KA/ BG-GPO/2515WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಮಾರ್ಚ್‌ ೩೧, ೨೦೧೧ (ಚೈತ್ರ ೧೦ ಶಕ ವರ್ಷ ೧೯೩೩) ಸಂಚಿಕೆ ೧೩ 


ಭಾಗ-೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಪ್ರಕರಣ ಸಂಖ್ಯೆ: ಕಾ.ಅ.ದಾ:ಕಾನಪ:ಸಿಆರ್‌-195/10, ದಿನಾಂಕ:1ನೇ ಡಿಸೆಂಬರ್‌, 2010 


ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ರೇಣುಕಮ್ಮ ಕೋಂ ಲೇಟ್‌ ಪರಶುರಾಮ್‌ 1 ಡಿ. ಮಹಾದೇವಪ್ಪ ಬಿನ್‌ ಟಿ. ಹನುಮಂತಪ್ಪ 
2) ಮಾರುತಿ ಬಿನ್‌ ಲೇಟ್‌ ಪರಶುರಾಮ್‌ ಟ್ರ್ಯಾಕ್ಟರ್‌ ಮಾಲೀಕರು, ಬಿಕ್ಸ್‌ ಬಿಸಿನೆಸ್‌, ಎ.ಬ್ಲಾಕ್‌, ವಿದ್ಯಾನಗರ, 
3) ಶ್ರೀ ಹನುಮಂತಪ್ಪ ಬಿನ್‌ ಲೇಟ್‌ ಯಲ್ಲಪ್ಪ ಹರಿಹರ, ದಾವಣಗೆರೆ ತಾಲ್ಲೂಕು. 


4) ಶ್ರೀಮತಿ ಸುಂದರಮ್ಮ ಕೋಂ ಹನುಮಂತಪ್ಪ 
ಕೈಲಾಸನಗರ, ಹರಿಹರ, ದಾವಣಗೆರೆ. 
ಪ್ರಕಟಣೆ 
ಶ್ರೀಮತಿ ರೇಣುಕಮ್ಮ ಮಾರುತಿ, ಹನುಮಂತಪ್ಪ ಸುಂದರಮ್ಮ ಇವರುಗಳಾದ ನಾವು ಮೃತ ಪರಶುರಾಮ ಇವರ ಹೆಂಡತಿ, ಮಗ ಮತ್ತು 
ತಂದೆ, ತಾಯಿ ಎಂದೂ ಇವರ ಸಾವಿಗಾಗಿ ನಷ್ಟ ಪರಿಹಾರ ಕೋರಿ ಈ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ. ಮೃತ ಪರಶುರಾಮ ರವರು ಚಾಲಕ 
ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ಸಂಭವಿಸಿದ ಅಪಘಾತದಲ್ಲಿ ಮರಣ ಹೊಂದಿದರೆಂದೂ, ಸದರಿ ಅರ್ಜಿದಾರರು ತಿಳಿಸಿರುತ್ತಾರೆ. ಈ ಸಂಬಂಧವಾಗಿ ಈ 
ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಬೇರೆ 
ಯಾರಾದರೂ ಮೃತರ ಶಾಸನಬದ್ದ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಪ್ರಾರ್ಥಿಸುವುದಾದರೆ ಅಂಥವರು ಪ್ರಕಟಣೆಯು ಈ 
ನ್ಯಾಯಾಲಯದಲ್ಲಿ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗಾಗಿ ಅಂತಹ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲಿ ಈ ನ್ಯಾಯಾಲಯದಲ್ಲಿ 
ಸಲ್ಲಿಸತಕ್ಕದ್ದು. ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎಸ್‌.ಸಿ. ರಾಮಚಂದ್ರ 
ಪಿ.ಆರ್‌.1729 ಕಾರ್ಮಿಕ ಅಧಿಕಾರಿ ಮತ್ತು ಆಯುಕ್ತರು, 
ಕಾರ್ಮಿಕ ನಷ್ಟ ಪರಿಹಾರ ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ 
ನ್ಯಾಯಾಲಯ, ವಿಭಾಗ-4, ಬೆಂಗಳೂರು 
ಸಂಖ್ಯೆ: ಪಿಜಿಎ/ಸಿಆರ್‌-02/2010-11 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಎನ್‌. ಮಂಜುಳಾ ಕೋಂ ಲೇಟ್‌ ನರಸಿಂಹಮೂರ್ತಿ ಕೆ. ಮೆ: ಕ್ವಾಲಿಟ ಇಂಡಸ್ಟ್ರೀಸ್‌, 
ನಂ.775, ಮೋಹನ್‌ ಬಿಲ್ಲಿಂಗ್‌, ಕೊನ್ನಪ್ಪ ಅಗ್ರಹಾರ, ಡಿ-60/69,  ಕೆಎಸ್‌ಎಸ್‌ಐಡಿಸಿ ಇಂಡಸ್ಟ್ರೀಯಲ್‌ ಎಸ್ಟೇಟ್‌, 
ಜಿ.ಎಸ್‌. ಪಾಳ್ಯ ರೋಡ್‌, ಎಲೆಕ್ಟ್ರಾನಿಕ್‌ ಸಿಟಿ ಪೋಸ್ಟ್‌, ವೀರಸ೦ದ್ರ, ಹೊಸೂರು ರಸ್ತೆ ಎಲೆಕ್ಟ್ರಾನಿಕ್‌ ಸಿಟಿ ಪೋಸ್ಟ್‌, 
ಬೆ೦ಗಳೂರು-560 100 ಬೆ೦ಗಳೂರು-560 100. 


(೧೦೧೭) 


೧೦೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಪ್ರಕಟಣೆ 

ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಯಪಡಿಸುವುದೇನೆಂದರೆ, ಮೇಲ್ಕಂಡ ಅರ್ಜಿದಾರರು ಈ ಪ್ರಾಧಿಕಾರದ 
ನ್ಯಾಯಾಲಯದಲ್ಲಿ ದಿನಾಂಕ:06.04.2010 ರಂದು ಉಪಧನ ಪಾವತಿ ಕಾಯ್ದೆ-1972 ಹಾಗೂ ಅದರಡಿಯ ಕರ್ನಾಟಕ ನಿಯಮಾವಳಿಗಳು-1973 
ರಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಸದರಿ ಅರ್ಜಿಯಲ್ಲಿ ತಮ್ಮ ದಿವಂಗತ ಪತಿ ಶ್ರೀ ನರಸಿಂಹ ಮೂರ್ತಿ ಇವರು ಮೇಲ್ಕಂಡ ಪ್ರತಿವಾದಿ ಸಂಸ್ಥೆಯಲ್ಲಿ 20 
ವರ್ಷಗಳ ಸೇವೆ ಸಲ್ಲಿಸಿ, ಸೇವೆಯಲ್ಲಿರುವಾಗಲೇ ದಿನಾಂಕ:02.11.2009ರಂದು ಮರಣ ಹೊಂದಿದ್ದು, ಪ್ರತಿವಾದಿಗಳಿಂದ ಕಾನೂನು ಪ್ರಕಾರ ಬರಬೇಕಾದ 
ಉಪಧನವನ್ನು ಕೊಡಿಸಿಕೊಡಬೇಕೆಂದು ಪ್ರಾರ್ಥಿಸಿರುತ್ತಾರೆ. 

ಸದರಿ ಪ್ರಕರಣದ ವಿಚಾರಣೆಯು ಈ ನ್ಯಾಯಾಲಯದಲ್ಲಿ ಪ್ರಸಕ್ತದಲ್ಲಿ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ, 
ಮೇಲೆ ಸೂಚಿಸಿರುವ ಪ್ರಕರಣದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ, ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು/ ಜೀವಂತ ಕುಟುಂಬ ಸದಸ್ಯರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ, ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿದ ಮೂವತ್ತು (30) ದಿನಗಳೊಳಗಾಗಿ ತಮ್ಮ ಲಿಖಿತ ಆಕ್ಷೇಪಣೆಗಳನ್ನು, ಸಕ್ಷಮ ಪ್ರಾಧಿಕಾರದಿ೦ದ ಪಡೆದ ಸೂಕ್ತ ಮೂಲ ದಾಖಲೆಗಳು ಹಾಗೂ 
ಇತರೆ ಸಾಕ್ಟ್ಯಾಧಾರಗಳೊಂದಿಗೆ, ಈ ಪ್ರಾಧಿಕಾರದ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 

ಈ ರಾಜ್ಯಪತ್ರದಲ್ಲಿ ಎಧಿಸಿರುವ ಮೇಲ್ಕಂಡ ಅವಧಿ ಮೀರಿ ಬ೦ದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲವೆಂದು ಈ ಮೂಲಕ 


ಡಾ: ಶ್ರೀಪಾದ ಎಸ್‌.ಬಿ. 
ಪಿ.ಆರ್‌.1730 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ನಿಯಂತ್ರಣಾಧಿಕಾರಿಗಳು, 
ಉಪಧನ ಪಾವತಿ ಕಾಯ್ದೆ, ವಿಭಾಗ-4, ಬೆಂಗಳೂರು. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ 
ನ್ಯಾಯಾಲಯ, ವಿಭಾಗ-4, ಬೆಂಗಳೂರು 
ಸಂಖ್ಯೆ: ಪಿಜೆಎ/ಸಿಆರ್‌68/2009-10 


ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಚಿಕ್ಕತಾಯಿ, ಶ್ರೀಮತಿ ಲಕ್ಷ್ಮೀ, ಶ್ರೀ ಮಂಜುನಾಥ, ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಶ್ರೀ ಜಗದೀಶ, ಎಂ.ಎಸ್‌. ಬಿಲ್ಲಿಂಗ್‌, ಡಾ: ಅಂಬೇಡ್ಕರ್‌ ವೀಧಿ, ಬೆಂಗಳೂರು. 


ವಾಸ: ಕುಮಾರಸ್ತಾಮಿ ಲೇಔಟ್‌, ಬೆ೦ಗಳೂರು. 
ಪ್ರಕಟಣೆ 

ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಯಪಡಿಸುವುದೇನೆಂದರೆ, ಮೇಲ್ಕಂಡ ಅರ್ಜಿದಾರರು ಈ ಪ್ರಾಧಿಕಾರದ 
ನ್ಯಾಯಾಲಯದಲ್ಲಿ ದಿನಾಂಕ:24.11.2009 ರಂದು ಉಪಧನ ಪಾವತಿ ಕಾಯ್ದೆ-1972 ಹಾಗೂ ಅದರಡಿಯ ಕರ್ನಾಟಕ ನಿಯಮಾವಳಿಗಳು-1973 
ರಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಸದರಿ ಅರ್ಜಿಯಲ್ಲಿ ತಮ್ಮ ದಿವಂಗತ ಪತಿ ಶ್ರೀ ರಾಮ ಇವರು ಮೇಲ್ಕಂಡ ಪ್ರತಿವಾದಿ ಸಂಸ್ಥೆಯಲ್ಲಿ 14 ವರ್ಷಗಳ 
ಸೇವೆ ಸಲ್ಲಿಸಿ, ಸೇವೆಯಲ್ಲಿರುವಾಗಲೇ ದಿನಾ೦ಕ:23.02.2000ರಂದು ಮರಣ ಹೊಂದಿದ್ದು, ಪ್ರತಿವಾದಿಗಳಿ೦ದ ಕಾನೂನು ಪ್ರಕಾರ ಬರಬೇಕಾದ 
ಉಪಧನವನ್ನು ಕೊಡಿಸಿಕೊಡಬೇಕೆಂದು ಪ್ರಾರ್ಥಿಸಿರುತ್ತಾರೆ. 

ಸದರಿ ಪ್ರಕರಣದ ವಿಚಾರಣೆಯು ಈ ನ್ಯಾಯಾಲಯದಲ್ಲಿ ಪ್ರಸಕ್ತದಲ್ಲಿ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ, 
ಮೇಲೆ ಸೂಚಿಸಿರುವ ಪ್ರಕರಣದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ, ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು/ ಜೀವಂತ ಕುಟುಂಬ ಸದಸ್ಯರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ, ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿದ ಮೂವತ್ತು (30) ದಿನಗಳೊಳಗಾಗಿ ತಮ್ಮ ಲಿಖಿತ ಆಕ್ಷೇಪಣೆಗಳನ್ನು, ಸಕ್ಷಮ ಪ್ರಾಧಿಕಾರದಿ೦ದ ಪಡೆದ ಸೂಕ್ತ ಮೂಲ ದಾಖಲೆಗಳು ಹಾಗೂ 
ಇತರೆ ಸಾಕ್ಟ್ಯಾಧಾರಗಳೊಂದಿಗೆ, ಈ ಪ್ರಾಧಿಕಾರದ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 

ಈ ರಾಜ್ಯಪತ್ರದಲ್ಲಿ ಎಧಿಸಿರುವ ಮೇಲ್ಕಂಡ ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲವೆಂದು ಈ ಮೂಲಕ 


ಡಾ: ಶ್ರೀಪಾದ ಎಸ್‌.ಬಿ. 
ಪಿ.ಆರ್‌.1731 ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು 
ನಿಯಂತ್ರಣಾಧಿಕಾರಿಗಳು, ಉಪಧನ ಪಾವತಿ ಕಾಯ್ದೆ, 
ವಿಭಾಗ-4, ಬೆಂಗಳೂರು. 
ಕರ್ನಾಟಕ ಸರ್ಕಾರ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಸಂ: ಸಿಬ್ಬಂದಿ-1/ಮಾಹಿತಿ ಹಕ್ಕು ಕೈಪಿಡಿ (2010 -11) 
ಸುತ್ತೋಲೆ 
ಪತ್ರ ಸಂಖ್ಯೆ: ಸ.ಕಾ.ಆಂ/ರಾ.ಹೆ.ಉ.ವಿ./ಶಿ/ಸ.1/ಹ.ಮಾ.ಅ./ಪ್ರಕಟಣೆ/2010-11/663-70, ದಿನಾಂಕ:11.11.2010 

ಮಾಹಿತಿ ಹಕ್ಕು ಅಧಿನಿಯಮ 2005ರ ಸೆಕ್ಷನ್‌ 5(1) ರ ಅಡಿಯಲ್ಲಿ ಇಲಾಖಾ ಮುಖ್ಯಸ್ಥರ ಅಧೀನದಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕ್ಷೇತ್ರ 
ಕಛೇರಿಗಳಲ್ಲಿನ ಕಾರ್ಯವಿಧಾನದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ). 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೧೯ 





ಬೆ೦ಗಳೂರು ಇವರ ಅಧಿಸೂಚನೆ ಸಂಖ್ಯೆ ಸಿ.ಬಿ.ಎಸ್‌/ಮಾಹಿತಿ ಹಕ್ಕು ಕೈಪಿಡಿ/2005 ಇ.ಎಸ್‌.ಎಲ್‌./05-06 ದಿನಾ೦ಕ 19/9/2005ರ ಪಕಾರ ಸಹಾಯಕ 
ಕಾರ್ಯಪಾಲಕ ಅಭಿಯಂತರು ರವರಾದ ಶ್ರೀ. ಡಿ. ಆರ್‌. ಮಂಜುನಾಥ್‌, ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ ಶಿವಮೊಗ್ಗ ಇವರು ವಿಶೇಷ ಸಾರ್ವಜನಿಕ 
ಮಾಹಿತಿ ಅಧಿಕಾರಿ (ಎಸ್‌..ಪಿ.ಐ.ಓ) ನೇಮಕಗೊಂಡಿದ್ದು ಮಾಹಿತಿ ನೀಡುವ ಪ್ರಕ್ರಿಯೆಯು ಸುಲಲಿತವಾಗಿ ನಡೆಯಲು ಅನುಕೂಲವಾಗುವಂತೆ 
ಶ್ರೀ. ಸುಭಾಷ್‌ ಶೇಷ ಶೇಟ್‌ ಸಹಾಯಕ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ ಶಿವಮೊಗ್ಗ. ಇವರನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ (ಎ.ಪಿ.ಐ.ಓ.)ಯಾಗಿ ನೇಮಕಗೊಳಿಸಲಾಗಿದೆ. 





ಈ ಕಛೇರಿಯ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ನೀಡುವ ಸಲುವಾಗಿ ಮಾಹಿತಿ ಹಕ್ಕು ಕೈಪಿಡಿ 2005 ನ್ನು ಈ ಮೂಲಕ ಪರಿಷ್ಕರಿಸಿ 
ಪ್ರಕಟಿಸಿದೆ. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರ ಕಛೇರಿ, ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ 
ಪ್ರಕಟಣೆ 
1 ಮಾಹಿತಿ ಪಡೆಯಲು ಹಕ್ಕು ನಿಯಮ, ನಿಯಮಗಳು 2005 ರ ದಿನಾಂಕ 11-10-2010 ರ ಮತ್ತು ಪರಿಷ್ಕರಣೆ ದಿನಾಂಕ 31-5-2010 
ರಲ್ಲಿ ಇದ್ದಂತೆ. 





2 ಮಾಹಿತಿ ಕೋರಿಕೆ ಅರ್ಜಿಗಳನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸಬೇಕು ಅರ್ಜಿ ನಮೂನೆಯಲ್ಲಿ ಉಚಿತವಾಗಿ ಈ ಕಿಛೇರಿಯ ಸಾರ್ವಜನಿಕ 
ಮಾಹಿತಿ ಹಕ್ತು ವಿಭಾಗದಿಂದ ಪಡೆಯಬಹುದು. 
3 ಸರಿಯಾಗಿ ಭರ್ತಿ ಮಾಡಿ ಅರ್ಜಿಯನ್ನು ಕಛೇರಿಯ ಸಾರ್ವಜನಿಕ ಟಪಾಲು ಸ್ವೀಕೃತಿ ವಿಭಾಗದಲ್ಲಿ ಸಲ್ಲಿಸಬೇಕು. ಮತ್ತು ಸ್ವೀಕೃತಿಯನ್ನು 
ತಪ್ಪದೇ ಪಡೆಯಬೇಕು. ಮತ್ತು ರೂ. 10.00 ಅರ್ಜಿ ಶುಲ್ಕವನ್ನು ಪಾವತಿಸತಕ್ಷದು. 
4 ಅರ್ಜಿಯಲ್ಲಿ ಕೋರಿದ ಮಾಹಿತಿಯನ್ನು ಒದಗಿಸಲು ಅವಕಾಶವಿದ್ದು ಸಂದಾಯ ಮಾಡಬೇಕಾದ ಶುಲ್ಕದ ಮಾಹಿತಿಯನ್ನು ನಿಮಗೆ 7 
ದಿನಗಳ ಒಳಗೆ ತಿಳಿಸಲಾಗುವುದು. 

5 ಶುಲ್ತ ಪಾವತಿಸಿದ ದಿನಾಂಕದಿಂದ 30 ದಿನಗಳೊಳಗೆ ಕೋರಿದ ಮಾಹಿತಿಯನ್ನು ಒದಗಿಸಲಾಗುತ್ತದೆ. 
6 ಅರ್ಜಿಯಲ್ಲಿ ಕೋರಿದ ಮಾಹಿತಿಯನ್ನು ಒದಗಿಸಲು ಅವಕಾಶವಿದ್ದಲ್ಲಿ 15 ದಿನಗಳೊಳಗೆ ತಿಳಿಸಲಾಗುವುದು 
7 ನಿಗದಿತ ಕಾಲಾವಧಿಯಲ್ಲಿ ಮಾಹಿತಿ ಅಥವಾ ಸೂಚನೆ ನೀಡದಿದ್ದಲ್ಲಿ ಅಥವಾ ಆದೇಶದಿಂದ ಅರ್ಜಿದಾರರು ಬಾಧಿತರಾಗಿದ್ದಲ್ಲಿ 30 ದಿನಗಳ 
ಒಳಗೆ ಮೇಲ್ಮನವಿ, ಪ್ರಾಧಿಕಾರಕ್ಷೆ ಮೇಲ್ಮನವಿ ಸಲ್ಲಿಸಬಹುದು. 

8 ಮಾಹಿತಿ ನೀಡಲು ಕಾರ್ಯಪಾಲಕ ಅಭಿಯಂತರು ರಾಷ್ಟೀಯ ಹೆದ್ದಾರಿ ವಿಭಾಗ ಚಿತ್ರದುರ್ಗ ಇವರು ಸಕ್ಷಮ ಪ್ರಾಧಿಕಾರಿಯಾಗಿರುತ್ತಾರೆ. 

9 ಮೇಲ್ಮನವಿ ಸಲ್ಲಿಸಲು ಮುಖ್ಯ ಇಂಜಿನಿಯರ್‌, ರಾಷ್ಟೀಯ ಹೆದ್ದಾರಿಗಳು, ಬೆಂಗಳೂರು ಇವರು ಮೇಲ್ಲನವಿ ಪ್ರಾಧಿಕಾರಿಯಾಗಿರುತ್ತಾರೆ. 

10 | ಹೆಚ್ಚಿನ ವಿವರಗಳಿಗೆ ಮೇಲ್ವಂಡ ಅಧಿಕಾರಿಗಳನ್ನು ಕಛೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದು. 
ದಿನಾಂಕ:11.11.2010 






































ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 


ಸ್ಥಳ: ಶಿವಮೊಗ್ಗ ರಾಷೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 
ಛಿ [a Kw) ಎ [a 
FORMATE 
DEPARTMENT:- National Highway Public works Ports and Inland water Transport Dept. 
SUB UNIT: Assistant Executive Engineer. National Highway, Sub- Division, Shimoga 


PUBLIC AUTHORITY:- Chief Engineer, National Highways, K.R. Circle Bangalore. 





Appellate Authority 


Name/Address/Phone etc) 


Public Information Officer 


Name/Address/Phone etc) 


Assistant Public 
Information Officer 


Name/Address/Phone etc) 





Superintending Engineer 

National Highway Circle, K.R. Circle, 
Bangalore. 

FAX 08022245487 

Phone Office:22215855 

E-Mail: Senhbge@kpwd gov.in 








Sri. D.R. Manjunath 
Assistant Executive Engineer 
National Highway Sub-Division. 
Shimoga. 
FAX-Phone Office: 08182 254771 


E. Mail: aeenhsmg@gmail.com. 


Sri.Subhasha Shesha Shet 
Assistant Engineer, Nationa Highway 
Sub-Division,Shimoga 

FAX:Phone Office: 08182-254771 


E Mail-aeenhsmg@gmail.com 








Assistant Executive Engineer 


National Highway Sub-Division, Shimoga 





೧೦೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ನಮೂನೆ 
ಕರ್ನಾಟಕ ಸರ್ಕಾರ 
ಮಾಹಿತಿ ಹಕ್ಕು ಅಧಿನಿಯಮ 2005 ( ಕೇಂದ್ರ ಕಾಯ್ದೆ ಸೆಕ್ಟನ್‌-22) 
ನಮೂನೆ 
ಕರ್ನಾಟಕ ಸರ್ಕಾರ 
ಮಾಹಿತಿ ಹಕ್ಕು ಅಧಿನಿಯಮ 2005 (ಕೇಂದ್ರ ಕಾಯ್ದೆ) 
ಇಲಾಖೆ :- ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಉಪವಿಭಾಗ:- ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 
ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರಿ- ಮುಖ್ಯ ಇಂಜಿನಿಯರ್‌, ರಾಷ್ಟೀಯ ಹೆದ್ದಾರಿಗಳು, ಕೆ.ಆರ್‌. ಸರ್ಕಲ್‌, ಬೆ೦ಗಳೂರು. 




















ಮೇಲ್ಮನವಿ ಪ್ರಾಧಿಕಾರ(ಹೆಸರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
/ಎಳಾಸ/ದೂರವಾಣಿ ಸಂಖ್ಯೆ ಇತ್ತಾದಿ ಹೆಸರು/ವಿಳಾಸ/ದೂರವಾಣಿ ಸಂಖ್ಯೆ ಇತ್ಯಾದಿ ಹೆಸರು/ವಿಳಾಸ/ದೂರವಾಣಿ ಸಂಖ್ಯೆ ಇತ್ಯಾದಿ 
ಮುಖ್ಯ ಇಂಜಿನಿಯರ್‌ ಶ್ರೀ. ಡಿ.ಆರ್‌. ಮಂಜುನಾಥ್‌ ಶ್ರೀ. ಸುಭಾಷ್‌ ಶೇಷ ಶೇಟ್‌ 
ರಾಷ್ಟ್ರೀಯ ಹೆದ್ದಾರಿಗಳು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಸಹಾಯಕ ಇಂಜಿನಿಯರ್‌ 
ಬೆಂಗಳೂರು ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 





ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ ಶಿವಮೊಗ್ಗ. 
ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 5(2) ಮತ್ತು 19 (1 ರ ಅಡಿಯಲ್ಲಿ ಈ ಕಛೇರಿಯಿಂದ ನೇಮಿಸಲಾದ ಅಧಿಕಾರಿಗಳು 
ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾಗಿರುತ್ತಾರೆ, 
ಈ ಕಛೇರಿಯಲ್ಲಿ ಮಾಹಿತಿ ದಾಖಲಾತಿಗಳನ್ನು ನೀಡುವ ಅಧಿಕಾರಿಗಳು ಸಾರ್ವಜನಿಕ ಮಾಹಿತಿ ಅಧಿಕಾರ ಸೆಕ್ಷನ್‌ 5(1 ರ ಪ್ರಕಾರ 
ಅಧಿಕಾರಿ ಹೆಸರು ಪದನಾಮ 
1) ಶ್ರೀ. ಡಿ.ಆರ್‌. ಮಂಜುನಾಥ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ರಾಷ್ಟೀಯ ಹೆದ್ದಾರಿ ಉಪ ವಿಭಾಗ, ಶಿವಮೊಗ್ಗ. 




















ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್‌ 5(2) ರ ಪ್ರಕಾರ 
ಅಧಿಕಾರಿ ಹೆಸರು ಪದನಾಮ 
1. ಶ್ರೀ. ಸುಭಾಷ್‌ ಶೇಷ ಶೇಟ್‌ ಸಹಾಯಕ ಇಂಜಿನಿಯರ್‌ 
ರಾಷ್ಟ್ರೀಯ ಹೆದ್ದಾರಿ ಉಪ ವಿಭಾಗ, ಶಿವಮೊಗ್ಗ 
ಮೇಲಿನ ಅಧಿಕಾರಿಗಳು ಮಾಹಿತಿಯನ್ನು 30 ದಿನಗಳೊಳಗಾಗಿ ನೀಡದಿದ್ದ ಪಕ್ಷದಲ್ಲಿ ಅಥಿವಾ ಸಹಕರಿಸದಿದ್ದಲ್ಲಿ ದೂರನ್ನು ಮತ್ತು 


ಮೇಲ್ಮನವಿಯನ್ನು ಈ ಕೆಳಕಂಡ ಅಧಿಕಾರಿಗಳಿಗೆ ನೀಡಬಹುದು. 
ಕಾರ್ಯಪಾಲಕ ಇಂಜಿನಿಯರ್‌ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 




















ರಾಷ್ಟೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ. ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 
ಸುವರ್ಣ ಕರ್ನಾಟಕ 2005 
ಕರ್ನಾಟಕ ಸರ್ಕಾರ 
(ಲೋಕೋಪಯೋಗಿ ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆ) 
ಮಾಹಿತಿ ಹಕ್ಕು ಕೈಪಿಡಿ 2005, ಸೆಕ್ಷನ್‌ 4(1) (ಬಿ) ಅನ್ವಯ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 
ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ನಿಯಮ-2005 ರ ಸೆಕ್ಷನ್‌ 5(1) ರ ಪ್ರಕಾರ ಶ್ರೀ. ಡಿ.ಆರ್‌. ಮಂಜುನಾಥ್‌, ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌, ಆದ ನಾನು ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಎಸ್‌.ಪಿ.ಐ.ಓ.) ಯಾಗಿ ಕರ್ತವ್ಯ ನಿರ್ವಹಿಸಲು ದಿನಾಂಕ 2-09-08 ರಿಂದ 
ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೨೧ 





ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ನಿಯಮ 2005ರ ಸೆಕ್ಷನ್‌ 5 (1) ರ ಪ್ರಕಾರ ಶ್ರೀ. ಸುಭಾಷ್‌ ಶೇಷ ಶೇಟ್‌, ಸಹಾಯಕ ಇಂಜಿನಿಯರ್‌ ಆದ 
ನಾನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಎ.ಪಿ.ಐ.ಓ.) ಯಾಗಿ ಕರ್ತವ್ಯ ನಿರ್ವಹಿಸಲು ದಿನಾಂಕ 2-09-08 ರಿಂದ ಹೊಣೆಗಾರಿಕೆಯನ್ನು 
ಒಪ್ಪಿಕೊಂಡಿರುತೇನೆ. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 
ಕರ್ನಾಟಕ ಸರ್ಕಾರ 
ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ ಶಿವಮೊಗ್ಗ. 
ಮಾಹಿತಿ ಹಕ್ಕು ಕೈಪಿಡಿ -2005 ಸೆಕ್ಷನ್‌ 4 (1) (ಬಿ) ಅನ್ವಯ 
1. ಸಂಸ್ಥೆಯ ಬಗ್ಗೆ ವಿವರಗಳು, ಕಾರ್ಯಗಳು, ಮತ್ತು ಕರ್ತವ್ಯಗಳು 
ಅ) -ಸಂಸ್ಥೆಯ ಹೆಸರು- ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ ಶಿವಮೊಗ್ಗ. 
ಆ) -ರಚನೆ- ಈ ಕೆಳಕಂಡಂತಿದೆ. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 


ತಾಂತ್ರಿಕ ಶಾಖೆ ಆಡಳಿತ ಶಾಖೆ 
ಸಹಾಯಕ ಇಂಜಿನಿಯರ್‌ ದ 3 ಪ್ರಥಮ ದರ್ಜೆ ಸಹಾಯಕರು - 1 
ಸಹಾಯಕ ಇಂಜಿನಿಯರ್‌ ಶ್ರೇಣಿ (2) -2 ದ್ವಿತೀಯ ದರ್ಜೆ ಸಹಾಯಕರು - 2 
ಕಂಪ್ಯೂಟರ್‌ ಆಪರೇಟರ್‌ - | 
ಜವಾನರು - 2 
4. ನಿಯೋಜನೆ ಮೇಲೆ ಇರುವ ನೌಕರರು:- ಸಹಾಯಕ ಇಂಜಿನಿಯರ್‌ ಶ್ರೇಣಿ (2)-1 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 
5. ಕಾರ್ಯಗಳು ಮತ್ತು ಕರ್ತವ್ಯಗಳು:- 

ಚನ್ನಗಿರಿ ತಾಲ್ಲೂಕ್‌, ಶಿವಮೊಗ್ಗ ತಾಲ್ಲೂಕ್‌ ಭದ್ರಾವತಿ ತಾಲ್ಲೂಕ್‌ ಮತ್ತು ಸಾಗರ ತಾಲ್ಲೂಕಿನ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯ ವ್ಯಾಪ್ತಿಯಲ್ಲಿ 
ಬರುವ ಹೆದ್ದಾರಿಗಳ ನಿರ್ವಹಣೆ, ಅಗಲೀಕರಣ, ಅವುಗಳ ಮೇಲಿನ ಸೇತುವೆಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನು ನಿರ್ವಹಿಸಲಾಗುತ್ತದೆ. 
6) ಅಧಿಕಾರಿಗಳು ಮತ್ತು ಸಿಬ್ಬಂದಿ : ಅಧಿಕಾರ ಮತ್ತು ಕರ್ತವ್ಯಗಳು 

1) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌:- ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗದ ವ್ಯಾಪ್ತಿಗೆ ಒಳಪಟ್ಟಂತೆ ಶಿವಮೊಗ್ಗ 
ಉಪವಿಭಾಗದ ಮುಖ್ಯಸ್ಥರಾಗಿದ್ದು, ಸರ್ಕಾರಿ ನಿಯಮಗಳ ಚೌಕಟ್ಟಿನಲ್ಲಿ ಹಾಗೂ, ಕರ್ನಾಟಕ ಸರ್ಕಾರಿ (ವ್ಯವಹಾರ ನಿರ್ವಹಣೆ) ನಿಯಮಗಳಿಗೆ 
ಸಂಬಂಧಪಟ್ಟ ಪ್ರಕರಣಗಳ ವಿಲೇವಾರಿ ಮತ್ತು ಎಲ್ಲಾ ವ್ಯವಹಾರದ ಮತ್ತು ನಿಯಂತ್ರಣ ಅಧಿಕಾರ ಹೊಂದಿರುತ್ತಾರೆ. 
ಸಹಾಯಕ ಇಂಜಿನಿಯರ್‌:-1 ರಾಷ್ಟ್ರೀಯ ಹೆದ್ದಾರಿ 13 ರ ಕಿ.ಮೀ. 483.00 ರಿಂದ 500.00 ಹಾಗೂ ರಾಷ್ಟ್ರೀಯ ಹೆದ್ದಾರಿ 206 ಕಿ.ಮೀ. 205.20 
ರಿಂದ 212.00 ರವರೆಗೆ ರಸ್ತೆಗಳ ನಿರ್ಮಾಣ ನಿರ್ವಹಣೆ ಹಾಗೂ ಸೇತುವೆಗಳ ನಿರ್ಮಾಣ, ನಿರ್ವಹಣೆ ಹಾಗೂ ಈ ಕಿ.ಮೀ.ಗಳಿಗೆ ಸಂಬಂಧಪಟ್ಟ 
ತಾಂತ್ರಿಕ ಶಾಖೆಯ ಪತ್ರ ವ್ಯವಹಾರ ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರವರು ವಹಿಸುವ ಇತರ ಕೆಲಸಗಳನ್ನು ನಿರ್ವಹಿಸುವುದು. 

2) ಸಹಾಯಕ ಇಂಜಿನಿಯರ್‌:-2 ರಾಷ್ಟ್ರೀಯ ಹೆದ್ದಾರಿ 13 ರ, ಕಿಮೀ. 515.00 ರಿಂದ 527.30 ಹಾಗೂ ರಾಷ್ಟ್ರೀಯ ಹೆದ್ದಾರಿ 206 ರ 
ಕಿ.ಮೀ. 283.00 ರಿಂದ 299.60 ರವರೆಗಿನ ರಸ್ತೆ ಗಳ ನಿರ್ಮಾಣ, ನಿರ್ವಹಣೆ ಹಾಗೂ ಸೇತುವೆಗಳ ನಿರ್ಮಾಣ ನಿರ್ವಹಣೆ, ಹಾಗೂ ಈ ಕಿ.ಮೀ 
ಗಳಿಗೆ ಸಂಬಂಧ ಪಟ್ಟ ತಾಂತ್ರಿಕ ಶಾಖೆಯ ಪತ್ರ ವ್ಯವಹಾರ ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವಹಿಸಿರುವ ಇತರ 
ಕೆಲಸಗಳನ್ನು ನಿರ್ವಹಿಸುವುದು. 

3) ಸಹಾಯಕ ಇಂಜಿನಿಯರ್‌:-3 ---- ಖಾಲಿ ಇರುತ್ತದೆ. 

ಕಿರಿಯ ಇಂಜಿನಿಯರ್‌-1 ರಾಷ್ಟ್ರೀಯ ಹೆದ್ದಾರಿ 206 ರ ಕಿಮೀ. 262.00 ರಿಂದ 283.00ರವರೆಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ 13 ರ 
ಕಿ.ಮೀ. 500.00 ರಿಂದ 515.00ವರೆಗಿನ ರಸ್ತೆಗಳ ನಿರ್ಮಾಣ, ನಿರ್ವಹಣೆ ಹಾಗೂ ಸೇತುವೆಗಳ ನಿರ್ಮಾಣ ನಿರ್ವಹಣೆ ಹಾಗೂ ಈ ಕಿ.ಮೀ.ಗಳಿಗೆ 
ಸಂಬಂಧಪಟ್ಟ ತಾಂತ್ರಿಕ ಶಾಖೆಯ ಪತ್ರ ವ್ಯವಹಾರ ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರು ವಹಿಸುವ ಇತರ ಕೆಲಸಗಳನ್ನು 
ನಿರ್ವಹಿಸುವುದು. 

ಕಿರಿಯ ಇಂಜಿನಿಯರ್‌:-2 ರಾಷ್ಟ್ರೀಯ ಹೆದ್ದಾರಿ 206 ರ ಕಿಮೀ. 242.00 ರಿಂದ 262.00 ರವರೆಗೆ ರಸ್ತೆಗಳ ನಿರ್ಮಾಣ, ನಿರ್ವಹಣೆ 
ಹಾಗೂ ಸೇತುವೆಗಳ ನಿರ್ಮಾಣ ನಿರ್ವಹಣೆ ಹಾಗೂ ಈ ಕಿ.ಮೀ.ಗಳಿಗೆ ಸಂಬಂಧಪಟ್ಟ ತಾಂತ್ರಿಕ ಶಾಖೆಯ ಪತ್ರ ವ್ಯವಹಾರ ಹಾಗೂ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ರವರು ವಹಿಸುವ ಇತರ ಕೆಲಸಿಗಳನ್ನು ನಿರ್ವಹಿಸುವುದು. 


೧೦೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಕಿರಿಯ ಇಂಜಿನಿಯರ್‌(ನಿಯೋಜನೆ):-1 ರಾಷ್ಟ್ರೀಯ ಹೆದ್ದಾರಿ 206ರ ಕಿ.ಮೀ.. 212.00 ರಿಂದ 242.00 ರಸ್ತೆಗಳ ನಿರ್ಮಾಣ, ನಿರ್ವಹಣೆ 
ಹಾಗೂ ಸೇತುವೆಗಳ ನಿರ್ಮಾಣ ನಿರ್ವಹಣೆ ಹಾಗೂ ಈ ಕಿ.ಮೀ.ಗಳಿಗೆ ಸಂಬಂಧಪಟ್ಟ ತಾಂತ್ರಿಕ ಶಾಖೆಯ ಪತ್ರ ವ್ಯವಹಾರ ಹಾಗೂ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ರವರು ವಹಿಸುವ ಇತರ ಕೆಲಸಿಗಳನ್ನು ನಿರ್ವಹಿಸುವುದು. 
ಪ್ರಥಮ ದರ್ಜೆ ಸಹಾಯಕರು:- :- ಕಾಮಗಾರಿ ನಗದು ಪುಸ್ತಕದ ಮತ್ತು ಸಾಮಾನ್ಯ ನಗದು ಪುಸ್ತಕ ನಿರ್ವಹಣೆ, ಆಡಳಿತ ಶಾಖೆಯ ನಿರ್ವಹಣೆ, 
ಸಿಬ್ಬಂದಿ ವರ್ಗದ ವೇತನ ಬಿಲ್ಲನ್ನು ತಯಾರಿಸುವುದು, ಹಾಜರಾತಿ ಪುಸ್ತಕ ಹಾಗೂ ನೌಕರರ ರಜೆಯ ಕಡತವನ್ನು ನಿರ್ವಹಿಸುವುದು ಹಾಗೂ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ ರವರು ವಹಿಸುವ ಇತರ ಕೆಲಸಿಗಳನ್ನು ನಿರ್ವಹಿಸುವುದು. 

ದ್ವೀತಿಯ ದರ್ಜೆ ಸಹಾಯಕರು.:-1 ಮಾಸಿಕ ವರದಿ ಸಲ್ಲಿಸುವುದು. ಸಿಬ್ಬಂದಿ ವರ್ಗದ ಸೇವಾ ಪುಸ್ತಕ ನಿರ್ವಹಿಸುವುದು, ರಫ್ತು ವಹಿ ಮತ್ತು 
ಸ್ಟಾಂಪ್‌ ವಹಿ ಗಳ ನಿರ್ವಹಣೆ ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರು ವಹಿಸುವ ಇತರ ಕೆಲಸಗಳನ್ನು ನಿರ್ವವಹಿಸುವುದು. 

ದ್ವೀತಿಯ ದರ್ಜೆ ಸಹಾಯಕರು:-2 ಆಮದು ವಹಿ, ಉಗ್ರಾಣ ನಿರ್ವಹಣೆ ಹಾಗೂ ಪ್ರಯಾಣ ಭತ್ಯೆ ಪಟ್ಟಿಗಳನ್ನು ಸಿದ್ಧಪಡಿಸುವುದು, 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವಹಿಸುವ ಇತರ ಕೆಲಸಿಗಳನ್ನು ನಿರ್ವವಹಿಸುವುದು. 

ಜವಾನ 1 ಮತ್ತು 2:- ಕಛೇರಿಯ ಎಲ್ಲಾ ಕೊಠಡಿಗಳ ಸ್ವಚ್ಚತೆಯ ನಿರ್ವಹಣೆ ಕಡತ, ಟಪಾಲು ಇತ್ಯಾದಿಗಳನ್ನು ಶಾಖೆಯೊಳಗೆ ಮತ್ತು 
ಹೊರಗೆ ತಲುಪಿಸುವುದು. ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರು ವಹಿಸುವ ಇತರ ಕೆಲಸಗಳನ್ನು ನಿರ್ವವಹಿಸುವುದು. 
ಸೂಪರ್‌ನ್ಯೂಮರರಿ ಹುದ್ದೆ.:- 

1) ಎಂ.ಜಿ. ನಾಗೇಂದ್ರಪ್ಪ ಹೆಲ್ಪರ್‌ :- ರಾಷ್ಟ್ರೀಯ ಹೆದ್ದಾರಿ 206 ರ ಸಾಗರ ಸೆಕ್ಟನ್‌ನಲ್ಲಿ ಕಾಮಗಾರಿಗಳ ಕೆಲಸ ನಿರೀಕ್ಷಿಸುವುದು. ಹಾಗೂ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರು ವಹಿಸುವ ಇತರ ಕೆಲಸಿಗಳನ್ನು ನಿರ್ವವಹಿಸುವುದು. 

2) ಬಸವರಾಜ್‌ ( ಗ್ಯಾಂಗ್‌ಮನ್‌) ರಾಷ್ಟ್ರೀಯ ಹೆದ್ದಾರಿ 206 ರಲ್ಲಿ ರಸ್ತೆ ಕೆಲಸಗಳನ್ನು ನಿರ್ವಹಿಸುವುದು 

3) ಹನುಮಂತ ನಾಯ್ಕ (ಗ್ಯಾಂಗ್‌ಮನ್‌) ರಾಷ್ಟ್ರೀಯ ಹೆದ್ದಾರಿ ವಿಶೇಷ ಉಪವಿಭಾಗ, ಶಿವಮೊಗ್ಗಕ್ಕೆ ನಿಯೋಜಿಸಲಾಗಿದೆ. 

4 ಚಂದ್ರಪ್ಪ (ಗ್ಯಾಂಗ್‌ ಮನ್‌) ಕಛೇರಿಯ ಕಾವಲುಗಾರನ ಕೆಲಸ ನಿರ್ವಹಿಸುವುದು. ಹಾಗೂ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ರವರು ವಹಿಸುವ ಇತರ ಕೆಲಸಗಳನ್ನು ನಿರ್ವವಹಿಸುವುದು. 

5) ತಿಮ್ಯಾನಾಯ್ಕ (ಗ್ಯಾಂಗ್‌ ಮನ್‌) ಈ ಕಛೇರಿಗೆ ಸಂಬ೦ಧಪಟ್ಟ ದಾವಣಗೆರೆ ಸ್ಟೋನ್‌ ಕ್ರಷರ್‌ ಯಾರ್ಡ್‌ನಲ್ಲಿ ಕೆಲಸ ನಿರ್ವಹಿಸುತ್ತಾರೆ. 

6 ಕಲ್ಪನಾ ಎಸ್‌.ಕೆ. ಬೆರಳಚ್ಚುಗಾರರು (ದಿನಗೂಲಿ) ಕಛೇರಿ ಸಂಬಂಧಪಟ್ಟ ಪತ್ರಗಳನ್ನು ಬೆರಳಚ್ಚು ಮಾಡುವುದು. 
7) ಕಾರ್ಯಗಳನ್ನು ನಿರ್ವಹಿಸುವವರಿಗೆ ಅನುಸರಿಸುವ ಮಾನ ದಂಡಗಳು. 

ಕೆ.ಪಿ.ಡಬ್ಲೂ ಡಿ. ಕೋಡ್‌ ಮತ್ತು ಕೆ.ಪಿ.ಡಬ್ಲೂ .ಡಿ ಎ ಕೋಡ್‌ ಕರ್ನಾಟಕ ಆಕ್ಟ್‌ 2002ರಲ್ಲಿ ನಿಗದಿ ಪಡಿಸಿರುವ ಮಾನದಂಡಗಳನ್ನು 
ಅನುಸರಿಸುವುದು. 
8) ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಇಲಾಖೆಯ ಸಿಬ್ಬಂದಿ ಹೊಂದಿರುವ ಅಥವಾ ಉಪಯೋಗಿಸುವ ನಿಯಮಗಳು :- ನಿಬಂಧನೆಗಳು, ಸೂಚನೆಗಳು, ಕೈಪಿಡಿ 
ಮತ್ತು ದಾಖಲೆಗಳು. 

1 ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1958 

2) ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 

3) ಖಜಾನೆ ಸಂಹಿತೆ 

4) ಸಾದಿಲ್ವಾರು ವೆಚ್ಚದ ಕೈಪಿಡಿ 

5) ಕೆ.ಪಿಡಬ್ಲೂ ಡಿ. ಎ ಕೋಡ್‌ 

6) ಕೆ.ಪಿಡಬ್ಲೂ ಡಿ. ಡಿ ಕೋಡ್‌ 

7) ಕರ್ನಾಟಕ ನಾಗರೀಕ ಸೇವೆಗಳು( ನಡತೆ ನಿಯಮಗಳು 1966) 

8) ಕರ್ನಾಟಕ ನಾಗರೀಕ ಸೇವೆಗಳು(ಸಿ.ಸಿ.ಎ.) ನಿಯಮಗಳು 1957 

9) ಕಾರ್ಯಾಲಯಾದ ಕೈಪಿಡಿ 

10)ಉಗ್ರಾಣದ ಕೈಪಿಡಿ 

11) ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆ ನಿಯಮಗಳು ( ಆದೇಶ 2-2-2001) 

12) ಸೇವಾ ನಿಯಮಗಳು ಇತ್ಯಾದಿ ವಿಚಾರದಲ್ಲಿ ಸಿಬ್ಬಂದಿ ಆಡಳಿತ ಸುಧಾರಣೆ,ಇಲಾಖೆ, ಆರ್ಥಿಕ ಇಲಾಖೆ, ಲೋಕೋಪಯೋಗಿ ಇಲಾಖೆ 

ಹೊರಡಿಸಿದ ಆದೇಶದ ಸುತ್ತೋಲೆ ಸೂಚನೆಗಳು 

13) ಇಲಾಖೆ ಮುಖ್ಯಸ್ಥರು ಹೊರಡಿಸಿದ ಸುತ್ತೋಲೆ ಮತ್ತು ಆದೇಶಗಳು 
9. ಇಲಾಖೆಯು ಹೊಂದಿರುವ ದಾಸ್ತವೇಜುಗಳ ಪಟ್ಟಿ 

1) ವಿಷಯ ವಹಿ/ಸಿಬ್ಬಂದಿ ವಹಿ 

2) ವಿಧಾನ ಸಭೆ:- ವಿಧಾನ ಪರಿಷತ್‌ ಪಶ್ನೆಗಳಿಗೆ ಸಂಬಂಧಿಸಿದ ರಿಜಿಸ್ಟರ್‌ 

3) ನ್ಯಾಯಾಲಯ : ಕೆ.ಎ.ಟಿ. ಕಾರ್ಮಿಕ ಪ್ರಕರಣಗಳ ರಿಜಿಸ್ಟರ್‌ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೨೩ 





4) ವೇತನ ಬಟಾವಡೆ ರಿಜಿಸ್ಟರ್‌ 
5) ಪ್ರಯಾಣ ಭತ್ಯೆ ರಿಜಿಸ್ಟರ್‌ 
6) ಎನ್‌ ಕ್ಯಾಷಮೆಂಟ್‌ ರಿಜಿಸ್ಟರ್‌ 
7) ಕಛೇರಿ ಆದೇಶ ಪುಸ್ತಕ 
8) ಹಾಜರಿ ಪುಸ್ತಕ 
9) ಕಾಮಗಾರಿ ನಗದು ಪುಸ್ತಕ 
10) ಸಾಮಾನ್ಯ ನಗದು ಪುಸ್ತಕ 
1) ಎಸ್‌.ಬಿ.ಆರ್‌. ರಿಜಿಸ್ಟರ್‌ 
12) ದಾಸ್ತಾನು ಸ್ವೀಕೃತಿ ವಹಿ 
13) ದಾಸ್ತಾನು ವಿತರಣ ವಹಿ 
14) ದಾಸ್ತಾನು ಶುಲ್ಕದ ವಹಿ 
15) ಟಿ.ಅಂಡ್‌. ಪಿ ಸ್ವೀಕೃತಿ ವಹಿ 
16) ಟಿ.ಅಂಡ್‌ ಎ ವಿತರಣಾ ವಹಿ 
17) ಅಳತೆ ಪುಸ್ತಕ ಸ್ವೀಕೃತಿ ಮತು ವಿತರಣಾ ವಹಿ 
18) ಅರ್ಧ ವಾರ್ಷಿಕ ದಾಸ್ತಾನು ವಹಿ 
19) ವಾರ್ಷಿಕ ಟಿ.ಅಂಡ್‌ ಎ. ವಹಿ 
20) ಮೋರಿ ರಿಜಿಸ್ಟರ್‌ 
21) ಲಾಗ್‌ ಪುಸ್ತಕ 
22) ಅಂದಾಜುಪಟ್ಟಿ ಮಂಜೂರಾತಿ ವಹಿ 
23) ಅಮದು ವಹಿ 
24) ರವಾನೆ ವಹಿ/ ಮುದ್ದಾಂ ವಹಿ 
25) ಸ್ಟಾಂಪ್‌ ರಿಜಿಸ್ಟರ್‌ 
26) ಸಾಂದರ್ಭಿಕ ರಜಾ ವಹಿ 
27) ರಿಕವರಿ ರಿಜಿಸ್ಟರ್‌ 
28) ಅಧಿಕಾರಿ ಮತ್ತು ಸಿಬ್ಬಂದಿಯ ಸ್ವಂತ ವಿಳಾಸದ ವಹಿ 
29) ರೆಮಿಟನ್ಸ್‌ ರಿಜಿಸ್ಟರ್‌ 
10) ರಾಷ್ಟೀಯ ಹೆದ್ದಾರಿ ಉಪವಿಭಾಗ ಶಿವಮೊಗ್ಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ನಿರ್ದೇಶನ:- 
























































ಕ್ರಮ ಅಧಿಕಾರಿ ನೌಕರರ ಹೆಸರು ಹುದ್ದೆ ಕಛೇರಿ ವಿಳಾಸ ದೂರವಾಣಿ ಸಂಖ್ಯೆ 
ಸಂಖ್ಯೆ 
1 ಶ್ರೀ ಡಿ.ಆರ್‌ ಮಂಜುನಾಥ್‌ ಸ.ಕಾ.ಇ ಸಹಾಯಕ ಕಾರ್ಯಪಾಲಕ | 08182/25477] 
ಇಂಜಿನೀಯರ್‌ ರಾಷ್ಟ್ರೀಯ ಹೆದ್ದಾರಿ ಉಪ 
ವಿಭಾಗ ಶಿವಮೊಗ್ಗ 
3 ಶ್ರೀ ಜಿ.ಸಿ ಶಂಕರಮೂರ್ತಿ ಸ.ಇಂ - ಇದೇ - 08182/254771 
4 ಶ್ರೀ ಸುಭಾಷ್‌ ಶೇಷ ಶೇಟ್‌ ಸ.ಇಂ ಎಇ ಇದೇ - 08182/254771 
ಶಿ ಶ್ರೀ ಎನ್‌. ಎಸ್‌. ಜಗಧೀಶಯ್ಯ ಸ.ಇಂ. ಶ್ರೇಣಿ-2 |- 08182/254771 
6 ಶ್ರೀ.ಜೆ.ಬ ಅಶೋಕ್‌ ಕುಮಾರ್‌ ಸ.ಇಂ. ಶ್ರೇಣಿ-2 |- 08182/254771 
7 ಶ್ರೀ ಆರ್‌ ಸೋಮಶೇಖರಪ್ಪ ಸ.ಇಂ. ಶ್ರೇಣಿ-2 |- 08182/254771 
(ನಿಯೋಜನೆ) 
8 ಹೆಚ್‌. ಎಂ. ಅಶೋಕ್‌ ಕುಮಾರ್‌ ಪ್ರ.ದ.ಸ — 08182/254771 
9 ಹೆಚ್‌.ಎಸ್‌.ಭಾರತಿ ದ್ವಿದ.ಸ. — 08182/254771 
10 ಬಸವರಾಜ್‌ ಪರವೈಯ್ತನವರು ದ್ವಿದ.ಸ ಈ 08182/254771 
I ಲೊಕಪ್ಪ ಭರಮಪ್ಪ ಹುಲಿಹಳ್ಳಿ ಜವಾನ — 08182/254771 
12 ಎಸ್‌ ಇ ಶೋಭ ಜವಾನ — 08182/254771 





































































































೧೦೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
ಕ್ರಮ ಅಧಿಕಾರಿ ನೌಕರರ ಹೆಸರು ಹುದ್ದೆ ಕಛೇರಿ ವಿಳಾಸ ದೂರವಾಣಿ ಸಂಖ್ಯೆ 
ಸಂಖ್ಯೆ 
13 ಎಂ ಜಿ ನಾಗೇಂದ್ರಪ್ಪ ಹೆಲರ್‌ 08182/254771 
14 ಹನುಮಂತ ನಾಯ್ತ ಗ್ಲಾಂಗ್‌ ಮನ್‌ — 08182/254771 
15 ಬಸವರಾಜ ಗ್ಲಾಂಗ್‌ ಮನ್‌ — 08182/254771 
16 ಚಂದ್ರಪ ಗ್ಲಾಂಗ್‌ ಮನ್‌ — 08182/254771 
17 ತಿಮ್ಮಾನಾಯ್ಕ ಗ್ಯಾಂಗ್‌ ಮನ್‌ ಸಹಾಯಕ ಕಾರ್ಯಪಾಲಕ | 08182/254771 

ಇಂಜಿನೀಯರ್‌ ರಾಷ್ಟ್ರೀಯ ಹೆದ್ದಾರಿ ಉಪ 
ವಿಭಾಗ ಶಿವಮೊಗ್ಗ 
18 ಕಲ್ಪನಾ ಎಸ್‌.ಕೆ. ಬೆರಳಚ್ಚುಗಾರ್ತಿ -ಇದೇ- 08182/254771 
(ದಿನಗೂಲಿ) 
11) ನಿಯಮಾನುಸಾರವಾಗಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಡೆಯುತ್ತಿರುವ ಮಾಸಿಕ ವೇತನದ ವಿವರಗಳು 
ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ ಶಿವಮೊಗ್ಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರ ನಿರ್ದೇಶನ:- 
ಕಮ ಅಧಿಕಾರಿ ನೌಕರರ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
ಸಂಖ್ಯೆ 
| ಶ್ರೀ ಡಿ.ಆರ್‌ ಮಂಜುನಾಥ ಸ.ಕಾ.ಇ 14050-25050 25050+2400/- 
3 ಶ್ರೀ ಜಿ.ಸಿ ಶಂಕರ ಮೂರ್ತಿ ಸ.ಇಂಪ 14050-25050 25050/- 
4 ಶ್ರೀ ಸುಭಾಷ್‌ ಶೇಷ ಶೇಟ್‌ ಸ.ಇಂ 14050-25050 17250/- 
5 ಶ್ರೀ ಎನ್‌ ಎಸ್‌ ಜಗಧೀಶಯ್ಯ ಕಿ.ಇಂ 11400-21600 17250/- 
6 ಶ್ರೀ.ಜೆ ಬಿ ಅಶೋಕ್‌ ಕುಮಾರ್‌ ಕಿ.ಇಂ 11400-21600 17250/- 
7 ಶ್ರೀ ಆರ್‌ ಸೋಮಶೇಖರಪ್ಪ ಕಿ.ಇಂ 11400-21600 15600/- 
(ನಿಯೋಜನೆ) 
8 ಶ್ರೀ. ಹೆಚ್‌. ಎಂ. ಅಶೋಕ ಕುಮಾರ್‌ ಪ್ರ.ದ.ಸ 7275-13350 12300/- 
9 ಬಸವರಾಜ್‌ ಪರವೈಯ್ಯನವರು ದ್ಲಿದ.ಸ. 5800-10550 6950/- 
10 ಹೆಚ್‌.ಎಸ್‌.ಭಾರತಿ ದಿ ದಸ. 5800-10550 6250/- 
1] ಲೊಕಪ ಭರಮಪ್ಪ ಹುಲಿಹಳ್ಳಿ ಜವಾನ 5200-8200 6250/- 
12 ಎಸ್‌ ಇ ಶೋಭ ಜವಾನ 4800-7275 5500/- 
13 ಎಂ ಜಿ ನಾಗೇಂದ್ರಪ್ಪ ಹೆಲರ್‌ 4800-7275 7800/- 
14 ಹನುಮಂತ ನಾಯ್ತ ಗ್ಲಾಂಗ್‌ ಮನ್‌ 4800-7275 6950/- 
15 ಬಸವರಾಜ ಗ್ಲಾಂಗ್‌ ಮನ್‌ 4800-7275 7275/- 
16 ಚಂದ್ರಪ ಗ್ಲಾಂಗ್‌ ಮನ್‌ 4800-7275 7275/- 
17 ತಿಮ್ಮಾನಾಯ್ತ ಗ್ಲಾಂಗ್‌ ಮನ್‌ 4800-7275 7275/- 
18. | ಕಲ್ಪನಾ ಎಸ್‌.ಕೆ. |ರಳಚ್ಚುಗಾರ್ತಿ ಶಿವಮೊಗ್ಗ ವೃತ್ತದ 
ದಿನಗೂಲಿ) ದರಪಟ್ಟಿಯಂತೆ 




















13) 2010-11 ನೇ ಸಾಲಿನ ಆಯವ್ಯಯ ದಲ್ಲಿ ರಾಷ್ಟೀಯ ಹೆದ್ದಾರಿ ಉಪ ವಿಭಾಗದ ವಿವಿಧ ಯೋಜನವಾರು ವಿವಿದ ಲೆಕ್ಕ ಶೀರ್ಷಿಕೆ 
ಅಡಿಯಲ್ಲಿ ನಿಗದಿ ಪಡಿಸಲಾದ ಅನುದಾನದ ವಿವರಗಳು 2010-11 ನೇ ಸಾಲಿನ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳಿಗೆ ಒದಗಿಸಲಾದ ಅನುದಾನದ 














ವಿವರ 
13. 2010-11 ರ ಸಾಲಿನಲ್ಲಿ ರಾಷ್ಟೀಯ ಹೆದ್ದಾರಿ ಉಪ ವಿಭಾಗ ಶಿವಮೊಗ್ಗಕ್ಕೆ ಕಾಮಗಾರಿಗಳಿಗೆ ವಿವರ 
ಕ್ರ ಲೆಕ್ಕ ಶೀರ್ಷಿಕೆ 2010-11 ರ ಅನುದಾನದ ರೂ ಲಕ್ಷ ಗಳಲ್ಲಿ 
ಸಂ. 
1) 3054 (ರಾಜೃ ಹೆದ್ದಾರಿ ನಿರ್ವಹಣೆ 140.00 
2) 5054 1೧086 Bridge/ 971.60 
3) 5054/7086 Bridge/ 300.00 

















ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೨೫ 























ಕ್ರ ಲೆಕ್ಕ ಶೀರ್ಷಿಕೆ 2010-11 ರ ಅನುದಾನದ ರೂ ಲಕ್ಷ ಗಳಲ್ಲಿ 
ಸಂ. 

4) 5054/ Road Bridge 850.00 

5) 5054/ Road Bridge 52.00 

6 Construction of Minor Bridge/ 5054 plan Road/ Bridge 





1) ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೆಸರು ಮತ್ತು ಹುದ್ದೆ ಇತ್ಯಾದಿ ವಿವರಗಳು ಮಾಹಿತಿ ಹಕ್ಕು ಅಧಿನಿಯಮದ 2005- (ಕೇಂದ್ರ 
ಅಧಿನಿಯಮ ಸಂ 22) ರ ಸೆಕ್ಷನ್‌ 5 (1) 5 (2) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರಾಷ್ಟ್ರೀಯ ಹೆದ್ದಾರಿ ಉಪ ವಿಭಾಗ 
ಶಿವಮೊಗ್ಗಕ್ಕೆ ಸಂಬಂಧಿಸಿದಂತೆ ಈ ಕಛೇರಿಯ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ನೇಮಕಮಾಡಲಾಗಿದೆ. 

2) ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರಾಷ್ಟ್ರೀಯ ಹೆದ್ದಾರಿ ಉಪ ವಿಭಾಗ ಶಿವಮೊಗ್ಗ - ಸಾರ್ವಜನಿಕ ಮಾಹಿತಿ ಅಧಿಕಾರಿ. 

15) ಸಹಾಯಧನ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ವಿಧಾನ ಅದಕ್ಕಾಗಿ ನಿಗಧಿಗೊಳಿಸಲಾದ ಮೊತ್ತ ಮತ್ತು ಪಲಾನುಭವಿಗಳ ವಿವರ. 
-ಯಾವುದು ಇರುವುದಿಲ್ಲ - 
16) ರಿಯಾಯಿತಿಗಳನ್ನು ಪಡೆದವರ ;- ಅಧಿಕಾರ ಪತ್ರಗಳನ್ನು ಮಂಜೂರು ಮಾಡಿದ ಬಗ್ಗೆ ವಿವರಗಳು 
-ಯಾವುದು ಇರುವುದಿಲ್ಲ- 
17)ವಿದ್ಯುನ್ಮಾನ ವ್ಯವಸ್ಥೆಯಲ್ಲಿ ಲಭ್ಯವಿರುವ ಮಾಹಿತಿಗಳ ವಿವರ 
-ಯಾವುದು ಇರುವುದಿಲ್ಲ 
18) ಸಾರ್ವಜನಿಕ ಉಪಯೋಗಕ್ಕಾಗಿ ಪುಸ್ತಕ ಭಂಡಾರ ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ಪಡೆಯಲು ಅಲ್ಲಿ 
ದೊರೆಯುವ ಸೌಲಭ್ಯಗಳು ಮತ್ತು ಕೆಲಸದ ವಿವರಗಳು ನಿಗದಿತ ಇತರ ಮಾಹಿತಿ 
- ಯಾವುದು ಇರುವುದಿಲ್ಲ- 
19) ನಿಗದಿತ ಇತರ ಮಾಹಿತಿ;- 
ಸರ್ಕಾರವು ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮಗಳನ್ನು ರಚಿಸಿದ ನಂತರ ಅದರಲ್ಲಿ ಬೇರೆ ಯಾವುದಾದರು ಮಾಹಿತಿಗಳನ್ನು 
ನಿಗಧಿಗೊಳಿಸುವಲ್ಲಿ ಅದನ್ನು ಅಳವಡಿಸಲಾಗುವುದು. 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಪಿ.ಆರ್‌.1648 ರಾಷ್ಟೀಯ ಹೆದ್ದಾರಿ ಉಪವಿಭಾಗ, ಶಿವಮೊಗ್ಗ. 
ಕಾರ್ಮಿಕ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ:ಕಾಇ 368 ಎಲ್‌ಅಟಿ 2010, ಬೆಂಗಳೂರು, ದಿನಾಂಕ:03.03.2011 

ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದತಾ ಮಂಡಳಿಯು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಕೇಂದ 
ಸರ್ಕಾರದ ಎನ್‌.ಪಿ.ಎಸ್‌ ಲೈಟ್‌- ಸ್ವಾವಲಂಬನ್‌ ಯೋಜನೆ ಎಂಬ ಕಾಂಟ್ರಿಬ್ಯೂಟರಿ ಪಿಂಚಣಿ ಯೋಜನೆ (೦೦೧110010/) ಅನ್ನು ಅನುಷ್ಠಾನಗೊಳಿಸಲು 
ನಿರ್ಧರಿಸಿರುತ್ತದೆ. ಈ ಯೋಜನೆಯು ಪ್ರಾರಂಭಿಕವಾಗಿ 1) ದರ್ಜಿಗಳು, 2) ದೋಬಿಗಳು, 3)ಹಮಾಲರು, 4)ಆಟೋ, ಟ್ಯಾಕ್ಸಿ ಚಾಲಕರು ಹಾಗೂ 
ಖಾಸಗಿ ಲಾರಿ ಮತ್ತು ಬಸ್‌ ಚಾಲಕರು ಹಾಗೂ ನಿರ್ವಾಹಕರು, 5)ಹೋಟೆಲ್‌ ಕಾರ್ಮಿಕರು 6) ಆಟೋಮೊಬೈಲ್‌ ವರ್ಕ್‌ಶಾಪ್‌ಗಳ ಕಾರ್ಮಿಕರಿಗೆ 
ಲಭ್ಯವಾಗಲಿದೆ. 

ಮಂಡಳಿಯು Pension Fund Regulatory and Development Authority, ಈ ಪ್ರಾಧಿಕಾರದ ಬಳಿ ಅಗ್ರಿಗೇಟರ್‌ ಎಂದು ನೊಂದಣಿ 
ಹೊಂದಿರುತ್ತದೆ. ಹಾಗೆಯೇ ಕೆಲವೊಂದು ಸ್ವಯಂ ಸೇವಾ ಸಂಸ್ಥೆಗಳನ್ನು ಈ ಕಾರ್ಯದಲ್ಲಿ ಫೆಸಿಲಿಟೇಟರ್‌ ಎಂದು ನೇಮಕ ಮಾಡಲಾಗಿದ್ದು ಸದರಿ 
ಎನ್‌.ಪಿ.ಎಸ್‌ ಲೈಟ್‌- ಸ್ವಾವಲಂಬನ್‌ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಮಂಡಳಿಗೆ ಸಂಪೂರ್ಣ ಸಹಕಾರ ನೀಡಲಿವೆ. ಮಂಡಳಿ ಹಾಗು 
ಸದರಿ ಸ್ವಯಂ ಸೇವಾ ಸಂಸ್ಥೆಯು ಕಾರ್ಮಿಕ ಇಲಾಖೆಯ ನಿರೀಕ್ಷಕರುಗಳ ಸಹಕಾರದಿಂದ ಈ ಯೋಜನೆಯನ್ನು ಜಾರಿಗೆ ತರಬೇಕೆಂದು 
ನಿರ್ಧರಿಸಲಾಗಿದೆ. 

ಈ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆಯ ಹಿರಿಯ ಕಾರ್ಮಿಕ ನಿರೀಕ್ಷಕರನ್ನು ಹಾಗೂ ಕಾರ್ಮಿಕ ನಿರೀಕ್ಷಕರನ್ನು ಅವರವರ ಕ್ಷೇತ್ರವ್ಯಾಪ್ತಿಯಲ್ಲಿ 
ಮೇಲೆ ತಿಳಿಸಿರುವ ವಲಯಗಳಲ್ಲಿ ಕೆಲಸ ಮಾಡುತ್ತಿರುವ ಅಸಂಘಟಿತ ಕಾರ್ಮಿಕರನ್ನು ಎನ್‌.ಪಿ.ಎಸ್‌. ಲೈಟ್‌ ಸ್ವಾವಲಂಬನ್‌ ಯೋಜನೆ ಅಡಿ ವಂತಿಕೆ 
ಸಂಗ್ರಹಣಾಧಿಕಾರಿಗಳಾಗಿ ನೇಮಕ ಮಾಡಲು ಮಂಡಳಿ ಸರ್ಕಾರವನ್ನು ಕೋರಿರುತ್ತದೆ. 

ಈ ಕೋರಿಕೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಗಿನ ಕೋಷ್ಟಕದ 2ನೇ ಅಂಕಣದಲ್ಲಿ ನಮೂದಿಸಿರುವ ಹಿರಿಯ ಕಾರ್ಮಿಕ ನಿರೀಕ್ಷಕರನ್ನು 
ಹಾಗು ಕಾರ್ಮಿಕ ನಿರೀಕ್ಷಕರನ್ನು ಕೋಷ್ಟಕದ 3ನೇ ಅಂಕಣದಲ್ಲಿ ತೋರಿಸಿರುವ ಕ್ಷೇತ್ರ ವ್ಯಾಪ್ತಿಯಲ್ಲಿ 1) ದರ್ಜಿಗಳು, 2) ದೋಬಿಗಳು, 3)ಹಮಾಲರು, 
4)ಆಟೋ ಟ್ಯಾಕ್ಸಿ ಚಾಲಕರು ಹಾಗೂ ಖಾಸಗಿ ಲಾರಿ ಮತ್ತು ಬಸ್‌ ಚಾಲಕರು ಹಾಗೂ ನಿರ್ವಾಹಕರು 5)ಹೋಟೆಲ್‌ ಕಾರ್ಮಿಕರು, 
6) ಆಟೋಮೊಬೈಲ್‌ ವರ್ಕ್‌ಶಾಪ್‌ಗಳಲ್ಲಿ ಕೆಲಸ ಮಾಡುತ್ತಿರುವ ಅಸಂಘಟಿತ ಕಾರ್ಮಿಕರಿಗೆ ಎನ್‌.ಪಿ.ಎಸ್‌ ಲೈಟ್‌-ಸ್ವಾವಲಂಬನ್‌ ಯೋಜನೆಯನ್ನು 


೧೦೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ 


ಭಾಗ-೩ 





ಅಳವಡಿಸಿ ಅನುಷ್ಠಾನ ಗೊಳಿಸಲು ವಂತಿಕೆ ಸಂಗ್ರಹಣಾಧಿಕಾರಿಗಳಾಗಿ ನೇಮಿಸಲಾಗಿದೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಇತರೇ ಕೆಲಸಗಳನ್ನೂ ಸಹ 


ನಿರ್ವಹಿಸಲು ಅಧಿಕಾರವನ್ನು ನೀಡಲಾಗಿದೆ. 


ಕೋಷ್ಟಕ 


ಕಾರ್ಮಿಕ ನಿರೀಕ್ಷಕರುಗಳ ಕಾರ್ಯವ್ಯಾಪ್ತಿ 


ಹಿರಿಯ ಕಾರ್ಮಿಕ ನಿರೀಕ್ಷಕರು/ಕಾರ್ಮಿಕ ನಿರೀಕ್ಷಕರ ಕಾರ್ಯವ್ಯಾಪ್ತಿ 





ಹಿರಿಯ ಕಾರ್ಮಿಕ ನಿರೀಕ್ಷಕರು, 


1ನೇ ವೃತ್ತ ಬೆಂಗಳೂರು. 


ಬೆ೦ಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 8, 9, 10, 14, 23, 24 
ಮತ್ತು ಬೆ೦ಗಳೂರು ದಕ್ಷಿಣ ತಾಲ್ತೂಕಿನ ತಾವರೆಕೆರೆ ಹೋಬಳಿ. 


















































ಹಿರಿಯ ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 5, 6, 7 ಮತ್ತು 
ಬೆಂಗಳೂರು. ಬೆಂಗಳೂರು ಉತ್ತರ ತಾಲ್ಲೂಕಿನ ಯಶವಂತಪುರ (ಪೀಣ್ಯ ಕೈಗಾರಿಕಾ ಪ್ರದೇಶದ 
1 ಮತ್ತು 2ನೇ ಸ್ಟೇಜ್‌ಗಳನ್ನು ಹೊರತುಪಡಿಸಿ) ಮತ್ತು ಹೆಸರಘಟ್ಟ ಹೋಬಳಿಗಳು. 
ಕ ಹಿರಿಯ ಕಾರ್ಮಿಕ ನಿರೀಕ್ಷಕರು, 3ನೇ ವೃತ್ತ, ಬೆ೦ಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 78, 92, 97 ಮತ್ತು 98. 
ಬೆಂಗಳೂರು. 
ಹಿರಿಯ ಕಾರ್ಮಿಕ ನಿರೀಕ್ಷಕರು, 4ನೇ ವೃತ್ತ. ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 79 ಮತ್ತು 80. 
ಬೆಂಗಳೂರು. 
ಈ ಹಿರಿಯ ಕಾರ್ಮಿಕ ನಿರೀಕ್ಷಕರು, 5ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 85, 86, 87, 91 ಹಾಗೂ 
ಬೆಂಗಳೂರು. ಬೆಂಗಳೂರು ಪೂರ್ವ ತಾಲ್ಲೂಕಿನ ವರ್ತೂರು ಹೋಬಳಿ. 
4 ಹಿರಿಯ ಕಾರ್ಮಿಕ ನಿರೀಕ್ಷಕರು, 6ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 15, 20, 21 ಮತ್ತು 22. 
ಬೆಂಗಳೂರು. 
A ಹಿರಿಯ ಕಾರ್ಮಿಕ ನಿರೀಕ್ಷಕರು, 7ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡ ಸಂಖ್ಯೆ: 27. 
ಬೆಂಗಳೂರು. 
ತ ಹಿರಿಯ ಕಾರ್ಮಿಕ ನಿರೀಕ್ಷಕರು, 8ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡ ಸಂಖ್ಯೆ: 76. 
ಬೆಂಗಳೂರು. 
ತ ಹಿರಿಯ ಕಾರ್ಮಿಕ ನಿರೀಕ್ಷಕರು, 9ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 28ರ ತುಳಸೀತೋಟದ 
ಬೆ೦ಗಳೂರು. ರಸ್ತೆ ಪೂರ್ಣಯ್ಯನ ಛತ್ರಂ ರಸ್ತೆ, ಶ್ರೀನಿವಾಸ ಮಂದಿರ ರಸ್ತೆ, ಹಾಸ್ಪಿಟಲ್‌ ರಸ್ತೆ 
ಕೆಂಪೇಗೌಡ ರಸ್ತೆಯ ಅವಿನ್ಯೂ ರಸ್ತೆಯ ತನಕ, ಅವಿನ್ಯೂ ರಸ್ತೆ ಚಿಕ್ಕಪೇಟೆ ವೃತ್ತದ ತನಕ, 
ಒಟಿಸಿ ರಸ್ತೆ, ಬಿವಿಕೆ ಅಯ್ಯಂಗಾರ್‌ ರಸ್ತೆ ತನಕ, ಎ.ಎಸ್‌.ಚಾರ್‌ ಸ್ಟೀಟ್‌, ಅಕ್ಕಿಪೇಟೆಯ 
ಮುಖ್ಯ ರಸ್ತೆಯ ತನಕ, ಅಕ್ತಿಪೇಟೆ, ತುಳಸೀತೋಟದ ರಸ್ತೆಯ ತನಕ. 
1 ಹಿರಿಯ ಕಾರ್ಮಿಕ ನಿರೀಕ್ಷಕರು, 10ನೇ ವೃತ್ತ, ಬೆ೦ಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 12, 13, 16, 17, 18, 19 
ಬೆಂಗಳೂರು. ಮತ್ತು 37. 
11 (ಹಿರಿಯ ಕಾರ್ಮಿಕ ನಿರೀಕ್ಷಕರು, 11ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 30, 46 ಮತ್ತು 49. 
ಬೆಂಗಳೂರು. 
12 |ಹಿರಿಯ ಕಾರ್ಮಿಕ ನಿರೀಕ್ಷಕರು, 12ನೇ ವೃತ್ತ. ಬೆ೦ಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 33 ರಿಂದ 36, 38, 40, 
ಬೆಂಗಳೂರು. 42, 43 ಮತ್ತು 44. 
13 |ಹಿರಿಯ ಕಾರ್ಮಿಕ ನಿರೀಕ್ಷಕರು, 13ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 51, 52, 53, 56, 59 
ಬೆಂಗಳೂರು. ಮತ್ತು 60. 
14 |ಹಿರಿಯ ಕಾರ್ಮಿಕ ನಿರೀಕ್ಷಕರು, 14ನೇ ವೃತ್ತ, ಬೆ೦ಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 50, 61 ರಿಂದ 64. 
ಬೆಂಗಳೂರು. 
15 |ಹಿರಿಯ ಕಾರ್ಮಿಕ ನಿರೀಕ್ಷಕರು, 15ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 73, 74, 83 ಮತ್ತು 
ಬೆಂಗಳೂರು. ಬೆಂಗಳೂರು ಪೂರ್ವ ತಾಲ್ಲೂಕಿನ ಕೆ.ಆರ್‌.ಪುರಂ ಹೋಬಳಿ. 
16 |ಹಿರಿಯ ಕಾರ್ಮಿಕ ನಿರೀಕ್ಷಕರು, 16ನೇ ವೃತ್ತ, ಬೆ೦ಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 25, 26, 29, 31 ಮತ್ತು 
ಬೆಂಗಳೂರು. 32. 
17 |ಹಿರಿಯ ಕಾರ್ಮಿಕ ನಿರೀಕ್ಷಕರು, 17ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ : 47 ಮತ್ತು 48. 








ಬೆಂಗಳೂರು. 











ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ 


೧೦೨೭ 







































































ವಿರಾಜಪೇಟೆ ವೃತ್ತ, ವಿರಾಜಪೇಟೆ. 





18 [ಹಿರಿಯ ಕಾರ್ಮಿಕ ನಿರೀಕ್ಷಕರು, 18ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 57, 58, ಬೆಂಗಳೂರು 
ಬೆ೦ಗಳೂರು. ದಕ್ಷಿಣ ತಾಲ್ಲೂಕಿನ ಬೇಗೂರು ಹೋಬಳಿ. 
19 ಹಿರಿಯ ಕಾರ್ಮಿಕ ನಿರೀಕ್ಷಕರು, 19ನೇ ವೃತ್ತ. ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 72, 75, 81, 82 ಮತ್ತು 
ಬೆ೦ಗಳೂರು. ಬೆಂಗಳೂರು ಪೂರ್ವ ತಾಲ್ಲೂಕಿನ ಬಿದರಹಳ್ಳಿ ಹೋಬಳಿ. 
20 ಹಿರಿಯ ಕಾರ್ಮಿಕ ನಿರೀಕ್ಷಕರು, 20ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 28 ರಲ್ಲಿ 9ನೇ ವೃತ್ತಕ್ಕೆ 
ಬೆ೦ಗಳೂರು. ನಿಗದಿಪಡಿಸಿರುವ ಕಾರ್ಯವ್ಯಾಪ್ತಿಯನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳು. 
21 ಹಿರಿಯ ಕಾರ್ಮಿಕ ನಿರೀಕ್ಷಕರು, 21ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 67, 70 ಮತ್ತು 77. 
ಬೆ೦ಗಳೂರು. 
22 [ಹಿರಿಯ ಕಾರ್ಮಿಕ ನಿರೀಕ್ಷಕರು, 22ನೇ ವೃತ್ತ, ಬೆ೦ಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 65, 66, 68, 69 ಮತ್ತು 
ಬೆ೦ಗಳೂರು. 71. 
23 [ಹಿರಿಯ ಕಾರ್ಮಿಕ ನಿರೀಕ್ಷಕರು, 23ನೇ ವೃತ್ತ, ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 84, 88, 89, 90, 93, 
ಬೆ೦ಗಳೂರು. 94, 95 ಮತ್ತು ಬೆ೦ಗಳೂರು ಉತ್ತರ ತಾಲ್ತೂಕಿನ ಜಾಲ ಹೋಬಳಿ. 
24 ಹಿರಿಯ ಕಾರ್ಮಿಕ ನಿರೀಕ್ಷಕರು, 24ನೇ ವೃತ್ತ, ಬೆ೦ಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 96, 99, 100 ಹಾಗೂ 
ಬೆ೦ಗಳೂರು. ಬೆಂಗಳೂರು ಉತ್ತರ ತಾಲ್ಲೂಕಿನ ಯಲಹಂಕ ಹೋಬಳಿ. 
25 ಹಿರಿಯ ಕಾರ್ಮಿಕ ನಿರೀಕ್ಷಕರು, 25ನೇ ವೃತ್ತ. ಬೆಂಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ : 1, 2, 3, 4, 11 ಮತ್ತು 
ಬೆಂಗಳೂರು. ಬೆ೦ಗಳೂರು ಉತ್ತರ ತಾಲ್ಲೂಕಿನ ಯಶವಂತಪುರ ಹೋಬಳಿಯ ಪೀಣ್ಯ ಕೈಗಾರಿಕಾ 
ಪ್ರದೇಶದ 1 ಮತ್ತು 2ನೇ ಸ್ಟೇಜ್‌, ಮತ್ತು ದಾಸನಪುರ ಹೋಬಳಿ. 
26 ಹಿರಿಯ ಕಾರ್ಮಿಕ ನಿರೀಕ್ಷಕರು, 26ನೇ ವೃತ್ತ, ಬೆ೦ಗಳೂರು ಮಹಾ ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ : 39, 41, 45, 54, 55 
ಬೆ೦ಗಳೂರು. ಹಾಗೂ ಬೆಂಗಳೂರು ದಕ್ಷಿಣ ತಾಲ್ಲೂಕಿನ ಕೆಂಗೇರಿ ಮತ್ತು ಉತ್ತರಹಳ್ಳಿ ಹೋಬಳಿಗಳು. 
ಮೈಸೂರು ಜಿಲ್ಲೆ 
27 |ಹಿರಿಯ ಕಾರ್ಮಿಕ ನಿರೀಕ್ಷಕರು, 1ನೇ ವೃತ್ತ. ಮೈಸೂರು ಸಿಟಿ ಕಾರ್ಪೋರೇಷನ್‌ ವಾರ್ಡ್‌ ಸಂಖ್ಯೆ: 2 ರಿಂದ 16, 24, 61 ರಿಂದ 
ಮೈಸೂರು. 64, ಬಂಡೀಪಾಳ್ಯ ಮತ್ತು ಜಯಪುರ ಹೋಬಳಿಗಳು. 
28 (ಹಿರಿಯ ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ, ಮೈಸೂರು ಸಿಟಿ ಕಾರ್ಪೋರೇಷನ್‌ ವಾರ್ಡ್‌ ಸಂಖ್ಯೆ: 28, 29, 40 ರಿಂದ 60, 65, 
ಮೈಸೂರು. ವಾರ್ಡ್‌ ಸಂಖ್ಯೆ: 27 ರಲ್ಲಿ ಓಲ್ಡ್‌ ಬ್ಯಾಂಕ್‌ ರಸ್ತೆಯಿಂದ ದೊಡ್ಡಗಡಿಯಾರದ 
ಎಡಭಾಗದ ಪ್ರದೇಶ, ಗಾಂಧಿ ಚೌಕದಿಂದ ಹಾದುಹೋಗಿರುವಂತೆ ಮತ್ತು ಮೈಸೂರು 
ತಾಲ್ಲೂಕಿನ ವರುಣ ಹೋಬಳಿ. 
29 [ಹಿರಿಯ ಕಾರ್ಮಿಕ ನಿರೀಕ್ಷಕರು, 3ನೇ ವೃತ್ತ. ಮೈಸೂರು ಸಿಟಿ ಕಾರ್ಪೋರೇಷನ್‌ ವಾರ್ಡ್‌ ಸಂಖ್ಯೆ: 1 25, 30 ಹಾಗೂ ವಾರ್ಡ್‌ 
ಮೈಸೂರು. ಸಂಖ್ಯೆ : 27ರಲ್ಲಿ ಓಲ್ಡ್‌ ಬ್ಯಾಂಕ್‌ ರಸ್ತೆಯಿಂದ ದೊಡ್ಡಗಡಿಯಾರದ ವರೆಗಿನ ಬಲಭಾಗದ 
ಪ್ರದೇಶ, ಗಾಂಧಿ ಜೌಕದಿಂದ ಹಾದುಹೋಗಿರುವಂತೆ. 
30 |ಹಿರಿಯ ಕಾರ್ಮಿಕ ನಿರೀಕ್ಷಕರು, 4ನೇ ವೃತ್ತ, ಮೈಸೂರು ಸಿಟಿ ಕಾರ್ಪೋರೇಷನ್‌ ವಾರ್ಡ್‌ ಸಂಖ್ಯೆ: 17 ರಿಂದ 23, 26, 31 ರಿಂದ 
ಮೈಸೂರು. 39, ಮೈಸೂರು ತಾಲ್ಲೂಕಿನ ಕಸಬ ಹಾಗೂ ಇಲವಾಲ ಹೋಬಳಿಗಳು. 
ಚಾಮರಾಜನಗರ ಜಿಲ್ಲೆ 
31 |ಹಿರಿಯ ಕಾರ್ಮಿಕ ನಿರೀಕ್ಷಕರು, ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ತಾಲ್ಲೂಕುಗಳು. 
ಚಾಮರಾಜನಗರ ವೃತ್ತ, ಚಾಮರಾಜನಗರ. 
ಕೊಡಗು ಜಿಲ್ಲೆ 
32 (ಹಿರಿಯ ಕಾರ್ಮಿಕ ನಿರೀಕ್ಷಕರು, ಮಡಿಕೇರಿ | ಮಡಿಕೇರಿ ತಾಲ್ಲೂಕು. 
ವೃತ್ತ, ಮಡಿಕೇರಿ. 
33 ಹಿರಿಯ ಕಾರ್ಮಿಕ ನಿರೀಕ್ಷಕರು, ಸೋಮವಾರಪೇಟೆ ತಾಲ್ಲೂಕು. 
ಸೋಮವಾರಪೇಟೆ ವೃತ್ತ ಸೋಮವಾರಪೇಟೆ 
34 (ಹಿರಿಯ ಕಾರ್ಮಿಕ ನಿರೀಕ್ಷಕರು, ವಿರಾಜಪೇಟೆ ತಾಲ್ಲೂಕು. 







































































೧೦೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
ಹಾಸನ ಜಿಲ್ಲೆ 
35 ರಿಯ ಕಾರ್ಮಿಕ ನಿರೀಕ್ಷಕರು, ಹಾಸನ ವೃತ್ತ ಹಾಸನ ಪಟ್ಟಣದ ಮುನ್ನಿಪಲ್‌ ಡಿವಿಜನ್‌ ಸಂಖ್ಯೆ: 1 2, 3 ಮತ್ತು ಆಲೂರು ತಾಲ್ಲೂಕು. 
ಹಾಸನ. 
36 ಹಿರಿಯ ಕಾರ್ಮಿಕ ನಿರೀಕ್ಷಕರು, ಸಕಲೇಶಪುರ ಸಕಲೇಶಪುರ ತಾಲ್ಲೂಕು. 
ವೃತ್ತ ಸಕಲೇಶಪುರ. 
37 ಓಿರಿಯ ಕಾರ್ಮಿಕ ನಿರೀಕ್ಷಕರು, ಬೇಲೂರು ಬೇಲೂರು ತಾಲ್ಲೂಕು. 
ನೃತ್ಯ ಬೇಲೂರು. 
ಚಿಕ್ಕಮಗಳೂರು ಜಿಲ್ಲೆ 
38 ಹಿರಿಯ ಕಾರ್ಮಿಕ ನಿರೀಕ್ಷಕರು, 1ನೇ ವೃತ್ತ, ಚಿಕ್ಕಮಗಳೂರು ನಗರದ ಮುನ್ಸಿಪಲ್‌ ಡಿವಿಜನ್‌ ಸಂಖ್ಯೆ 1 ರಿಂದ 3 ಮತ್ತು 
ಚಿಕ್ಕಮಗಳೂರು. ಚಿಕ್ಕಮಗಳೂರು ತಾಲ್ಲೂಕಿನ ವಸ್ತಾರ್‌, ಅಲ್ಲೂರ್‌, ಕಾ೦ಡ್ವ, ಮತ್ತು ಅಂಬಳೆ ಹೋಬಳಿಗಳು. 
39 ಹಿರಿಯ ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ | ಚಿಕ್ಕಮಗಳೂರು ನಗರದ ಮುನ್ನಿಪಲ್‌ ಡಿವಿಜನ್‌ ಸಂಖ್ಯೆ 4 ರಿಂದ 7 ಮತ್ತು 
ಚಿಕ್ಕಮಗಳೂರು. ಚಿಕ್ಕಮಗಳೂರು ತಾಲ್ಲೂಕಿನ ಕಸಬಾ, ಲಕ್ಷ, ಆವತಿ ಮತ್ತು ಜಾಗೆರೆ ಹೋಬಳಿಗಳು. 
40 ಹಿರಿಯ ಕಾರ್ಮಿಕ ನಿರೀಕ್ಷಕರು, ತರೀಕೆರೆ ವೃತ್ತ, | ತರೀಕೆರೆ ತಾಲ್ಲೂಕು. 
ತರೀಕೆರೆ. 
41 ಹಿರಿಯ ಕಾರ್ಮಿಕ ನಿರೀಕ್ಷಕರು, ಮೂಡಿಗೆರೆ ಮೂಡಿಗೆರೆ ತಾಲ್ಲೂಕು. 
ವೃತ್ತ ಮೂಡಿಗೆರೆ. 
42 ಹರಿಯ ಕಾರ್ಮಿಕ ನಿರೀಕ್ಷಕರು, ಕೊಪ್ಪ ವೃತ್ತ ಕೊಪ್ಪ, ನರಸಿಂಹರಾಜಪುರ ಮತ್ತು ಶೃಂಗೇರಿ ತಾಲ್ಲೂಕುಗಳು. 
ಕೊಪ್ಪ 
ದಕ್ಷಿಣ ಕನ್ನಡ ಜಿಲ್ಲೆ 
43 ಹಿರಿಯ ಕಾರ್ಮಿಕ ನಿರೀಕ್ಷಕರು, ಮಂಗಳೂರು ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 1 ರಿಂದ 7, 18 ರಿಂದ 21. 
(ನೇ ವೃತ್ತ ಮಂಗಳೂರು. 
44 ಹರಿಯ ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ, ಮಂಗಳೂರು ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 8 ರಿಂದ 13. 
ಮಂಗಳೂರು. 
45 ರಿಯ ಕಾರ್ಮಿಕ ನಿರೀಕ್ಷಕರು, 3ನೇ ವೃತ್ತ, ಮಂಗಳೂರು ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ:14 ರಿಂದ 17, 22 ರಿಂದ 25. 
ಮಂಗಳೂರು. 
46 ಹಿರಿಯ ಕಾರ್ಮಿಕ ನಿರೀಕ್ಷಕರು, 4ನೇ ವೃತ್ತ, ಮಂಗಳೂರು ನಗರ ಪಾಲಿಕೆಯ ವಾರ್ಡಗಳ ಸಂಖ್ಯೆ: 1 ರಿಂದ 25ನ್ನು ಬಿಟ್ಟು ಉಳಿದ 
ಮಂಗಳೂರು. ವಾರ್ಡಗಳು ಪ್ರದೇಶಗಳು ಹಾಗೂ ಮಂಗಳೂರು ತಾಲ್ಲೂಕಿನ ಉಳಿದ ಪ್ರದೇಶಗಳು. 
47 ಓರಿಯ ಕಾರ್ಮಿಕ ನಿರೀಕ್ಷಕರು, ಪುತ್ತೂರು ವೃತ್ತ, | ಪುತ್ತೂರು ಮತ್ತು ಸುಳ್ಯ ತಾಲ್ಲೂಕುಗಳು. 
ಮುತ್ತೂರು 
ಧಾರವಾಡ ಜಿಲ್ಲೆ 
48 ಹಿರಿಯ ಕಾರ್ಮಿಕ ನಿರೀಕ್ಷಕರು, ಹುಬ್ಬಳ್ಳಿ-ಧಾರವಾಡ ನಗರ ಪಾಲಿಕೆ ಡಿವಿಜನ್‌ ಸಂಖ್ಯೆ; 31, 37, 38, 45, 46 ಮತ್ತು 
1ನೇ ವೃತ್ತ ಹುಬ್ಬಳ್ಳಿ. 50. 
49 ಹರಿಯ ಕಾರ್ಮಿಕ ನಿರೀಕ್ಷಕರು, ಹುಬ್ಬಳ್ಳಿ-ಧಾರವಾಡ ನಗರ ಪಾಲಿಕೆ ಡಿವಿಜನ್‌ ಸಂಖ್ಯೆ; 34, 43, 44, 5], 52, 54 
2ನೇ ವೃತ್ತ, ಹುಬ್ಬಳ್ಳಿ. ರಿಂದ 57 ಮತ್ತು ನವಲಗುಂದ ತಾಲ್ತೂಕು. 
50 ಹಿರಿಯ ಕಾರ್ಮಿಕ ನಿರೀಕ್ಷಕರು, ಹುಬ್ಬಳ್ಳಿ-ಧಾರವಾಡ ನಗರ ಪಾಲಿಕೆ ಡಿವಿಜನ್‌ 19 ರಿಂದ 21, 32, 33, 35, 36, 
8ನೇ ವೃತ್ತ ಹುಬ್ಬಳ್ಳಿ 47ರಿಂದ 49. 
51 ಹಿರಿಯ ಕಾರ್ಮಿಕ ನಿರೀಕ್ಷಕರು, ಹುಬ್ಬಳ್ಳಿ-ಧಾರವಾಡ ನಗರ ಪಾಲಿಕೆ ಡಿವಿಜನ್‌ 22 ರಿಂದ 30, 39 ರಿಂದ 42, 53 
ನೇ ವೃತ್ತ ಹುಬ್ಬಳ್ಳಿ. ಮತ್ತು ಕುಂದಗೋಳ ತಾಲ್ಲೂಕು. 
52 ಹಿರಿಯ ಕಾರ್ಮಿಕ ನಿರೀಕ್ಷಕರು, ಹುಬ್ಬಳ್ಳಿಯ ಅಗಸೆಯಿಂದ ಪ್ರಾರಂಭಿಸಿ ಶಿವಾಜಿ ರಸ್ತೆ ಗಾಂಧಿ ಚೌಕ, ಸುಭಾಷ್‌ ರಸ್ತೆ, 





1ನೇ ವೃತ್ತ, ಧಾರವಾಡ. 








ಆಜಾದ್‌ ಪಾರ್ಕ್‌ ರಸ್ತೆ, ಕರ್ನಾಟಕ ಕಾಲೇಜು ರಸ್ತೆ, ಸಪ್ತಾಮರ ರಸ್ತೆ ಯೂನಿವರ್ಸಿಟಿ ರಸ್ತೆ 
ಮಾರ್ಗವಾಗಿ ಹಳಿಯಾಳ ರಸ್ತೆಯನ್ನು ಸೇರುವ ಹುಬ್ಬಳ್ಳಿ-ಧಾರವಾಡ ನಗರ ಪಾಲಿಕೆಯ 
ಎಲ್ಲೆಯನ್ನು ಮುಟ್ಟುವವರೆಗೆ ಇರುವ ವಿಭಾಗ ಮಾಡುವ ರಸ್ತೆಯ ಉತ್ತರಕ್ಕೆ ಇರುವ ಎಲ್ಲಾ 
ಪ್ರದೇಶಗಳು ಮತ್ತು ಧಾರವಾಡ ತಾಲ್ತೂಕು. 








ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ 


೧೦೨೯ 







































































53 ರಿಯ ಕಾರ್ಮಿಕ ನಿರೀಕ್ಷಕರು, ಹುಬ್ಬಳ್ಳಿಯ ಅಗಸೆಯಿಂದ ಪ್ರಾರಂಭಿಸಿ ಶಿವಾಜಿ ರಸ್ತೆ, ಗಾಂಧಿ ಚೌಕ, ಸುಭಾಷ್‌ ರಸ್ತೆ, 
2ನೇ ವೃತ್ತ, ಧಾರವಾಡ ಆಜಾದ್‌ ಪಾರ್ಕ್‌ ರಸ್ತೆ ಕರ್ನಾಟಕ ಕಾಲೇಜು ರಸ್ತೆ, ಸಪ್ತಾಪುರ ರಸ್ತೆ ಮಾರ್ಗವಾಗಿ 
ಹಳಿಯಾಳ ರಸ್ತೆಯನ್ನು ಸೇರುವ ಹುಬ್ಬಳ್ಳಿ-ಧಾರವಾಡ ನಗರ ಪಾಲಿಕೆಯ ಎಲ್ಲೆಯನ್ನು 
ಮುಟ್ಟುವವರೆಗೆ ಇರುವ ವಿಭಾಗ ಮಾಡುವ ರಸ್ತೆ ದಕ್ಷಿಣಕ್ಕೆ ಇರುವ ಪ್ರದೇಶಗಳು. 
ಬೆಳಗಾವಿ ಜಿಲ್ಲೆ 
54 | ಹಿರಿಯ ಕಾರ್ಮಿಕ ನಿರೀಕ್ಷಕರು, 1ನೇ ವೃತ್ತ | ಬೆಳಗಾವಿ ಮಹಾನಗರ ಪಾಲಿಕೆ ವಾರ್ಡ್‌ ಸಂಖ್ಯೆ: 31, 32, 33, 38, 41, 42. 
ಬೆಳಗಾವಿ. 
55 ಹಿರಿಯ ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ | ಬೆಳಗಾವಿ ಮಹಾನಗರ ಪಾಲಿಕೆ ವಾರ್ಡ್‌ ಸಂಖ್ಯೆ: 26 ರಿಂದ 30, 34 ರಿಂದ 37, 39, 
ಬೆಳಗಾವಿ. 40, 56. 
56 | ಹಿರಿಯ ಕಾರ್ಮಿಕ ನಿರೀಕ್ಷಕರು, 3ನೇ ವೃತ್ತ | ಬೆಳಗಾವಿ ಮಹಾನಗರ ಪಾಲಿಕೆ ವಾರ್ಡ್‌ ಸಂಖ್ಯೆ: 8 ರಿಂದ 13, 18 ರಿಂದ 25, 43 
ಬೆಳಗಾವಿ. ರಿಂದ 55 ಹಾಗೂ ಕಾಕತಿ ಮತ್ತು ಹೊನಗಾ ಹೋಬಳಿಗಳು. 
57 | ಹಿರಿಯ ಕಾರ್ಮಿಕ ನಿರೀಕ್ಷಕರು, ಬೆಳಗಾವಿ ಮಹಾನಗರ ಪಾಲಿಕೆ ವಾರ್ಡ್‌ ಸಂಖ್ಯೆ: 1 ರಿಂದ 7, 14 ರಿಂದ 17, 57, 58 
4ನೇ ವೃತ್ತ, ಬೆಳಗಾವಿ. ಮತ್ತು ಕಂಟೋನ್ಮೆಂಟ್‌ ಪ್ರದೇಶ, ಪೀರನವಾಡಿ, ಹಿಂಡಲಗಾ, ಸಾಂಬ್ರಾ ಮಚ್ಚೆ 
ಹೋಬಳಿಗಳು. 
ಗುಲ್ಬರ್ಗ ಜಿಲ್ಲೆ 
58 ಹಿರಿಯ ಕಾರ್ಮಿಕ ನಿರೀಕ್ಷಕರು, 1ನೇ ವೃತ್ತ, | ಗುಲ್ಬರ್ಗಾ ನಗರ ಪಾಲಿಕೆ ವಾರ್ಡ್‌ ಸಂಖ್ಯೆ: 2, 4, 5, 9 ರಿಂದ 15, 17, 24 ರಿಂದ 29. 
ಗುಲ್ಬರ್ಗ. 
59 ಹಿರಿಯ ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ, | ಗುಲ್ಬರ್ಗಾ ನಗರ ಪಾಲಿಕೆ ವಾರ್ಡ್‌ ಸಂಖ್ಯೆ: 30 ರಿಂದ 32, 37 ರಿಂದ 55 ರವರೆಗೆ, 
ಗುಲ್ಬರ್ಗ. ಅಳಂದ ಮತ್ತು ಅಪ್ಪಲ್‌ಪುರ ತಾಲ್ತೂಕುಗಳು. 
60 ಹಿರಿಯ ಕಾರ್ಮಿಕ ನಿರೀಕ್ಷಕರು, 3ನೇ ವೃತ್ತ, | ಗುಲ್ಬರ್ಗಾ ನಗರ ಪಾಲಿಕೆ ವಾರ್ಡ್‌ ಸಂಖ್ಯೆ: 1, 3, 6 ರಿಂದ 8, 16, 18 ರಿಂದ 23, 33 
ಗುಲ್ಬರ್ಗ. ರಿಂದ 36 ಮತ್ತು ಜೇವರ್ಗಿ ತಾಲ್ತೂಕು. 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 
61 ಕಾರ್ಮಿಕ ನಿರೀಕ್ಷಕರು, ದೊಡ್ಡಬಳ್ಳಾಪುರ ವೃತ್ತ, | ದೊಡ್ಡಬಳ್ಳಾಪುರ ತಾಲ್ಲೂಕು. 
ದೊಡ್ಡಬಳ್ಳಾಪುರ 
62 ಕಾರ್ಮಿಕ ನಿರೀಕ್ಷಕರು, ಹೊಸಕೋಟೆ ವೃತ್ತ, | ಹೊಸಕೋಟೆ ತಾಲ್ಲೂಕು. 
ಹೊಸಕೋಟೆ. 
63 ಕಾರ್ಮಿಕ ನಿರೀಕ್ಷಕರು, ದೇವನಹಳ್ಳಿ ವೃತ್ತ, ದೇವನಹಳ್ಳಿ ತಾಲ್ಲೂಕು. 
ದೇವನಹಳ್ಳಿ 
64 | ಕಾರ್ಮಿಕ ನಿರೀಕ್ಷಕರು, ನೆಲಮಂಗಲ ನೆಲಮಂಗಲ ತಾಲ್ಲೂಕು. 
ವೃತ್ತ ನೆಲಮಂಗಲ. 
ಬೆಂಗಳೂರು ನಗರ ಜಿಲ್ಲೆ 
65 ಕಾರ್ಮಿಕ ನಿರೀಕ್ಷಕರು, ಆನೇಕಲ್‌ ವೃತ್ತ, ಆನೇಕಲ್‌ ತಾಲ್ಲೂಕು. 
ಆನೇಕಲ್‌. 
ಕೋಲಾರ ಜಿಲ್ಲೆ 
66 ಕಾರ್ಮಿಕ ನಿರೀಕ್ಷಕರು, ಕೋಲಾರ ತಾಲ್ಲೂಕು. 
ಕೋಲಾರ ವೃತ್ತ ಕೋಲಾರ. 
67 ಕಾರ್ಮಿಕ ನಿರೀಕ್ಷಕರು, ಬಂಗಾರಪೇಟೆ ವೃತ್ತ. ಕೆ.ಜಿ.ಎಫ್‌, ಸ್ಯಾನಿಟರಿ ಬೋರ್ಡ್‌ ಪ್ರದೇಶ ಮತ್ತು ರಾಬರ್ಟ್‌ಸನ್‌ ಪೇಟೆಯ ಮುನಿಸಿಪಲ್‌ 
ಬಂಗಾರಪೇಟೆ. ಎಲ್ಲೆಗಳನ್ನು ಹೊರತುಪಡಿಸಿದ ಬಂಗಾರಪೇಟೆ ತಾಲ್ಲೂಕು. 
68 ಕಾರ್ಮಿಕ ನಿರೀಕ್ಷಕರು, ಕೆ.ಜಿ.ಎಫ್‌. ವೃತ್ತ, ಕೆ.ಜಿ.ಎಫ್‌, ಸ್ಯಾನಿಟರಿ ಬೋರ್ಡ್‌ ಪ್ರದೇಶ ಮತ್ತು ರಾಬರ್ಟ್‌ಸನ್‌ ಪೇಟೆಯ ಎಲ್ಲೆಗಳನ್ನು 
ಕೆ.ಜಿ.ಎಫ್‌. ಸೇರದಂತೆ ಕೆ.ಜಿ.ಎಫ್‌.ನಗರ ಪ್ರದೇಶ. 
69 ಕಾರ್ಮಿಕ ನಿರೀಕ್ಷಕರು, ಮಾಲೂರು ವೃತ್ತ, ಮಾಲೂರು ತಾಲ್ಲೂಕು. 
ಮಾಲೂರು 
70 ಕಾರ್ಮಿಕ ನಿರೀಕ್ಷಕರು, ಮುಳಬಾಗಿಲು ವೃತ್ತ, ಮುಳಬಾಗಿಲು ತಾಲ್ಲೂಕು. 





ಮುಳಬಾಗಿಲು. 











೧೦೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ 


ಭಾಗ-೩ 


ತುಮಕೂರು ಜಿಲ್ಲೆ 





71 


ಕಾರ್ಮಿಕ ನಿರೀಕ್ಷಕರು, 1ನೇ ವೃತ್ತ, ತುಮಕೂರು. 


ಗುಬ್ಬಿ ಗೇಟ್‌ ನಿಂದ ಪ್ರಾರಂಭಿಸಿ ಸಂತೇಪೇಟೆ, ಮಂಡಿಪೇಟೆ. ರಸ್ತೆಯ ಕಡೆಗೆ, 
ಮಂಡಿಪೇಟೆವರೆಗೆ ಬಲ ಭಾಗದ ಪುದೇಶಗಳು, ಕುಣಿಗಲ್‌ ಗೇಟ್‌ವರೆಗೆ ಮುಂದುವರೆದಂತೆ, 
ಈ ಪ್ರದೇಶಗಳಲ್ಲಿ ಸಂತೇಪೇಟೆಯ ರಸ್ತೆಯ ಬಲ ಭಾಗ, ಮಂಡಿಪೇಟೆಯ ಬಲಭಾಗ ಹೊಸ 
ಮಂಡಿಪೇಟಿಯ 1ನೇ ಹಾಗೂ 2ನೇ ಮುಖ್ಯ ರಸ್ತೆ ಬಿ.ಹೆಚ್‌. ರಸ್ತೆಯಲ್ಲಿ ಲಾ ಕಾಲೇಜ್‌ 
ಸರ್ಕಲ್‌ವರೆಗೆ, ವಿನಾಯಕನಗರ, ಜಯಚಾಮರಾಜೇಂದ್ರ ರಸ್ತೆಯ ಬಲಭಾಗ ಶಿವಾಜಿನಗರ, 
ಏನೋಬಾನಗರ, ಕುರಿಪಾಳ್ಯ, ಈದ್ಗಾ ಮೊಹಲ್ಲಾ, ಫಿಜಿ ಪಾಳ್ಯ ರಸ್ತೆಯಲ್ಲಿ ಪ್ರದೇಶಗಳು 
ಮತ್ತು ತುಮಕೂರು ತಾಲ್ಲೂಕು. 





















































72 | ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ, ಗುಬ್ಬಿ ಗೇಟ್‌ ನಿಂದ ಪ್ರಾರಂಭಿಸಿ ಸಂತೇಪೇಟೆ ಎಡಭಾಗದ ಕಡೆಗೆ ಜಯಚಾಮರಾಜೇಂದ್ರ 
ತುಮಕೂರು, ರಸ್ತೆಯ ಎಡಭಾಗದಲ್ಲಿ ಮಂಡಿಪೇಟೆ ಸೇರುವವರೆಗೆ ಕುಣಿಗಲ್‌ ಗೇಟ್‌ ತಲುಪುವವರೆಗೆ ಈ 
ಪ್ರದೇಶದಲ್ಲಿ ಅಗ್ರಹಾರ, ಆಯಿಲ್‌ ಮಿಲ್‌ 
ರಸ್ತೆ ಪ್ರದೇಶಗಳು, ಚಿಕ್ಕಪೇಟೆ ಪಾಂಡುರಂಗನಗರ ಶಿರಾ ರಸ್ತೆ ಮಂಡಿಪೇಟೆ, ಚರ್ಚ್‌ ವೃತ್ತ, 
ಹೊರಪೇಟೆ, ಅಶೋಕ ರಸ್ತೆ ಎಂ.ಜಿರಸ್ತೆ, ಶ್ರೀರಾಮನಗರ, ಗಾಧಿನಗರ, ಅಳಶೆಟ್ಟಿ, 
ಕೆರೆಪಾಳ್ಯ, ಬಾರ್‌ಲೈನ್‌, ಕೆ.ಆರ್‌. ಎಕ್ಸೆಟೆನ್‌ಷನ್‌, ಎಸ್‌.ಎಸ್‌.ಪುರಂ, ಸಿದ್ದಗಂಗಾ 
ಎಕ್ಷೆಟೆನ್ನನ್‌, ಎಸ್‌.ಐ.ಟಿ.ಎಕ್ಷೆಟೆನ್ನನ್‌ ಮತ್ತು ಕೋತಿ ತೋಪಿನ ಪ್ರದೇಶಗಳು. 
73 | ಕಾರ್ಮಿಕ ನಿರೀಕ್ಷಕರು, ತಿಪಟೂರು ವೃತ್ತ, ತಿಪಟೂರು ತಾಲ್ಲೂಕು. 
ತಿಪಟೂರು. 
74 | ಕಾರ್ಮಿಕ ನಿರೀಕ್ಷಕರು, ಕುಣಿಗಲ್‌ ವೃತ್ತ, ಕುಣಿಗಲ್‌ ಮತ್ತು ತುರುವೇಕೆರೆ ತಾಲ್ಲೂಕುಗಳು. 
ಕುಣಿಗಲ್‌. 
75 ಕಾರ್ಮಿಕ ನಿರೀಕ್ಷಕರು, ಮಧುಗಿರಿ ವೃತ್ತ, ಮಧುಗಿರಿ ಮತ್ತು ಕೊರಟಗೆರೆ ತಾಲ್ಲೂಕುಗಳು 
ಮಧುಗಿರಿ. 
76 | ಕಾರ್ಮಿಕ ನಿರೀಕ್ಷಕರು, ಶಿರಾ ವೃತ್ತ, | ಶಿರಾ ತಾಲ್ಲೂಕು. 
ಶಿರಾ. 
77 | ಕಾರ್ಮಿಕ ನಿರೀಕ್ಷಕೆರು, ಗುಬ್ಬಿ ವೃತ್ತ ಗುಬ್ಬಿ. ಗುಬ್ಬಿ ಮತ್ತು ಚಿಕ್ಕನಾಯಕನಹಳ್ಳಿ ತಾಲ್ತೂಕುಗಳು. 
78 | ಕಾರ್ಮಿಕ ನಿರೀಕ್ಷಕೆರು, ಪಾವಗಡ ವೃತ್ತ, ಪಾವಗಡ ತಾಲ್ಲೂಕು. 
ಪಾವಗಡ. 
ಚಿತ್ರದುರ್ಗ ಜಿಲ್ಲೆ 
79 | ಕಾರ್ಮಿಕ ನಿರೀಕ್ಷಕರು, ಚಿತ್ರದುರ್ಗ ವೃತ್ತ, ಚಿತ್ರದುರ್ಗ ತಾಲ್ಲೂಕು. 
ಚಿತ್ರದುರ್ಗ. 
80 | ಕಾರ್ಮಿಕ ನಿರೀಕ್ಷಕರು, ಹೊಸದುರ್ಗ ವೃತ್ತ | ಹೊಸದುರ್ಗ ಮತ್ತು ಹೊಳಲ್ಕೆರೆ ತಾಲ್ಲೂಕುಗಳು. 
ಹೊಸದುರ್ಗ 
81 | ಕಾರ್ಮಿಕ ನಿರೀಕ್ಷಕರು, ಚಳ್ಳಕೆರೆ ವೃತ್ತ ಚಳ್ಳಕೆರೆ. | ಚಳ್ಳಕೆರೆ ಹಾಗೂ ಮೊಳಕಾಲ್ಲೂರು ತಾಲ್ತೂಕುಗಳು. 
82 | ಕಾರ್ಮಿಕ ನಿರೀಕ್ಷಕರು, ಹಿರಿಯೂರು ವೃತ್ತ, ಹಿರಿಯೂರು ತಾಲ್ಲೂಕು. 
ಹಿರಿಯೂರು. 
ದಾವಣಗೆರೆ ಜಿಲ್ಲೆ 
83 | ಕಾರ್ಮಿಕ ನಿರೀಕ್ಷಕರು, ಚಾಮರಾಜಪೇಟೆ ಮುಖ್ಯ ರಸ್ತೆಯ ಪೂರ್ವಕ್ಕೆ ಇರುವ ಮುನ್ಸಿಪಲ್‌ ಪ್ರದೇಶಗಳು ರೈಲ್ವೆ 
1ನೇ ವೃತ್ತ, ದಾವಣಗೆರೆ. ಲೈನ್‌ ಉತ್ತರ ಭಾಗ ಮತ್ತು ಸುಭಾಷ್‌ ರಸ್ತೆ ಮಂಡಿ ಪೇಟೆ ಮಧ್ಯೆ ಬರುವ ಮುನ್ಸಿಪಲ್‌ 
ಪ್ರದೇಶಗಳು ಮತ್ತು ಆರ್‌.ಎಂ.ಸಿ.ಯಾರ್ಡ್‌ ಮತ್ತು ಜಗಳೂರು ರಸ್ತೆ ಮುಖಾಂತರ 
ಹೋಗುವ ಆರ್‌.ಎಂ.ಸಿ.ರಸ್ತೆ ಪಶ್ಚಿಮಕ್ಕೆ ಆರ್‌.ಎಂ.ಸಿ.ಉತ್ತರ ಗೇಟಿನಿಂದ ಪ್ರಾರಂಭಿಸಿ 
ಬರುವ ಪ್ರದೇಶಗಳು. 
84 | ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ, ದಾವಣಗೆರೆ. ರೈಲ್ವೆ ಲೈನ್‌ನ ದಕ್ಷಿಣಕ್ಕೆ ಬರುವ ಮುನ್ಸಿಪಲ್‌ ಪ್ರದೇಶಗಳು ಹಾಗೂ ಜಗಳೂರು ರಸ್ತೆ 


ಮುಖಾಂತರ ಹೋಗುವ ಆರ್‌.ಎಂ.ಸಿ ರಸ್ತೆ, ಆರ್‌.ಎಂ.ಸಿ ಯಾರ್ಡನ ಪೂರ್ವಕ್ಕೆ 
ಆರ್‌.ಎಂ.ಸಿ ಉತ್ತರ ಗೇಟ್‌ ನಿಂದ ಪ್ರಾರಂಭಿಸಿ ಬರುವ ಪ್ರದೇಶಗಳು ಕಸಬಾ ಹೋಬಳಿ, 
ಮಾಯಗೊಂಡ ಹೋಬಳಿ ಪ್ರದೇಶಗಳು. 











ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ 


೧೦೩೧ 
















































































ಶಿಕಾರಿಪುರ ವೃತ್ತ, ಶಿಕಾರಿಪುರ. 





85 ಕಾರ್ಮಿಕ ನಿರೀಕ್ಷಕರು, 3ನೇ ವೃತ್ತ, ಚಾಮರಾಜಪೇಟೆ ಮುಖ್ಯ ರಸ್ತೆಯ ಪಶ್ಚಿಮಕ್ಕೆ ಬರುವ ಮುನ್ಸಿಪಲ್‌ ಪ್ರದೇಶಗಳು (ನೇ ವೃತ್ತ 
ದಾವಣಗೆರೆ. ಹಾಗೂ 2ನೇ ವೃತ್ತಗಳಿಗೆ ಸೇರಿಸಿದ ಪ್ರದೇಶಗಳನ್ನು ಹೊರತುಪಡಿಸಿ) ಅನಗೋಡು 
ಹೋಬಳಿಯ ಪ್ರಧೇಶಗಳು ಸಿದ್ದವೀರಪ್ಪ ಬಡಾವಣೆ, ಶಾಮನೂರು ಶಿವಶಂಕರಪ್ಪ (ಎ 
ಮತ್ತು ಬಿ ಬ್ಲಾಕ್‌ಗಳು ಹಾಗೂ ಶಾಮನೂರು ರಸ್ಕೆಯು ಸೇರಿ) ಆಂಜನೇಯ ಬಡಾವಣೆ, 
ಸ್ವಾಮಿ ವಿವೇಕಾನಂದ ಬಡಾವಣೆ, ಶಿವಕುಮಾರ್‌ ಬಡಾವಣೆ, ರಂಗನಾಥ ಬಡಾವಣೆ, 
ವಿದ್ಯಾನಗರ, ತರಳು ಬಾಳು ನಗರ ರಾಷ್ಟ್ರೀಯ ಹೆದ್ದಾರಿ-4ರ ಬೈಪಾಸ್‌ ರಸ್ತೆಯವರೆಗೆ- 
ಲೋಕಿತೆರೆ ರಸ್ತೆಯ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ಮತ್ತು ಶಾಮನೂರು 
ಹಾಗೂ ಹೊಸ ಕುಂದವಾಡ ವ್ಯಾಪ್ತಿ 
86 | ಕಾರ್ಮಿಕ ನಿರೀಕ್ಷಕರು, ಹರಿಹರ ವೃತ್ತ ಹರಿಹರ ತಾಲ್ಲೂಕು. 
ಹರಿಹರ. 
87 ಕಾರ್ಮಿಕ ನಿರೀಕ್ಷಕರು, ಚನ್ನಗಿರಿ ವೃತ್ತ ಚನ್ನಗಿರಿ.| ಚನ್ನಗಿರಿ ತಾಲ್ಲೂಕು. 
88 | ಕಾರ್ಮಿಕ ನಿರೀಕ್ಷಕರು, ಹೊನ್ನಾಳಿ ವೃತ್ತ, ಹೊನ್ನಾಳಿ ತಾಲ್ಲೂಕು. 
ಹೊನ್ನಾಳಿ. 
89 | ಕಾರ್ಮಿಕ ನಿರೀಕ್ಷಕರು, ಹರಪನಹಳ್ಳಿ ವೃತ್ತ, ಹರಪನಹಳ್ಳಿ ತಾಲ್ಲೂಕು. 
ಹರಪನಹಳ್ಳಿ 
90 | ಕಾರ್ಮಿಕ ನಿರೀಕ್ಷಕರು, ಜಗಳೂರು ವೃತ್ತ, ಜಗಳೂರು ತಾಲ್ಲೂಕು. 
ಜಗಳೂರು. 
ರಾಯಚೂರು ಜಿಲ್ಲೆ 
91 ಕಾರ್ಮಿಕ ನಿರೀಕ್ಷಕರು, ರಾಯಚೂರು ಮುನ್ಸಿಪಲ್‌ ವಾರ್ಡ್‌ ಸಂಖ್ಯೆ: 2 ರಿಂದ 8, 10, 12 ಮತ್ತು ರಾಯಚೂರು 
1ನೇ ವೃತ್ತ ರಾಯಚೂರು. ತಾಲ್ಲೂಕು. 
92 | ಕಾರ್ಮಿಕ ನಿರೀಕ್ಷಕರು, ರಾಯಚೂರು ಮುನ್ಸಿಪಲ್‌ ವಾರ್ಡ್‌ ಸಂಖ್ಯೆ: 1 9 ಮತ್ತು 11. 
2ನೇ ವೃತ್ತ ರಾಯಚೂರು. 
93 | ಕಾರ್ಮಿಕ ನಿರೀಕ್ಷಕರು, ಮಾನ್ವಿ ಮತ್ತು ದೇವದುರ್ಗ ತಾಲ್ಲೂಕುಗಳು. 
ಮಾನ್ತಿ ವೃತ್ತ, ಮಾನ್ವಿ 
94 ಕಾರ್ಮಿಕ ನಿರೀಕ್ಷಕರು, ಲಿಂಗಸೂಗೂರು ಲಿಂಗಸೂಗೂರು ತಾಲ್ಲೂಕು. 
ವೃತ್ತಲಿಂಗಸೂಗೂರು 
95 ಕಾರ್ಮಿಕ ನಿರೀಕ್ಷಕರು, ಸಿಂಧನೂರು ವೃತ್ತ, | ಸಿಂಧನೂರು ತಾಲ್ಲೂಕು. 
ಸಿಂಧನೂರು. 
ಕೊಪ್ಪಳ ಜಿಲ್ಲೆ 
96 | ಕಾರ್ಮಿಕ ನಿರೀಕ್ಷಕರು, ಕೊಪ್ಪಳ ವೃತ್ತ ಕೊಪ್ಪಳ. | ಕೊಪ್ಪಳ ತಾಲ್ತೂಕು. 
97 | ಕಾರ್ಮಿಕ ನಿರೀಕ್ಷಕರು, ಗಂಗಾವತಿ ವೃತ್ತ, ಗಂಗಾವತಿ ತಾಲ್ಲೂಕು. 
ಗಂಗಾವತಿ. 
98 ಕಾರ್ಮಿಕ ನಿರೀಕ್ಷಕರು, ಕುಷ್ಟಗಿ ವೃತ್ತ, ಕುಷ್ಟಗಿ. | ಕುಷ್ಟಗಿ ಮತ್ತು ಯಲಬುರ್ಗ ತಾಲ್ಲೂಕುಗಳು. 
ಶಿವಮೊಗ್ಗ ಜಿಲ್ಲೆ 
99 ಕಾರ್ಮಿಕ ನಿರೀಕ್ಷಕರು, ಬಿ.ಹೆಚ್‌.ರಸೆಯ ಉತ್ತರ ಭಾಗದ ಪ್ರದೇಶ ಹೊರತುಪಡಿಸಿದ ಶಿವಮೊಗ್ಗ ನಗರ ಪ್ರದೇಶ 
1ನೇ ವೃತ್ತ ಶಿವಮೊಗ್ಗ. ಹಾಗೂ ತಾಲ್ಲೂಕು. 
100 | ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ ಶಿವಮೊಗ್ಗ. | ಬಿ.ಹೆಚ್‌.ರಸ್ತೆಯ ಉತ್ತರಕ್ಕೆ ಇರುವ ಶಿವಮೊಗ್ಗ ನಗರ ಪ್ರದೇಶ. 
101 ಕಾರ್ಮಿಕ ನಿರೀಕ್ಷಕರು, ಸಾಗರ ವೃತ್ವ ಸಾಗರ. | ಸಾಗರ ತಾಲೂಕು. 
102 | ಕಾರ್ಮಿಕ ನಿರೀಕ್ಷಕರು, ತೀರ್ಥಹಳ್ಳಿ ವೃತ್ತ, ತೀರ್ಥಹಳ್ಳಿ ಮತ್ತು ಹೊಸನಗರ ತಾಲ್ಲೂಕುಗಳು. 
ತೀರ್ಥಹಳ್ಳಿ 
103 | ಕಾರ್ಮಿಕ ನಿರೀಕ್ಷಕರು, ಸೊರಬ ವೃತ್ವ ಸೊರಬ | ಸೊರಬ ತಾಲ್ಲೂಕು. 
104 | ಕಾರ್ಮಿಕ ನಿರೀಕ್ಷಕರು, ಶಿಕಾರಿಪುರ ತಾಲ್ಲೂಕು. 













































































೧೦೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
105 | ಕಾರ್ಮಿಕ ನಿರೀಕ್ಷಕರು, ಭದ್ರಾವತಿಯ ಪಶ್ಚಿಮ ಹಾಗೂ ದಕ್ಷಿಣ ಭಾಗದ ಪುರಸಭೆಯ ಪ್ರದೇಶಗಳು. 
1ನೇ ವೃತ್ತ, ಭದ್ರಾವತಿ. 
106 | ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ, ಭದ್ರಾವತಿಯ ಪೂರ್ವ ಮತ್ತು ಉತ್ತರ ಭಾಗದ ಪುರಸಭೆಯ ಪ್ರದೇಶ ಮತ್ತು ಭದ್ರಾವತಿ 
ಭದ್ರಾವತಿ. ಗ್ರಾಮಾ೦ತರ ತಾಲ್ಲೂಕು (ಪುರಸಭೆಯ ಸರಹದ್ದು ಬಿಟ್ಟು. 
ಗುಲ್ಬರ್ಗಾ ಜಿಲ್ಲೆ 
107 | ಕಾರ್ಮಿಕ ನಿರೀಕ್ಷಕರು, ಸೇಡಂ ಸೇಡ೦ ಮತ್ತು ಚಿ೦ಜೋಳಿ ತಾಲ್ಲೂಕುಗಳು. 
ವೃತ್ತ ಸೇಡಂ. 
108 | ಕಾರ್ಮಿಕ ನಿರೀಕ್ಷಕರು, ಚಿತ್ತಾಪುರ ಚಿತ್ತಾಪುರ ತಾಲ್ಲೂಕು. 
ವೃತ್ತ, ಚಿತ್ತಾಪುರ. 
ಯಾದಗೀರ್‌ ಜಿಲ್ಲೆ 
109 ಕಾರ್ಮಿಕ ನಿರೀಕ್ಷಕರು, ಯಾದಗೀರ್‌ ವೃತ್ತ, ಯಾದಗೀರ್‌ ತಾಲ್ಲೂಕು. 
ಯಾದಗೀರ್‌ 
110 ಕಾರ್ಮಿಕ ನಿರೀಕ್ಷಕರು, ಶೋರಾಪುರ ವೃತ್ತ, | ಶೋರಾಪುರ ಮತ್ತು ಶಹಪುರ ತಾಲ್ಲೂಕುಗಳು. 
ಶೋರಾಪುರ 
ಬೆಳಗಾವಿ ಜಿಲ್ಲೆ 
111 | ಕಾರ್ಮಿಕ ನಿರೀಕ್ಷಕರು, ಬೈಲಹೊಂಗಲ | ಬೈಲಹೊಂಗಲ ಮತ್ತು ಖಾನಾಪುರ ತಾಲ್ಲೂಕುಗಳು. 
ವೃತ್ತ, ಬೈಲಹೊಂಗಲ 
12 | ಕಾರ್ಮಿಕ ನಿರೀಕ್ಷಕರು, ಚಿಕ್ಕೋಡಿ ವೃತ್ತ, | ಚಿಕ್ಕೋಡಿ ತಾಲ್ಲೂಕು (ನಿಪ್ಪಾಣಿ ಹೋಬಳಿ ಬಿಟ್ಟು). 
ಚಿಕ್ಕೋಡಿ. 
113 | ಕಾರ್ಮಿಕ ನಿರೀಕ್ಷಕರು, ನಿಪ್ಪಾಣಿ ವೃತ್ತ, | ಚಿಕ್ಕೋಡಿ ತಾಲ್ಲೂಕಿನ ನಿಪ್ಪಾಣಿ ಹೋಬಳಿ ಪ್ರದೇಶ. 
ನಿಪ್ಪಾಣಿ. 
14 | ಕಾರ್ಮಿಕ ನಿರೀಕ್ಷಕರು, ಗೋಕಾಕ್‌ ವೃತ್ತ. ಗೋಕಾಕ್‌ ತಾಲ್ಲೂಕು. 
ಗೋಕಾಕ್‌. 
115 | ಕಾರ್ಮಿಕ ನಿರೀಕ್ಷಕರು, ಸೌಂದತ್ತಿ ವೃತ್ತ | ಸೌಂದತ್ತಿ ಮತ್ತು ರಾಮದುರ್ಗ ತಾಲ್ಲೂಕುಗಳು. 
ಸೌಂದತ್ತಿ. 
116 | ಕಾರ್ಮಿಕ ನಿರೀಕ್ಷಕರು, ಅಥಣಿ ವೃತ್ತ | ಅಥಣಿ ಮತ್ತು ರಾಯಭಾಗ ತಾಲ್ಲೂಕುಗಳು. 
ಅಥಣಿ. 
17 | ಕಾರ್ಮಿಕ ನಿರೀಕ್ಷಕರು, ಹುಕ್ಕೇರಿ ವೃತ್ತ, | ಹುಕ್ಕೇರಿ ತಾಲ್ಲೂಕು. 
ಹುಕ್ಸೇರಿ. 
ಬೀದರ್‌ ಜಿಲ್ಲೆ 
118 | ಕಾರ್ಮಿಕ ನಿರೀಕ್ಷಕರು, ಬೀದರ್‌ ವೃತ್ತ, ಬೀದರ್‌ ತಾಲ್ಲೂಕು. 
ಬೀದರ್‌. 
119 ಕಾರ್ಮಿಕ ನಿರೀಕ್ಷಕರು, ಭಾಲ್ಕಿ ವೃತ್ತ, ಭಾಲ್ಕಿ. ಭಾಲ್ಕಿ ಮತ್ತು ಔರಾದ್‌ ತಾಲ್ಲೂಕುಗಳು. 
120 | ಕಾರ್ಮಿಕ ನಿರೀಕ್ಷಕರು. ಹುಮ್ನಾಬಾದ್‌ ವೃತ್ತ, ಹುಮ್ನಾಬಾದ್‌ ತಾಲ್ಲೂಕು. 
ಹುಮ್ನಾಬಾದ್‌. 
121 | ಕಾರ್ಮಿಕ ನಿರೀಕ್ಷಕರು, ಬಸವ ಕಲ್ಯಾಣ ವೃತ್ತ, | ಬಸವ ಕಲ್ಯಾಣ ತಾಲ್ಲೂಕು. 
ಬಸವ ಕಲ್ಲಾಣ. 
ಹಾಸನ ಜಿಲ್ಲೆ 
122 ಕಾರ್ಮಿಕ ನಿರೀಕ್ಷಕರು, ಹಾಸನ ನಗರ ಮುನ್ನಿಪಲ್‌ ಡಿವಿಜನ್‌ ಸಂಖ್ಯೆ: 4 ರಿಂದ 7 ಮತ್ತು ಹಾಸನ ತಾಲ್ಲೂಕು. 
ಹಾಸನ ವೃತ್ತ, ಹಾಸನ. 
123 ಕಾರ್ಮಿಕ ನಿರೀಕ್ಷಕರು, ಅರಸೀಕೆರೆ ತಾಲ್ಲೂಕು. 








ಅರಸೀಕೆರೆ ವೃತ್ತ, ಅರಸೀಕೆರೆ. 

























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೩೩ 
124 | ಕಾರ್ಮಿಕ ನಿರೀಕ್ಷಕರು, ಹೊಳೆನರಸೀಪುರ ವೃತ್ತ, | ಹೊಳೆನರಸೀಪುರ ಮತ್ತು ಅರಕಲಗೂಡು ತಾಲ್ಲೂಕುಗಳು. 
ಹೊಳೆನರಸೀಪುರ. 
125 | ಕಾರ್ಮಿಕ ನಿರೀಕ್ಷಕರು, ಚನ್ನರಾಯಪಟ್ಟಣ ವೃತ್ತ,| ಚನ್ನರಾಯಪಟ್ಟಣ ತಾಲ್ಲೂಕು. 
ಚನ್ನರಾಯಪಟ್ಟಣ. 
ದಕ್ಷಿಣ ಕನ್ನಡ ಜಿಲ್ಲೆ 
126 | ಕಾರ್ಮಿಕ ನಿರೀಕ್ಷಕರು, ಬ೦ಟ್ವಾಳ ವೃತ್ತ, ಬಂಟ್ವಾಳ ತಾಲ್ಲೂಕು. 
ಬಂಟ್ವಾಳ. 
127 | ಕಾರ್ಮಿಕ ನಿರೀಕ್ಷಕರು, ಬೆಳ್ತಂಗಡಿ ವೃತ್ತ. ಬೆಳ್ತಂಗಡಿ ತಾಲ್ಲೂಕು. 
ಬೆಳ್ತಂಗಡಿ. 
ಉಡುಪಿ ಜಿಲ್ಲೆ 
128 ಕಾರ್ಮಿಕ ನಿರೀಕ್ಷಕರು, ಉಡುಪಿ ವೃತ್ತ, ಉಡುಪಿ ತಾಲ್ಲೂಕು. 
ಉಡುಪಿ. 
129 ಕಾರ್ಮಿಕ ನಿರೀಕ್ಷಕರು, ಕುಂದಾಪುರ ವೃತ್ತ, ಕುಂದಾಪುರ ತಾಲ್ಲೂಕು 
ಕುಂದಾಪುರ. 
130 ಕಾರ್ಮಿಕ ನಿರೀಕ್ಷಕರು, ಕಾರ್ಕಳ ವೃತ್ತ, ಕಾರ್ಕಳ ತಾಲ್ಲೂಕು. 
ಕಾರ್ಕಳ. 
ಬಿಜಾಪುರ ಜಿಲ್ಲೆ 
131 ಕಾರ್ಮಿಕ ನಿರೀಕ್ಷಕರು, 1ನೇ ವೃತ್ತ ಬಿಜಾಪುರ. | ಬಿಜಾಪುರ ಮುನ್ಸಿಪಲ್‌ ಡಿವಿಜನ್‌ ವಾರ್ಡ್‌ ಸಂಖ್ಯೆ: 2, 3, 4, 6 ಮತ್ತು 8. 
132 ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ ಬಿಜಾಪುರ. ಬಿಜಾಪುರ ಮುನ್ಸಿಪಲ್‌ ಡಿವಿಜನ್‌ ವಾರ್ಡ್‌ ಸಂಖ್ಯೆ: 5, 7, 9, 10 ಮತ್ತು ಬಿಜಾಪುರ 
ತಾಲ್ಲೂಕಿನ ಉಳಿದ ಪ್ರದೇಶಗಳು. 
133 ಕಾರ್ಮಿಕ ನಿರೀಕ್ಷಕರು, ಸಿಂಧಗಿ ವೃತ್ತ, ಸಿಂಧಗಿ. ! ಸಿಂಧಗಿ ಮತ್ತು ಇಂಡಿ ತಾಲ್ಲೂಕು. 
134 ಕಾರ್ಮಿಕ ನಿರೀಕ್ಷಕರು, ಮುದ್ದೇಬಿಹಾಳ ಮುದ್ದೇಬಿಹಾಳ ಮತ್ತು ಬವಸವನ ಬಾಗೇವಾಡಿ ತಾಲ್ಲೂಕುಗಳು. 
ವೃತ್ತ, ಮುದ್ದೇಬಿಹಾಳ. 
ಬಾಗಲಕೋಟೆ ಜಿಲ್ಲೆ 
135 | ಕಾರ್ಮಿಕ ನಿರೀಕ್ಷಕರು, ಬಾಗಲಕೋಟೆ ವೃತ್ತ, | ಬಾಗಲಕೋಟೆ ಮತ್ತು ಬೀಳಗಿ ತಾಲ್ಲೂಕುಗಳು. 
ಬಾಗಲಕೋಟೆ. 
136 | ಕಾರ್ಮಿಕ ನಿರೀಕ್ಷಕರು, ಜಮಖಂಡಿ ವೃತ್ತ, ಜಮಖಂಡಿ ತಾಲ್ಲೂಕು. 
ಜಮಖಂಡಿ. 
137 | ಕಾರ್ಮಿಕ ನಿರೀಕ್ಷಕರು, ಹುನಗುಂದ ತಾಲ್ಲೂಕು. 
ಹುನಗುಂದ ವೃತ್ತ, ಹುನಗುಂದ. 
138 | ಕಾರ್ಮಿಕ ನಿರೀಕ್ಷಕರು, ಬಾದಾಮಿ ತಾಲ್ಲೂಕು. 
ಬಾದಾಮಿ ವೃತ್ತ, ಬಾದಾಮಿ. 
139 | ಕಾರ್ಮಿಕ ನಿರೀಕ್ಷಕರು, ಮುಧೋಳ ತಾಲ್ಲೂಕು. 
ಮುಧೋಳ ವೃತ್ತ ಮುಧೋಳ. 
ಮೈಸೂರು ಜಿಲ್ಲೆ 
140 | ಕಾರ್ಮಿಕ ನಿರೀಕ್ಷಕರು, ನಂಜನಗೂಡು ವೃತ್ತ, | ನಂಜನಗೂಡು ತಾಲ್ಲೂಕು. 
ನಂಜನಗೂಡು. 
141 | ಕಾರ್ಮಿಕ ನಿರೀಕ್ಷಕರು, ಟಿ.ನರಸೀಪುರ ವೃತ್ತ, ಟಿ. ನರಸೀಪುರ ತಾಲ್ಲೂಕು. 
ಟಿ.ನರಸೀಪುರ 
142 | ಕಾರ್ಮಿಕ ನಿರೀಕ್ಷಕರು, ಹುಣಸೂರು ವೃತ್ತ, ಹುಣಸೂರು ಮತ್ತು ಹೆಗ್ಗಡದೇವನಕೋಟೆ ತಾಲ್ಲೂಕುಗಳು 
ಹುಣಸೂರು 
143 | ಕಾರ್ಮಿಕ ನಿರೀಕ್ಷಕರು, ಕೆ.ಆರ್‌.ನಗರ ವೃತ್ತ, ಕೆ.ಆರ್‌.ನಗರ ತಾಲ್ಲುಕು 
ಕೆ.ಆರ್‌.ನಗರ. 































































































2ನೇ ವೃತ್ತ, ಬಳ್ಳಾರಿ. 





೧೦೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
144 | ಕಾರ್ಮಿಕ ನಿರೀಕ್ಷಕರು, ಪಿರಿಯಾಪಟ್ಟಣ ಪಿರಿಯಾಪಟ್ಟಣ ತಾಲ್ಲೂಕು 
ವೃತ್ತ, ಪಿರಿಯಾಪಟ್ಟಣ 
ಚಾಮರಾಜನಗರ ಜಿಲ್ಲೆ 
145 ಕಾರ್ಮಿಕ ನಿರೀಕ್ಷಕರು, ಕೊಳ್ಳೇಗಾಲ ವೃತ್ತ, ಕೊಳ್ಳೇಗಾಲ ಮತ್ತು ಯಳಂದೂರು ತಾಲ್ಲೂಕುಗಳು. 
ಕೋಳ್ಟೇಗಾಲ. 
ಮಂಡ್ಯ ಜಿಲ್ಲೆ 
146 ಕಾರ್ಮಿಕ ನಿರೀಕ್ಷಕರು, 1ನೇ ವೃತ್ತ ಮಂಡ್ಯ. ಮಂಡ್ಯ ನಗರಸಭೆ ವಾರ್ಡ್‌ ಸಂಖ್ಯೆ 3 ರಿಂದ 18, 22, 23, 25, 26, 27, ಮತ್ತು 
ಬಸರಾಳು, ಕೆರಗೋಡು, ಕಸಬ ಹೋಬಳಿಗಳು. 
147 ಕಾರ್ಮಿಕ ನಿರೀಕ್ಷಕರು, 2ನೇ ವೃತ್ತ, ಮಂಡ್ಯ. ಮಂಡ್ಯ ನಗರಸಭೆ ವಾರ್ಡ್‌ ಸಂಖ್ಯೆ: 1, 2, 19, 20, 21, 24, 28 ರಿಂದ 35 ಮತ್ತು 
ಕೊತ್ತತ್ತಿ ಮತ್ತು ದುದ್ದ ಹೋಬಳಿಗಳು. 
148 ಕಾರ್ಮಿಕ ನಿರೀಕ್ಷಕರು, ಕೆ.ಆರ್‌.ಪೇಟೆ ವೃತ್ತ, ಕೆ.ಆರ್‌.ಪೇಟೆ ಮತ್ತು ನಾಗಮಂಗಲ ತಾಲ್ಲೂಕುಗಳು. 
ಕೆ.ಆರ್‌.ಪೇಟೆ. 
149 ಕಾರ್ಮಿಕ ನಿರೀಕ್ಷಕರು, ಮಳವಳ್ಳಿ ತಾಲ್ಲೂಕು. 
ಮಳವಳ್ಳಿ ವೃತ್ತ, ಮಳವಳ್ಳಿ 
150 ಕಾರ್ಮಿಕ ನಿರೀಕ್ಷಕರು, ಮದ್ದೂರು ವೃತ್ತ, ಮದ್ದೂರು ತಾಲ್ಲೂಕು. 
ಮದ್ದೂರು. 
151 ಕಾರ್ಮಿಕ ನಿರೀಕ್ಷಕರು. ಪಾಂಡವಪುರ ವೃತ್ತ, ಪಾಂಡವಪುರ ತಾಲ್ಲೂಕು. 
ಪಾಂಡವಪುರ. 
152 ಕಾರ್ಮಿಕ ನಿರೀಕ್ಷಕರು, ಶ್ರೀರಂಗಪಟ್ಟಣ ವೃತ್ತ, | ಶ್ರೀರಂಗಪಟ್ಟಣ ತಾಲ್ಲೂಕು. 
ಶ್ರೀರಂಗಪಟ್ಟಣ. 
ಉತ್ತರ ಕನ್ನಡ ಜಿಲ್ಲೆ 
153 ಕಾರ್ಮಿಕ ನಿರೀಕ್ಷಕರು, ಕಾರವಾರ ವೃತ್ತ, ಕಾರವಾರ ತಾಲ್ಲೂಕು. 
ಕಾರವಾರ. 
154 (ಕಾರ್ಮಿಕ ನಿರೀಕ್ಷಕರು, ಭಟ್ಕಳ ತಾಲ್ಲೂಕು 
ಭಟ್ಟಳ ವೃತ್ತ ಭಟ್ಟಳ. 
155 |ಕಾರ್ಮಿಕ ನಿರೀಕ್ಷಕರು, ಸಿರ್ಸಿ ವೃತ್ತ, ಸಿರ್ಸಿ ಸಿರ್ಸಿ ಮತ್ತು ಮುಂಡಗೋಡ ತಾಲ್ತೂಕುಗಳು. 
156 (ಕಾರ್ಮಿಕ ನಿರೀಕ್ಷಕರು, ಕುಮಟಾ ವೃತ್ತ, ಕುಮಟಾ ಮತ್ತು ಸಿದ್ಧಾಪುರ ತಾಲ್ಲೂಕುಗಳು. 
ಕುಮಟಾ. 
157 ಕಾರ್ಮಿಕ ನಿರೀಕ್ಷಕರು, ಅಂಕೋಲ ವೃತ್ತ, ಅಂಕೋಲ ತಾಲ್ಲೂಕು. 
ಅಂಕೋಲ. 
158 | ಕಾರ್ಮಿಕ ನಿರೀಕ್ಷಕರು, ದಾಂಡೇಲಿ ವೃತ್ತ, ದಾಂಡೇಲಿ, ಹಳಿಯಾಳ ಮತ್ತು ಸೂಪ ತಾಲ್ಲುಕುಗಳು. 
ದಾಂಡೇಲಿ. 
159 (ಕಾರ್ಮಿಕ ನಿರೀಕ್ಷಕರು, ಹೊನ್ನಾವರ ತಾಲ್ಲುಕು. 
ಹೊನ್ನಾವರ ವೃತ್ತ ಹೊನ್ನಾವರ. 
160 (ಕಾರ್ಮಿಕ ನಿರೀಕ್ಷಕರು, ಯಲ್ಲಾಪುರ ವೃತ್ತ, ಯಲ್ಲಾಪುರ ತಾಲ್ಲುಕು 
ಯಲ್ಲಾಪುರ. 
ಬಳ್ಳಾರಿ ಜಿಲ್ಲೆ 
161 | ಕಾರ್ಮಿಕ ನಿರೀಕ್ಷಕರು, ಬಳ್ಳಾರಿ ನಗರ ಮುನ್ಸಿಪಲ್‌ ವಾರ್ಡ್‌ ಸಂಖ್ಯೆ: 7 ರಿಂದ 18 ಮತ್ತು (ಉಳಿದ ನಗರ 
1ನೇ ವೃತ್ತ. ಬಳ್ಳಾರಿ. ಮುನ್ಸಿಪಲ್‌ ಪ್ರದೇಶ ಹೊರತುಪಡಿಸಿ) ಬಳ್ಳಾರಿ ತಾಲ್ಲೂಕು ಪ್ರದೇಶ, ಅನಂತಪುರ ರಸ್ತೆ 
ಮತ್ತು ಮೋಕಾ ಹೋಬಳಿ. 
162 (ಕಾರ್ಮಿಕ ನಿರೀಕ್ಷಕರು, 


ಬಳ್ಳಾರಿ ನಗರ ಮುನ್ಸಿಪಲ್‌ ವಾರ್ಡ್‌ ಸಂಖ್ಯೆ 1 ರಿಂದ 6 ಮತ್ತು 19 ರಿಂದ 30 ಅಲ್ಲಿಪುರ 
ರಸ್ತೆ, ಕುಡಿತಿನಿ ಗ್ರಾಮ ಹಾಗೂ ಕುರುಗೋಡು ಗ್ರಾಮ. 










































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೩೫ 
163 |ಕಾರ್ಮಿಕ ನಿರೀಕ್ಷಕರು, ಹೊಸಪೇಟೆ ನಗರ ಮುನ್ಸಿಪಲ್‌ ವಾರ್ಡ್‌ ಸಂಖ್ಯೆ; 1 ರಿಂದ 4, 7 ರಿಂದ 9, 14, 15, 27 
1ನೇ ವೃತ್ತ, ಹೊಸಪೇಟೆ. ರಿಂದ 32 ಮತ್ತು ತುಂಗಭದ್ರಾ ಅಣೆಕಟ್ಟು ಪ್ರದೇಶ ಸೇರಿದ ಹೊಸಪೇಟೆ ತಾಲ್ಲೂಕು (ಕಂಪ್ಲಿ 
ತಾಲ್ಲೂಕು ಮುನ್ಸಿಪಲ್‌ ಪ್ರದೇಶ ಹೊರತುಪಡಿಸಿ) ಹಾಗೂ ಮರಿಯಮ್ಮನಹಳ್ಳಿ, ವ್ಯಾಸನಕೆರೆ, 
ಹಂಪಿ, ಕಮಲಾಪುರ. 
164 (ಕಾರ್ಮಿಕ ನಿರೀಕ್ಷಕರು, ಹೊಸಪೇಟೆ ನಗರ ಮುನ್ಸಿಪಲ್‌ ವಾರ್ಡ್‌ ಸಂಖ್ಯೆ:5, 6, 10 ರಿಂದ 13, 16 ರಿಂದ 26, 33 
2ನೇ ವೃತ್ತ, ಹೊಸಪೇಟೆ. ರಿಂದ 35 ಮತ್ತು ಹೊಸಪೇಟೆ ತಾಲ್ಲೂಕಿನ ಕಂಪ್ಲಿ ತಾಲ್ಲೂಕು, ಮುನ್ಸಿಪಲ್‌ ಪ್ರದೇಶಗಳು. 
165 (ಕಾರ್ಮಿಕ ನಿರೀಕ್ಷಕರು, ಸಿರೆಗುಪ್ಪ ವೃತ್ತ, ಸಿರಗುಪ್ಪ ತಾಲ್ಲೂಕು. 
ಸಿರಗುಪ, 
166 (ಕಾರ್ಮಿಕ ನಿರೀಕ್ಷಕರು, ಹಗರಿಬೊಮ್ಮನಹಳ್ಳಿ ಹಗರಿಬೊಮ್ಮನಹಳ್ಳಿ ಮತ್ತು ಹೂವಿನ ಹಡಗಲಿ ತಾಲ್ಲೂಕುಗಳು. 
ವೃತ್ತ, ಹಗರಿಬೊಮ್ಮನಹಳ್ಳಿ 
167 |ಕಾರ್ಮಿಕ ನಿರೀಕ್ಷಕರು, ಸಂಡೂರು ವೃತ್ತ, ಸಂಡೂರು ಮತ್ತು ಕೂಡ್ಲಗಿ ತಾಲ್ಲೂಕುಗಳು. 
ಸಂಡೂರು. 
ಧಾರವಾಡ ಜಿಲ್ಲೆ 
168 ಕಾರ್ಮಿಕ ನಿರೀಕ್ಷಕರು, ಕಲಘಟಗಿ ವೃತ್ತ, ಕಲಘಟಗಿ ತಾಲ್ಲೂಕು. 
ಕಲಘಟಗಿ. 
ಗದಗ ಜಿಲ್ಲೆ 
169 ಕಾರ್ಮಿಕ ನಿರೀಕ್ಷಕರು, ಗದಗ-ಬೆಟಗೇರಿ ನಗರ ಸಭೆ ವಾರ್ಡ್‌ ಸಂಖ್ಯೆ: 1 ರಿಂದ 5, 8 ಮತ್ತು ಮುಳಗುಂದ 
1ನೇ ವೃತ್ತ, ಗದಗ. ಪಟ್ಟಣ, ಗದಗ ತಾಲ್ಲೂಕು ಪ್ರದೇಶ. 
170 ಕಾರ್ಮಿಕ ನಿರೀಕ್ಷಕರು, ಗದಗ-ಬೆಟಗೇರಿ ನಗರ ಸಭೆ ವಾರ್ಡ್‌ ಸಂಖ್ಯೆ: 6, 7, 9, 10 ಮತ್ತು ರೋಣ ತಾಲ್ಲೂಕು. 
2ನೇ ವೃತ್ತ, ಗದಗ. 
171 ಕಾರ್ಮಿಕ ನಿರೀಕ್ಷಕರು, ಶಿರಹಟ್ಟಿ ವೃತ್ತ, ಶಿರಹಟ್ಟಿ ತಾಲ್ಲೂಕು. 
ಶಿರಹಟ್ಟಿ, 
172 ಕಾರ್ಮಿಕ ನಿರೀಕ್ಷಕರು, ನರಗುಂದ ವೃತ್ತ, ನರಗುಂದ ತಾಲ್ಲೂಕು. 
ನರಗುಂದ. 
173 ಕಾರ್ಮಿಕ ನಿರೀಕ್ಷಕರು, ಮುಂಡರಗಿ ವೃತ್ತ, ಮುಂಡರಗಿ ತಾಲ್ಲೂಕು. 
ಮುಂಡರಗಿ 
ಹಾವೇರಿ ಜಿಲ್ಲೆ 
174 | ಕಾರ್ಮಿಕ ನಿರೀಕ್ಷಕರು, ಹಾವೇರಿ ವೃತ್ತ, ಹಾವೇರಿ, ಶಿಗ್ಗಾವಿ ಮತ್ತು ಸವಣೂರು ತಾಲ್ಲೂಕುಗಳು. 
ಹಾವೇರಿ. 
175 | ಕಾರ್ಮಿಕ ನಿರೀಕ್ಷಕರು, ಬ್ವಾಡಗಿ ವೃತ್ತ, ಬ್ಯಾಡಗಿ. | ಬ್ಯಾಡಗಿ ಮತ್ತು ಹಾನಗಲ್‌ ತಾಲ್ತೂಕುಗಳು. 
176 | ಕಾರ್ಮಿಕ ನಿರೀಕ್ಷಕರು, ರಾಣಿಬೆನ್ನೂರು ವೃತ್ತ | ರಾಣಿಬೆನ್ನೂರು, ಹಿರೇಕೆರೂರು ತಾಲ್ಲೂಕುಗಳು. 
ರಾಣಿಬೆನ್ನೂರು. 
ಚಿಕ್ಕಮಗಳೂರು ಜಿಲ್ಲೆ 
177 ಕಾರ್ಮಿಕ ನಿರೀಕ್ಷಕರು, ಕಡೂರು ವೃತ್ತ, ಕಡೂರು ತಾಲ್ಲೂಕು. 
ಕಡೂರು. 
ರಾಮನಗರ ಜಿಲ್ಲೆ 
178 | ಕಾರ್ಮಿಕ ನಿರೀಕ್ಷಕರು, ಕನಕಪುರ ವೃತ್ತ, ಕನಕಪುರ ತಾಲ್ಲೂಕು. 
ಕನಕಪುರ. 
179 | ಕಾರ್ಮಿಕ ನಿರೀಕ್ಷಕರು, ಚನ್ನಪಟ್ಟಣ ವೃತ್ತ, ಚನ್ನಪಟ್ಟಣ ತಾಲ್ಲೂಕು. 
ಚನ್ನಪಟ್ಟಣ. 
180 | ಕಾರ್ಮಿಕ ನಿರೀಕ್ಷಕರು, ರಾಮನಗರ ವೃತ್ತ. ರಾಮನಗರ ತಾಲ್ಲೂಕು. 
ರಾಮನಗರ. 

















೧೦೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
































181 | ಕಾರ್ಮಿಕ ನಿರೀಕ್ಷಕರು, ಮಾಗಡಿ ವೃತ್ತ, ಮಾಗಡಿ ತಾಲ್ಲೂಕು. 

ಮಾಗಡಿ. 

ಚಿಕ್ಕಬಳ್ಳಾಪುರ ಜಿಲ್ಲೆ 

182 ಕಾರ್ಮಿಕ ನಿರೀಕ್ಷಕರು, ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮತ್ತು ಬಾಗೇಪಲ್ಲಿ ತಾಲ್ಲೂಕುಗಳು. 

ವೃತ್ತ ಚಿಕ್ಕಬಳ್ಳಾಪುರ. 
183 ಕಾರ್ಮಿಕ ನಿರೀಕ್ಷಕರು, ಚಿ೦ತಾಮಣಿ ವೃತ್ತ. ಚಿ೦ತಾಮಣಿ ಮತ್ತು ಶ್ರೀನಿವಾಸಪುರ ತಾಲ್ಲೂಕುಗಳು. 

ಚಿಂತಾಮಣಿ. 
184 ಕಾರ್ಮಿಕ ನಿರೀಕ್ಷಕರು, ಶಿಡ್ಲಘಟ್ಟ ವೃತ್ತ, ಶಿಡ್ಲಘಟ್ಟ ತಾಲ್ಲೂಕು. 

ಶಿಡ್ಲಘಟ್ಟ. 
185 ಕಾರ್ಮಿಕ ನಿರೀಕ್ಷಕರು, ಗೌರಿಬಿದನೂರು ವೃತ್ತ, | ಗೌರಿಬಿದನೂರು ಮತ್ತು ಗುಡಿಬಂಡೆ ತಾಲ್ಲೂಕುಗಳು. 

ಗೌರಿಬಿದನೂರು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.301 ಯು.ಎನ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ. 


ಕೃಷಿ ಮಾರಾಟ ಇಲಾಖೆ, ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, 
ನಂ.16, 2ನೇ ರಾಜಭವನ ರಸ್ತೆ, ಬೆಂಗಳೂರು, 
ಅಧಿಸೂಚನೆ 
ಸಂ:ಕೃಮಾಇ/367/ನಿಯವಿ/2010, ದಿನಾಂಕ:09/02/2011 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಪ್ರಕರಣ 6(3)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೃಷಿ ಮಾರಾಟ ನಿರ್ದೇಶಕರು ಬ್ಯಾಡಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟಿರುವ 
112 ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಬ್ಯಾಡಗಿ ಪುರಸಭೆ ಪರಿಮಿತಿಯೊಳಗಿನ ಪ್ರದೇಶವನ್ನು "ಮಾರುಕಟ್ಟೆ' ಎಂದು ಮತ್ತು ಈ ಕೆಳಕಂಡ 
ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸ್ಥಳವನ್ನು ಮಾರುಕಟ್ಟೆ ಪ್ರಾಂಗಣ ಎ೦ದು ಘೋಷಿಸಿದ್ದರು. 

ಅನುಸೂಚಿ 

ಬ್ಯಾಡಗಿ ಪುರಸಭೆ ಪರಿಮಿತಿಯೊಳಗಿನ ಸರ್ವೆ ನಂ.191/1, 194(ಸಿಟಿಎಸ್‌ ನಂ.1807-1813), 195ಎ, 196ಎ, 196ಬಿ, 197/ಪಿ, 197/2ಎ, 
198/1, 198/2, 198/3, 199, 201, 202, 203/, 203/2, 203/3 ಮತ್ತು 206 ರಲ್ಲಿನ ಸಮಿತಿಯ ಒಡೆತನದಲ್ಲಿರುವ 60 ಎಕರೆ 38 ಗುಂಟೆ 25 
ಚೌ ಯಾರ್ಡ್‌ ಕ್ಷೇತ್ರದ ಪ್ರದೇಶ ಮತ್ತು ಬ್ಯಾಡಗಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣಕ್ಕೆ ಹೊಂದಿಕೊಂಡು ಖಾಸಗಿ ಒಡೆತನದಲ್ಲಿರುವ ಬಿನ್‌ ಶೇತ್ವಿ ಸರ್ವೆ 
ನಂ.200ಅ ಮತ್ತು 200ಬ ಒಟ್ಟು 6 ಎಕರೆ 33 ಗುಂಟೆಗಳ ಈ ಕೆಳಕಂಡ ಸೀಮಾಬದ್ದ ಸ್ಥಳ. 

ಪೂರ್ವಕ್ಕೆ : ಸರ್ವೆ ನಂ.192 (ರಾಮನಕಟ್ಟೆ ಕೆರೆ), ಶ್ರೀ ಸಿದ್ದೇಶ್ವರ ದೇವಸ್ಥಾನ. 

ಬ್ಯಾಡಗಿ-ಹಂಸಭಾವಿ ರಸ್ತೆ ಮತ್ತು ಪಶ್ಚಿಮದ ಕಡೆಗೆ ಸರ್ವೆ ನಂ.197/ಬಿ 

ಜ್‌ : ಸರ್ವೆ ನಂ.207, 216 
ತ್ತರಕ್ಕೆ : ಬ್ಯಾಡಗಿ ತೆರೆದಹಳ್ಳಿ ರಸ್ತೆ, 
ಕ್ಷಿಣಕ್ಕೆ : ಸರ್ವೆ ನಂ.192, 191/2, 197/2ಬಿ ಹಾಗೂ ಗುಮ್ಮನಹಳ್ಳಿ ರಸ್ತೆ 
ಸ್ತುತ ಪ್ರಾಂಗಣಕ್ಕೆ ಹೊಂದಿಕೊಂಡಿರುವ ರಿ.ಸ. ನಂ.216/5ಅ, 216/5ಬ, 216/ಬ, 216/5, 216/6 ರಲ್ಲಿನ 3 ಎಕರೆ 38 ಗುಂಟೆ 
ಜಮೀನಿನಲ್ಲಿ ಅಂಗಡಿ ನಿರ್ಮಿಸಿಕೊಂಡು ನಿಯಂತ್ರಿತ ಕೃಷಿ ಉತ್ಪನ್ನದಲ್ಲಿ ವಹಿವಾಟು ನಡೆಸುತ್ತಿರುವ 7 ವರ್ತಕರು ಸದರಿ ಪ್ರದೇಶವನ್ನು ಈಗಿರುವ 
ಮಾರುಕಟ್ಟೆ ಪ್ರಾಂಗಣಕ್ಕೆ ಸೇರಿಸಿ ಘೋಷಿಸಲು ಹಾಗೂ ಈ ಬಗ್ಗೆ ಸಮಿತಿಯು ವಿಧಿಸುವ ಷರತ್ತು ಮತ್ತು ನಿಬಂಧನೆಗಳನ್ನು ಪಾಲಿಸಲು ಸಿದ್ದರಿರುವುದಾಗಿ 
ತಿಳಿಸಿ ಸಲ್ಲಿಸಿದ ಮನವಿಯನ್ನು ಸಮಿತಿ ಪರಿಶೀಲಿಸಿ ಈಗಿರುವ ಪ್ರಾಂಗಣದ ಜೊತೆಗೆ 3 ಎಕರೆ 38 ಗುಂಟಿ ಜಮೀನನ್ನು ಸೇರಿಸಿಕೊಂಡು ಪ್ರಾಂಗಣ 
ವಿಸ್ತರಿಸುವ ಕುರಿತು ತೀರ್ಮಾನ ಕೈಗೊಂಡು ಸಲ್ಲಿಸಿರುವ ಪ್ರಸ್ತಾವನೆ ಪರಿಶೀಲಿಸಿದ್ದು, ಸಮಿತಿ ತೀರ್ಮಾನದಂತೆ ಈಗಿರುವ ಮಾರುಕಟ್ಟೆ ಪ್ರಾಂಗಣಕ್ಕೆ 
3 ಎಕರೆ 38 ಗುಂಟೆ ಜಮೀನನ್ನು ಸೇರಿಸಿ ಮಾರುಕಟ್ಟೆ ಪ್ರಾಂಗಣ ವಿಸ್ತರಿಸಲು ಉದ್ದೇಶಿಸಿದೆ. 

ಆದ್ದರಿಂದ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 3ನ್ನು ಓದಿ, 
ಕಲ೦ 6(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕದಲ್ಲಿ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ವಿ.ಬಿ.ಪಾಟೀಲ್‌ ಆದ ನಾನು, ಪ್ರಸ್ತುತ 
ಇರುವ ಮಾರುಕಟ್ಟೆ ಪ್ರಾಂಗಣಕ್ಕೆ ಸರ್ವೆ ನಂ.216/5ಅ, 216/5ಬ, 216/ಬ, 216/5, 216/6 ರಲ್ಲಿನ 3 ಎಕರೆ 38 ಗುಂಟೆ ಜಮೀನನ್ನು ಸೇರಿಸಿ ಪ್ರಾಂಗಣ 
ವಿಸ್ತರಿಸಿ ಕೆಳಗಿನ ಅನುಸೂಚಿಯಲ್ಲಿ ನಿಗಧಿಪಡಿಸಿದಂತೆ ಮಾರುಕಟ್ಟೆ ಪ್ರಾಂಗಣವೆಂದು ಘೋಷಿಸುವ ಉದ್ದೇಶವನ್ನು ಪ್ರಕಟಿಸಿದ್ದೇನೆ. 


[el 


ಮ 


ಸ 
aH ೮೬ 


(€L 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೩೭ 





ಅನುಸೂಚಿ 

ಬ್ಯಾಡಗಿ ಪುರಸಭೆ ಪರಿಮಿತಿಯೊಳಗಿನ ಸರ್ವೆ ನಂ.191/, 194(ಸಿಟಿಎಸ್‌ ನಂ.1807-1813), 195ಎ, 196ಎ, 196ಬಿ, 197/ಪಿ, 197/2ಎ, 
198/1, 198/2, 198/3, 199, 201, 202, 203/, 203/2, 203/3 ಮತ್ತು 206 ರಲ್ಲಿನ ಸಮಿತಿಯ ಒಡೆತನದಲ್ಲಿರುವ 60 ಎಕರೆ 38 ಗುಂಟೆ 25 
ಚೌ ಯಾರ್ಡ್‌ ಕ್ಷೇತ್ರದ ಪ್ರದೇಶ ಮತ್ತು ಬ್ಯಾಡಗಿ ಮುಖ್ಯ ಮಾರುಕಟ್ಟೆ ಪ್ರಾಂಗಣಕ್ಕೆ ಹೊಂದಿಕೊಂಡು ಖಾಸಗಿ ಒಡೆತನದಲ್ಲಿರುವ ಬಿನ್‌ ಶೇತ್ವಿ ಸರ್ವೆ 
ನಂ.200ಅ ಮತ್ತು 200ಬ ಒಟ್ಟು 6 ಎಕರೆ 33 ಗುಂಟೆ ಹಾಗೂ ನಂ.216/5ಅ, 216/5ಬ, 216/ಬ, 216/ಕ, 216/6 ರಲ್ಲಿನ 3 ಎಕರೆ 38 ಗುಂಟೆ 
ಜಮೀನನ್ನು ಸೇರಿಸಿದ ಈ ಕೆಳಕಂಡ ಸೀಮಾಬದ್ದ ಸ್ಥಳ. 

ಪೂರ್ವಕ್ಕೆ : ಸರ್ವೆ ನಂ.192 (ಪುರಸಭೆ ಮಳಿಗೆಗಳು), ಶ್ರೀ ಸಿದ್ದೇಶ್ವರ ದೇವಸ್ಥಾನ. 

ಬ್ಯಾಡಗಿ-ಹಂಸಭಾವಿ ರಸ್ತೆ ಮತ್ತು ಪಶ್ಚಿಮದ ಕಡೆಗೆ ಸರ್ವೆ ನಂ.197/ಬಿ 

ಪಶ್ಚಿಮಕ್ಕೆ : ಸರ್ವೆ ನಂ.216/4ಅ, 216/4ಬ, 216/4ಕ, 216/4ಡ ಖಾಸಗಿ ಜಮೀನು. 
ಉ ರಕ್ಕೆ ; ಬ್ಯಾಡಗಿ ತೆರೆದಹಳ್ಳಿ ರಸ್ತೆ ರಿಸ ನಂ.216/3 

ದಕ್ಷಿಣಕ್ಕೆ : ಸರ್ವೆ ನಂ.192, 191/2, 197/2ಬಿ ಹಾಗೂ ಗುಮ್ಮನಹಳ್ಳಿ ರಸ್ತೆ, ಸರ್ವೆ ನಂ.207/ಎ. 

ಮೇಲಿನ ಪ್ರಸ್ತಾವಕ್ಕೆ ಸಂಬಂಧಿಸಿದಂತೆ, ಯಾವುದೇ ಆಕ್ಷೇಪಣೆಗಳು ಮತ್ತು ಸಲಹೆಗಳು ಇದ್ದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಅಥವಾ ಕನ್ನಡ ದಿನಪತ್ರಿಕೆಯಲ್ಲಿ ಈ ಎರಡರಲ್ಲಿ ಯಾವುದರಲ್ಲಿ ತಡವಾಗಿ ಪ್ರಕಟವಾಗುವುದೋ ಆ ದಿನಾಂಕದಿಂದ 32 ದಿನಗಳೊಳಗಾಗಿ 
ತಲುಪುವಂತೆ ಕಳುಹಿಸಿದಲ್ಲಿ ಪರಿಶೀಲಿಸಲಾಗುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಕೃಷಿ ಮಾರಾಟ ನಿರ್ದೇಶಕರು, ನಂ.16, 2ನೇ ರಾಜಭವನ ರಸ್ತೆ, 
ಬೆಂಗಳೂರು-01 ಇವರ ವಿಳಾಸಕ್ಕೆ ಕಳುಹಿಸಲು ಕೋರಿದೆ. 


ಪಿ.ಆರ್‌.217 ವಿ.ಬಿ.ಪಾಟೀಲ್‌ 
ನಿರ್ದೇಶಕರು 
ಕೃಷಿ ಮಾರಾಟ ಇಲಾಖೆ, ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ.16, 2ನೇ ರಾಜಭವನ ರಸ್ತೆ, ಬೆ೦ಗಳೂರು, 
ಅಧಿಸೂಚನೆ 


ಸಂ:ಕೃಮಾಇ/439/ನಿಯವಿ/2011, ಬೆಂಗಳೂರು, ದಿನಾಂಕ:07/11-03-2011 
ಗುಲ್ಬರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ 
ಗುಲ್ಬರ್ಗಾ ನಗರಸಭಾ ಪರಿಮಿತಿಯೊಳಗಿನ ಪ್ರದೇಶವನ್ನು "ಮಾರುಕಟ್ಟೆ' ಎಂದು ಹಾಗೂ ನೆಹರುಗಂಜ್‌ ಎಂದು ಕರೆಯಲ್ಪಡುವ ಸ್ಥಳೀಯ ಪ್ರದೇಶವನ್ನು 
ಮಾರುಕಟ್ಟೆ ಪ್ರಾಂಗಣವೆಂದು ಮತ್ತು ಸಬಜಿ ಮಂಡಿ ಎಂದು ಸ್ಥಳೀಯವಾಗಿ ಕರೆಯುವ ಪ್ರದೇಶವನ್ನು ಮಾರುಕಟ್ಟೆ ಉಪ ಪ್ರಾಂಗಣವೆ೦ದು ಅಧಿಸೂಚನೆ 
ಸಂ:ಎ೦ಡಿ/32846-ಆರ್‌ಎಂ1/68-69, ದಿ:20/01/969 ರಲ್ಲಿ ಘೋಷಿಸಲಾಗಿದೆ. ಮಾರುಕಟ್ಟೆ ಉಪ ಪ್ರಾಂಗಣಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಬದಲಾಗಿ 
ಅಧಿಸೂಚನೆ ಸಂ:ಎ೦ಡಿ/ಆರ್‌ಜಿಎನ್‌/ಸಿಆರ್‌-160/ಆರ್‌&ಇ/75-76, ದಿ:15/04/19978ರ ಮೂಲಕ ಮಾರುಕಟ್ಟೆ ಉಪ ಪ್ರಾಂಗಣವನ್ನು ನಿರ್ಧಿಷ್ಟಪಡಿಸಿ 
ಘೋಷಿಸಲಾಗಿದೆ. 
ಪ್ರಸ್ತುತ ಗುಲ್ಬರ್ಗಾ ಸಮಿತಿಯು ತಾಜ್‌ಸುಲ್ತಾನ್‌ಪುರ್‌ ಗ್ರಾಮದ ಸರ್ವೆ ನಂ.176, 177ರಲ್ಲಿನ 14 ಎಕರೆ ಜಮೀನಿನಲ್ಲಿ ಸಗಟು ಹಣ್ಣು ಮತ್ತು 
ತರಕಾರಿಗಳ ವಹಿವಾಟಗಾಗಿ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಿದೆ. ಹಾಲಿ ಮಾರುಕಟ್ಟೆ ಉಪ ಪ್ರಾಂಗಣದಲ್ಲಿ ನಡೆಯುತ್ತಿರುವ ಹಣ್ಣು ಮತ್ತು ತರಕಾರಿಗಳ 
ಸಗಟು ವಹಿವಾಟನ್ನು ಅಭಿವೃದ್ಧಿಪಡಿಸಿದ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆಯಲ್ಲಿ ವ್ಯವಹರಿಸಲು ಸ್ಥಳಾಂತರಗೊಳಿಸಬೇಕಿದ್ದು ಹಾಲಿ ಇರುವ ಮಾರುಕಟ್ಟೆ 
ಉಪ ಪ್ರಾಂಗಣವನ್ನು ಅಪವರ್ಜಿಸಿ ತಾಜ್‌ಸುಲ್ತಾನ್‌ಪುರದಲ್ಲಿ ಸಮಿತಿ ಅಭಿವೃದ್ಧಿಪಡಿಸಿರುವ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆಗೆ ವ್ಯಾಪಾರ ವಹಿವಾಟನ್ನು 
ಸ್ಥಳಾ೦ತರಿಸಲು ಉದ್ದೇಶಿಸಿದೆ. 
ಆದುದರಿಂದ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ 1966ರ ಕಲಂ 3ನ್ನು ಓದಿ 
ಕಲಂ 6(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಧಿಸೂಚನೆ ಸಂ:ಎಂಡಿ/ಆರ್‌ಜಿಎನ್‌/ಸಿಆರ್‌-160/ಆರ್‌&ಇ/75-76, ದಿ:15/04/1978ರಲ್ಲಿ 
ಘೋಷಿಸಿದ ನ್ಯೂ ಸಬಜಿ ಮಂಡಿ ಮಾರುಕಟ್ಟೆ ಉಪ ಪ್ರಾಂಗಣವನ್ನು ರದ್ದುಪಡಿಸಿ ಕರ್ನಾಟಕದಲ್ಲಿ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ವಿ.ಬಿ.ಪಾಟೀಲ್‌ 
ಆದ ನಾನು ಸದರಿ ಪ್ರದೇಶದಲ್ಲಿ ನಡೆಯುತ್ತಿರುವ ಹಣ್ಣು ಮತ್ತು ತರಕಾರಿ ಸಗಟು ವಹಿವಾಟನ್ನು ತಾಜ್‌ಸುಲ್ತಾನ್‌ಪುರದಲ್ಲಿ ಸಮಿತಿ ಅಭಿವೃದ್ಧಿಪಡಿಸಿರುವ 
ಈ ಕೆಳಕಂಡ ಅನುಸೂಚಿಯಲ್ಲಿನ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆಯಲ್ಲಿ ನಡೆಯುವಂತೆ ವ್ಯವಸ್ಥೆಗೊಳಿಸುವ ಉದ್ದೇಶವನ್ನು ಈ ಮೂಲಕ 
ಪ್ರಕಟಿಸಿದ್ದೇನೆ. 
ಅನುಸೂಚಿ 
ತಾಜ್‌ಸುಲ್ತಾನ್‌ಪುರ ಗ್ರಾಮದ ಸರ್ವೆ ನಂ.176, 177 ರಲ್ಲಿನ 14 ಎಕರೆ ಪ್ರದೇಶದಲ್ಲಿ ಸಮಿತಿಯು ಅಭಿವೃದ್ಧಿಪಡಿಸಿರುವ ಹಣ್ಣು ಮತ್ತು 
ತರಕಾರಿ ಸಗಟು ಮಾರುಕಟ್ಟೆಯ ಈ ಕೆಳಗಿನ ಸೀಮಾಬದ್ದ ಸ್ಥಳ 
ಪೂರ್ವ : ಗುಲ್ಬರ್ಗಾದಿಂದ ವಿ.ಕೆ.ಸಲಗರ ರಸ್ತೆ. 
ಪಶ್ಚಿಮ : ಸೈಯದ್‌ ಚಿಂಚೋಳಿ ಸರ್ಕಾರಿ ರಸ್ತೆ. 
ಉತ್ತರ : ಹಮಾಲರ ವಸತಿ ಗೃಹ 
ದಕ್ಷಿಣ : ರಿಂಗ್‌ ರೋಡಿಗೆ ಹೊಂದಿಕೊಂಡಂತಿರುವ ಖಾಸಗಿ ಜಮೀನು. 


೧೦೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಮೇಲಿನ ಉದ್ದೇಶಿತ ಪ್ರಸ್ತಾವಕ್ಕೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆಗಳು ಅಥವಾ ಸಲಹೆಗಳು ಇದ್ದಲ್ಲಿ ಈ ಅಧಿಸೂಚನೆಯು ಕರ್ನಾಟಕ 
ರಾಜ್ಯ ಪತ್ರ ಮತ್ತು ಕನ್ನಡ ದಿನ ಪತ್ರಿಕೆ ಇವೆರಡರಲ್ಲಿ ಯಾವುದರಲ್ಲಿ ತಡವಾಗಿ ಪ್ರಕಟವಾಗುವುದೋ ಆ ದಿನಾಂಕದಿಂದ 32 ದಿನಗಳೊಳಗಾಗಿ 
ಕಳುಹಿಸಿಕೊಟ್ಟಲ್ಲಿ ಕೃಷಿ ಮಾರಾಟ ನಿರ್ದೇಶಕರು ಪರಿಶೀಲಿಸುವರು. ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ನಿರ್ದೇಶಕರು, ಕೃಷಿ ಮಾರಾಟ ನಿರ್ದೇಶಕರು, 
ನಂ.16, 2ನೇ ರಾಜಭವನ ರಸ್ತೆ, ಪಿ.ಬಿ. ನಂ.5309, ಬೆಂಗಳೂರು-01 ಇವರ ವಿಳಾಸಕ್ಕೆ ಕಳುಹಿಸಿಕೊಡಬಹುದು. 
ವಿ.ಬಿ.ಪಾಟೀಲ್‌ 
ಪಿ.ಆರ್‌.331 ನಿರ್ದೇಶಕರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ ರವರ ಕಚೇರಿ ವಿಜಾಪೂರ ಜಿಲ್ಲೆ, ವಿಜಾಪೂರ 
ಅಧಿಸೂಚನೆ 
ನಂ:ಡಿಸಿಇ.ಬಾ/ಮಾ.ಹ.ಅ/01/2008-09, ದಿನಾಂಕ:14-02-2010 
ವಿಷಯ: ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005 ರ ಕಲಂ 41(ಬಿ) ಅನುಸಾರ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಕೈಜ, 
ಕಚೇರಿ ವಿಜಾಪೂರಕ್ಕೆ ಸಂಬಂಧಿಸಿದಂತೆ 2010-11ನೇ ಸಾಲಿನ ಅಂತ್ಯಕ್ಕೆ ಇದ್ದಂತೆ ಕಚೇರಿಯ ಮಾಹಿತಿಯನ್ನು ಕಾಲೋಚಿತಗೊಳಿಸಿ 
ಪ್ರಕಟಿಸುವ ಬಗ್ಗೆ. 
ಭಾರತ ಸರ್ಕಾರವು ಜಾರಿಗೆ ತಂದಿರುವ 2005 ರ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಟಾನಗೊಳಿಸುವ ಸಂಬಂಧ 
ಮಾಹಿತಿ ಹಕ್ಕು ಅಧಿನಿಯಮ 2005 (central Act 22 of 2005) section 5(1) (2) ಮತ್ತು 19(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ, ಕಚೇರಿ ವ್ಯಾಪ್ತಿಯ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಮೇಲಿನ ಕಾಯ್ದೆಯನ್ವಯ 
ಒದಗಿಸಲು ಮಾಹಿತಿ ಕೋರುವ ಅರ್ಜಿಗಳು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಅನುಕ್ರಮವಾಗಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ 
ಮೇಲ್ಮನವಿ ಪ್ರಾಧಿಕಾರಿಗಳನ್ರಾಗಿ ಇಲಾಖಾ ಮುಖ್ಯಸ್ಥರಾದ ಅಬಕಾರಿ ಆಯುಕ್ತರು ಬೆಂಗಳೂರು ಇವರು ಈ ಕೆಳಕಂಡಂತೆ ನೇಮಿಸಿರುತ್ತಾರೆ. 























ಕ್ರ ಕಚೇರಿಯ ಹೆಸರು ಮಾಹಿತಿ ಪಡೆಯುವ ಹಕ್ಕು ಕಾಯ್ದೆ 2005 ರ ಸೆಕ್ಷನ್‌ 5(1)(2) ರ ಪ್ರಕಾರ ಮಾಹಿತಿ ಪಡೆಯುವ ಹಕ್ಕು 
ಸಂ. ಕಾಯ್ದೆ 2005 ರ ಸೆಕ್ಲೆನ್‌ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸಹಾಯಕ ಸಾರ್ವಜನಿಕ ಮಾಹಿತಿ 
19(1) ರ ಪ್ರಕಾರ 
ಅಧಿಕಾರಿ 
ಮೇಲ್ಮನವಿ ಪ್ರಾಧಿಕಾರಿ. 

I. ಡೆಪ್ಯೂಟಿ ಕಮೀಷನರ್‌ ಅಬಕಾರಿ ಉಪ ಅಧೀಕ್ಷಕರು ಅಬಕಾರಿ ನಿರೀಕ್ಷಕರು, ಡೆಪ್ಯೂಟಿ ಕಮೀಷನರ್‌ 

ಆಫ್‌ ಎಕ್ಸೈಜ, ಕಚೇರಿ ಡೆಪ್ಯೂಟಿ ಕಮೀಷನರ್‌ ಆಫ್‌ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈೈಜ, | ಆಫ್‌ ಎಕ್ಸೈಜ, 

ವಿಜಾಪೂರ ಎಕ್ಸ್ಟೈಜ, ಕಚೇರಿ ವಿಜಾಪೂರ ಕಚೇರಿ ವಿಜಾಪೂರ ವಿಜಾಪೂರ 











ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ 2005 ರ ಮಾಹಿತಿ ಹಕ್ಕು ಕಾಯ್ದೆ ಇದಾಗಿದ್ದು ಸದರಿ ಕಾಯ್ದೆಯ ಕಲಂ 4(1) ರಡಿ ಒಟ್ಟು 16 ವಿವಿಧ 
ಅಂಶಗಳನ್ನೊಳಗೊಂಡ ಒಂದು ಕೈಪಿಡಿ ತಯಾರಿಸಬೇಕಾಗಿದ್ದು, ಈ ಕಚೇರಿಯ ಕಾರ್ಯ ಚಟುವಟಿಕೆಗಳ ಮಾಹಿತಿ ಈ ಕೆಳಕಂಡಂತಿದೆ. 
ಡೆಪ್ಯೂಟಿ ಕಮೀಶನರ್‌ ಆಫ್‌ ಎಕ್ಸೈಜ್‌, ಕಚೇರಿ ವಿಜಾಪೂರ ಜಿಲ್ಲೆ ಮಾಹಿತಿ ಪಡೆಯಲು ಮಾಹಿತಿ ಹಕ್ಕು 2005 ರ ಅಧಿನಿಯಮದ 
ಅಧ್ಯಾಯ-॥ ರ ಪರಿಚ್ಛೇಧ (560000) 4(1) (ಎ)ಹ(ಬಿ)(1) ರನ್ವಯ 
1. ಇಲಾಖೆಯ ಪರಿಚಯ ಹಾಗೂ ಕಾರ್ಯಚಟುವಟಿಕೆಗಳನ್ನು ಈ ಕೆಳಕಂಡಂತೆ ಪ್ರಕಟಿಸಲಾಗಿದೆ. 
ರಾಜ್ಯ ಅಬಕಾರಿ ಇಲಾಖೆಯು ಮೂಲತ: ಸರ್ಕಾರಕ್ಕೆ ರಾಜಸ್ವ ತರುವ ಪ್ರಮುಖ ಇಲಾಖೆಗಳಲ್ಲಿ ಒಂದಾಗಿದ್ದು, ರಾಜಸ್ವವನ್ನು ಸಂಗ್ರಹಿಸುವ 
ನಿಟ್ಟನಲ್ಲಿ ಇಲಾಖೆಯು ವಿವಿಧ ಮಾದಕ ವಸ್ತುಗಳನ್ನು ಅಬಕಾರಿ ನಿಯಮಗಳಡಿ ನಿರೂಪಿಸಿರುವಂತೆ ಉತ್ಪಾದಿಸಿ ಅಧೀಕೃತವಾಗಿ ಮಾರಾಟ 
ಮಾಡಲು ವಿವಿಧ ನಮೂನೆಯ ಸನ್ನದುಗಳನ್ನು ನೀಡಿ ಅವುಗಳ ಕಾರ್ಯಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ರಾಜಸ್ವ ಪೋಲಾಗದಂತೆ 
ನೋಡಿಕೊಳ್ಳಲು ಇಲಾಖೆಯು ಸಾಕಷ್ಟು ಅಧಿಕಾರಿ ನೌಕರರನ್ನು ಹೊ೦ದಿದ್ದು, ಅಬಕಾರಿ ನಿಯಮಗಳಲ್ಲಿ ನಿರೂಪಿಸಿರುವಂತೆ ವಿವಿಧ ಅಧಿಕಾರಿ 
ಸಿಬ್ಬಂದಿಗಳಿಗೆ ಅವುರುಗಳದೇ ಆದ ಕರ್ತವ್ಯಗಳನ್ನು ನೀಡಲಾಗಿರುತ್ತದೆ. ಅಲ್ಲದೇ ಸರ್ಕಾರವು ಕಾಲಕಾಲಕ್ಕೆ ಸದರ ಕರ್ತವ್ಯಗಳಲ್ಲಿ 
ಬದಲಾವಣೆಗಳನ್ನು ತಂದು ಹೊರಡಿಸುವ ಅಧಿಸೂಚನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಯಲ್ಲಿ ತರುವದು ಇಲಾಖೆಯ ಆದ್ಯ 
ಕರ್ತವ್ಯಗಳಲ್ಲೊಂದಾಗಿದೆ. 
(karnatka Excise Act 1965 and allied acts and Rules) 
2. ಅಬಕಾರಿ ಜಿಲ್ಲಾ ಅಧಿಕಾರಿಗಳ ಮತ್ತು ನೌಕರರ ಅಧಿಕಾರಿಗಳು ಮತ್ತು ಕರ್ತವ್ಯಗಳು. 
ಸರ್ಕಾರದ ಅಧಿಸೂಚನೆ ನಂ:ಎಫ್‌.ಡಿ:42 ಇಪಿಎಸ್‌:07(1), ಬೆಂಗಳೂರು ದಿನಾ೦ಕ:24-03-2008. ರನ್ವಯ ಕಾರ್ಯಕಾರಿ ಅಧಿಕಾರಿಗಳು 
ಹಾಗೂ ನೌಕರರುಗಳಿಗೆ ಅಧಿಕಾರ ಹಾಗೂ ಕರ್ತವ್ಯಗಳನ್ನು ಕೆಳಗಿನಂತೆ ಅದನ್ನು ಅನುಷ್ಠಾನಗೊಳಿಸುವುದಲ್ಲದೆ, ಈ 
ಕಚೇರಿಯನ್ನೊಳಗೊಂಡಂತೆ ಕರ್ತವ್ಯಗಳನ್ನು ಕೆಳಗಿನಂತೆ ವಿಂಗಡಿಸಲಾಗಿದೆ. 





ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೩೯ 
ಕ್ರ ಸಂ. ಅಧಿಕಾರಿ ನೌಕರರ ಪದನಾಮ ಕರ್ತವ್ಯಗಳು 
1 ಡೆಪ್ಯೂಟಿ ಕಮೀಷನರ್‌ ಆಫ್‌ .ಜಿಲ್ಲೆಯ ಮುಖ್ಯಸ್ಥರಾಗಿದ್ದು ಎಲ್ಲ ಅಧೀನ ಕಚೇರಿಗಳು ಇವರ ಅಧೀನದಲ್ಲಿ 


ಎಕ್ಷೈಜ 


ಕಾರ್ಯನಿರ್ವಹಿಸುತ್ತಿದ್ದು, ಜಿಲ್ಲೆಯ ಎಲ್ಲಾ ಆಗು ಹೋಗುಗಳಿಗೆ ಇವರೆ ಜವಾಬ್ದಾರರಾಗಿರುತ್ತಾರೆ. 





ಕಚೇರಿ ಅಬಕಾರಿ ಉಪ 
ಅಧೀಕಕರು 
oh 


ಕಚೇರಿಯ ಆಡಳಿತ ನೇರ ಸಂಪರ್ಕವನ್ನು ಹೊಂದಿದ್ದು ಡೆಪ್ಕೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಇವರ ನಿರ್ದೇಶನದಂತೆ ಕಾರ್ಯನಿರ್ವಹಿಸುವುದು. 





ಪ್ರಥಮ ದರ್ಜೆ ಸಹಾಯಕರು 


ಸಿಬ್ಬಂದಿ ಸಂಕಲನ:ಆರ್‌.ಎಸ್‌.ಡಿ.ಎಸ್‌. ಎನ್‌.ಡಿ.ಪಿ.ಎಸ್‌.ಸ್ಟೋರ್ಸ ಐಎ೦ಎಲ್‌ ಹಾಗೂ ಅಪರಾಧ 
ವಿಭಾಗ, ಸಂಕಲನಗಳನ್ನು ನೋಡಿಕೊಳ್ಳುವುದು. 





ದ್ವಿತೀಯ ದರ್ಜೆ ಸಹಾಯಕರು 


-ಡಿಸ್ಟಿಲರಿ, ಸರ್ಕಾರಿ ವಾಹನಗಳ ಕಲಂ 43 ಅಡಿಯಲ್ಲಿ ಮುಟ್ಟುಗೋಲು ಸಂಕಲನ, ಆರ್‌.ಟಿ.ಓ 


ಕಾಕಂಬಿ ಅಕೌಂಟ, ಡಿಸಿಬಿ ರೆಕಾರ್ಡ ರೂ ಮತ್ತು ಆವಕ ಜಾವಕ ಸಂಕಲನಗಳ 


ಕಾರ್ಯನಿರ್ವಹಿಸುವುದು. 





ಶೀಘಲಿಪಿಗಾರರು 


ಅಬಕಾರಿ ಉಪ ಆಯುಕ್ತರ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸುವುದು. 





ಬೆರಳಚ್ಚುಗಾರ/ ಕಂಪ್ಯೂಟರ್‌ 
ಆಪರೇಟರ್‌ 


ಕಚೇರಿಯ ಎಲ್ಲಾ ಸಂಕಲನಗಳ ಕಡತಗಳಲ್ಲಿ ಪತ್ರ ವ್ಯವಹಾರಗಳನ್ನು ಅಂಕಿ ಅಂಶಗಳ ತಖ್ತೆಗಳನ್ನು 
ಬೆರಳಚ್ಚು ಮಾಡುವುದು ಮತ್ತು ಗಣಕೀಯಂತ್ರದಲ್ಲಿ ಗಣಕೀಕರಣಗೊಳಿಸುವುದು. 





ಅಬಕಾರಿ ನಿರೀಕ್ಷಕರು 


.ಜಿಲ್ಲಾಯಾದ್ಯಂತ ಅಬಕಾರಿ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಜಾರಿ ಮತ್ತು ತನಿಖೆ 
ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಮತ್ತು ವಲಯ ಕಚೇರಿ ಆಡಳಿತಕ್ಕೆ 
ಸಂಬಂಧಿಸಿದಂತೆ ನಿಗದಿಪಡಿಸುವುದು. 





ಅಬಕಾರಿ ಉಪ ನಿರೀಕ್ಷಕರು 


--ಸದರ-- 





ಅಬಕಾರಿ ಹಿರಿಯ ರಕ್ಷಕ/ರಕ್ಷಕರು 


--ಸದರ-- 











Il. ವಾಹನ ಚಾಲಕರು ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ ಬಿಜಾಪೂರ ಜಿಲ್ಲೆ ಇವರಿಗೆ ಪ್ರವಾಸ ಕಾರ್ಯಗಳಲ್ಲಿ ಕಚೇರಿ 
ವಾಹನ ಚಾಲನೆ ನಡೆಸುವುದು ಮತ್ತು ಜಾರಿ ಮತ್ತು ತನಿಖೆ ಕಾರ್ಯಗಳಲ್ಲಿ ನೆರವಾಗುವುದು. 
12. ಸಿಪಾಯಿ ಕಚೇರಿಯಲ್ಲಿ ಸ್ವಚ್ಛತೆ ಕಾಪಾಡುವುದು, ಕಚೇರಿಯ ಅಧಿಕಾರಿಗಳು, ಲಿಪಿಕ ಸಿಬ್ಬಂದಿಗಳ ನಡುವೆ 








ಕಡತಗಳನ್ನು ತಲುಪಿಸುವುದು. ಖಜಾನೆ ಹಾಗೂ ಇತರೆ ಕಚೇರಿಗಳಿಗೆ ಟಪಾಲು ತಲುಪಿಸುವುದು. 
ಇನ್ನೂಳಿದ ಕೆಲಸ ಕಾರ್ಯಗಳ ನಿರ್ವಹಣೆ. 








ವಿಧಾನವೇನು. 


ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ ಕಾರ್ಯ 


ಜಿಲ್ಲೆಯಲ್ಲಿ ಬರುವ ಅಧೀನ ಕಚೇರಿಯ ಕಾರ್ಯವೈಖರಿಗಳ ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ ಇವರ 
ಮೇಲೆ ಇದ್ದು ಯಾವುದೇ ವಿಷಯಗಳಲ್ಲಿ ಜಿಲ್ಲೆಗೆ ಸಂಬಂಧಿಸಿದಂತೆ ವಲಯಗಳು ಉಪ ವಿಭಾಗಗಳು ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ 
ರವರುಗಳು ಒಂದೇ ಮಾರ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ನಿಯಮಗಳಡಿ ನಿರೂಪಿಸಿದಂತೆ 


ಕಾರ್ಯವಿಧಾನವನ್ನು ಅನುಸರಿಸಲಾಗುತ್ತಿದೆ. 
ಅದರ ಕರ್ತವ್ಯಗಳ ನಿರ್ವಹಣೆಗೆ ಅದು ರೂಪಿಸಿರುವ ಸೂತ್ರಗಳು: 


4. 


ಅಬಕಾರಿ ಇಲಾಖೆಯ ಕರ್ತವ್ಯಗಳ ನಿರ್ವಹಣೆಗಾಗಿ ಅಬಕಾರಿ ಕಾಯ್ದೆ 1965 ಹಾಗೂ ವಿವಿಧ ನಿಯಮಗಳು ಹಾಗೂ ಕಾಲಕಾಲಕ್ಕೆ ಹೊರಡಿಸಿರುವ 
ಅಧಿಸೂಚನೆಗಳು ಮತ್ತು ಸುತ್ತೋಲೆಗಳು, ಸರ್ಕಾರಿ ಆದೇಶಗಳನ್ವಯ ವಿವಿಧ ಸೂತ್ರಗಳನ್ನು ರೂಪಿಸಲಾಗಿರುತ್ತದೆ. 


5. ಅದರ ಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ಅದು ಹೊಂದಿರುವ ಅಥವಾ ಅದರ ನಿಯಂತ್ರಣದಲ್ಲಿರುವ ಅಥವಾ ಅದರ ಉದ್ಯೋಗಿಗಳು ಬಳಸುವ 
ನಿಯಮಗಳು ವಿನಿಮಯಗಳೂ ಅನುಸೂಚಿಗಳು ಕೈಪಿಡಿಗಳು ಮತ್ತು ದಾಖಲೆಗಳೇನು: 
ಅಬಕಾರಿ ಇಲಾಖೆಯ ಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ಅದು ಹೊಂದಿರುವ ಹಾಗೂ ಅದರ ನಿಯಂತ್ರಣದಲ್ಲಿರುವ ಅದರ 
ಉದ್ಯೋಗಿಗಳು ಕರ್ನಾಟಕ ಅಬಕಾರಿ ಕಾಯ್ದೆ 1965 ಹಾಗೂ ವಿವಿಧ ನಿಯಮಗಳು ಹಾಗೂ ಕಾಲಕಾಲಕ್ಕೆ ಹೊರಡಿಸಿರುವ ಅಧಿಸೂಚನೆಗಳು ಮತ್ತು 
ಸುತ್ತೋಲೆಗಳು ಸರ್ಕಾರಿ ಆದೇಶಗಳು ಇತ್ಯಾದಿ ದಾಖಲೆಗಳನ್ನು ಹೊಂದಿರುತ್ತದೆ. 
6. ಅದು ಹೊಂದಿರುವ ಅಥವಾ ಅದರ ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟ ಏನು 
1. ಸೇವಾ ಪುಸ್ತಕಗಳು (ಗ್ರೂಪ್‌ ಸಿ ಮತ್ತು ಡಿ ನೌಕರರಿಗೆ ಸಂಬಂಧಿಸಿದವು). 
ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹೊರಡಿಸಿದ ಸರ್ಕಾರ ಆದೇಶಗಳು ಇತ್ಯಾದಿ. 
ಸಾಮಾನ್ಯ ಸ್ವೀಕೃತಿ ವಹಿ 
ರವಾನೆ ವಹಿ 


ಸ್ನಾಂಪ್‌ ವಹಿ 
ಬರೆ 


ಆ ಹ UY 


೧೦೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ನಗದು ಪುಸ್ತಕ 
ಹಾಜರಿ ಪುಸ್ತಕ 
ಖರ್ಚು ವೆಚ್ಚಗಳ ಪುಸಕ 


ದಂ 


೦ 90 ಇಡ ೮. 


ಡಿ.ಸಿ.ಬಿಲ್ಲು ಪುಸ್ತಕ 


pr) 


10. ನಗದೀಕರಣ ಪುಸಕ 


1. ಚೆಕ್‌ ಸ್ವೀಕೃತಿ ಪುಸ್ತಕ 

12. ವೇತನ ಪಾವತಿ ಪುಸ್ತಕ 

13. ಪಿಠೋಪಕರಣಗಳು ಮತ್ತು ಇತರೆ ಸಾಮಗ್ರಿಗಳ ವಹಿ 

14. ಕಚೇರಿ ಆದೇಶ ಪುಸ್ತಕ 

15. ಸಿಬ್ಬಂದಿಗಳ ರಜೆ ಲೆಕ್ಕಗಳು 

16. ಗ್ರಂಥಾಲಯ ಸಹಿ 

17. ಕ್ರೈ೦ ರಜಿಸ್ಟರ್‌ 

18. ಮುದ್ದೆಮಾಲು ಜಪ್ತ ರಜಿಸ್ಟರ್‌ 

19. ಸರ್ಕಾರಕ್ಕೆ ಮುಟ್ಟುಗೊಲು ಹಾಕಿಕೊಂಡಿರುವ ವಸ್ತುಗಳ ಮತ್ತು ವಿಲೇವಾರಿ ಕುರಿತು ರಜಿಸ್ಟರ್‌. 

20. ಮಿಸಲೇನಿಯಸ್‌ ರಜಿಸ್ಟರ್‌ 

21. ಅಬಕಾರಿ ವಸ್ತುಗಳ ನಿಗದಿತ ಗುರಿ ಸಾಧನೆಯ ಪ್ರಗತಿ ರಜಿಸ್ಟರ್‌ 

22. ಅಬಕಾರಿ ರಾಜಸ್ವ ಸಂಗ್ರಹ ರಜಿಸ್ಟರ್‌. 

7. ಅದರ ಕಾರ್ಯನೀತಿಯ ರಚನೆ ಅಥವಾ ಅದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ 
ಪ್ರಾತಿನಿದ್ಯವಿರುವಂತೆ ಮಾಡಲು ಇರುವಂಥ ಯಾವುದೇ ವ್ಯವಸ್ಥೆಯ ವಿವರಗಳು. 
ಅಬಕಾರಿ ಇಲಾಖೆ ಕಾರ್ಯವು ನಿಗದಿತ ರಾಜ್ಯ ಅಬಕಾರಿ ಕಾಯ್ದೆ ಕೈಪಿಡಿಯಲ್ಲಿ ನೀಡಿದ ಸೂಚನೆಗಳನ್ವಯ ಕಾರ್ಯನಿರ್ವಹಿಸಬೇಕಾಗಿದ್ದು 
ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ಮಾಡುವ ಸಂದರ್ಭ ಬರುವುದಿಲ್ಲ. 

8. ಮಂಡಳಿಗಳು ಪರಿಷತ್ತುಗಳು ಸಮಿತಿಗಳು ಅಥವಾ ಇತರೆ ನಿಕಾಯಗಳು ಮತ್ತು ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ 
ರಚಿತವಾದ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ ಷರತ್ತುಗಳು ಸಮಿತಿಗಳ ಮತ್ತು ಇತರೆ ನಿಕಾಯಗಳ ಸಭೆಗಳು 
ಸಾರ್ವಜನಿಕರಿಗೆ ಮುಕ್ತಾಯವಾಗಿರುತ್ತವೆಯೆ ಅಥವಾ ಅಂತಹ ಸಭೆಯ ನಡುವಳಿಗಳು ಸಾರ್ವಜನಿಕರಿಗೆ ದೊರೆಯುತ್ತವೆಯೇ ಎಂಬುದರ ವಿವರ 
ಪಟ್ಟಿ ಏನು. 
ಅಕ್ರಮ ಮದ್ಯ ಮಾರಾಟ (ಕಳ್ಳಭಟ್ಟಿ ಸಾರಾಯಿ, ನಕಲಿ ಮದ್ಯ)ದಿಂದಾಗುವ ದುಷ್ಪರಿಣಾಮಗಳ ಕುರಿತು ಗ್ರಾಮ ಸಭೆಗಳನ್ನು ನಡೆಸುತ್ತಿದ್ದು 

ಆದರೆ ಕಚೇರಿಯ ಕಾರ್ಯ ನೀತಿಯು ಗುಪ್ತವಾಗಿದ್ದ ಕಾರಣ ಸಾರ್ವಜನಿಕರಿಗೆ ಸಭೆಯ ನಡುವಳಿಗಳನ್ನು ನೀಡಲು ಅವಕಾಶವಿರುವುದಿಲ್ಲ. 

9. ಅಧಿಕಾರಿಗಳು ಹಾಗೂ ನೌಕರರ ನಿರ್ದೇಶಿಕೆ ಏನು: 
ಸರ್ಕಾರದ ಆದೇಶ ಸಂಖ್ಯೆ:ಎಫ್‌.ಡಿ/42/ಇಪಿಎಸ್‌/2007 (1), ಬೆ೦ಗಳೂರು, ದಿನಾಂಕ:24 ನೇ ಮಾರ್ಚ 2008. 
ಅಬಕಾರಿ ಇಲಾಖೆಯ ಕಾರ್ಯನಿರ್ವಾಹಕ ಕ್ಷೇತ್ರಾಧಿಕಾರಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳು. 





ಜಿಲ್ಲೆಗಳ ಅಬಕಾರಿ ಉಪ 1. ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ಎ ರ ಅಡಿಯಲ್ಲಿ ಅಧಿಕೃತ ಅಧಿಕಾರಿಯಾಗಿ ಕಾರ್ಯ 
ಆಯುಕ್ತರುಗಳು ನಿರ್ವಹಿಸುವುದು. 

2. ತಮ್ಮ ಜಿಲ್ತಾ ವ್ಯಾಪ್ತಿಯ ಅಬಕಾರಿ ವಸ್ತುಗಳ ಬಳಕೆಯ ಪುನರಾವಲೋಕನ. 

3. ಕರ್ನಾಟಕ ಅಬಕಾರಿ ಕಾಯ್ದೆಯ ಅಡಿಯಲ್ಲಿ ಸನ್ನದುಗಳ ವರ್ಗಾವಣೆ ಮತ್ತು ಸ್ಥಳಾ೦ತರಕ್ಕೆ 
ಸಂಬಂಧಪಟ್ಟಂತೆ ಕಾರ್ಯಗಳ ಸೂಕ್ತ ನಿರ್ವಹಣೆ. 

4. ಡೆಪ್ಯೂಟಿ ಕಮೀಶನರ್‌ಗಳಿಗೆ ಕಾಯ್ದೆಯಡಿಯಲ್ಲಿ ನೀಡಲಾಗಿರುವ ಅಧಿಕಾರ ಮತ್ತು ಪ್ರಕಾರ್ಯಗಳ ಸೂಕ್ತ 
ನಿರ್ವಹಣೆಯನ್ನು ಜಿಲ್ಲಾಧಿಕಾರಿಗಳ ಮೇಲುಸ್ತುವಾರಿ ಹಾಗೂ ಅವರ ಆಡಳಿತಾತ್ಮಕ ನಿಯಂತ್ರಣಕ್ಕೆ ಒಳಪಟ್ಟು 
ಮಾಡುವುದು. 

5. ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 15 ಎ ಮತ್ತು 45 ರ ಅಡಿಯಲ್ಲಿ ಮೊಕದ್ದಮೆಗಳನ್ನು 
ಇತ್ತರ್ಥ ಪಡಿಸುವುದು. 

6. ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32,34,36,37,38 ಎ ಮತ್ತು 43 ರ ಅಡಿಯಲ್ಲಿ 
ದಾಖಲಾದ ಅಪರಾಧ ಪ್ರಕರಣಗಳ ಪುನರಾವಲೋಕನ. 

7. ತಮ್ಮ ಜಿಲ್ಲಾ ವ್ಯಾಪ್ತಿಯ ಜಾರಿ ಮತ್ತು ತನಿಖಾ ಕಾರ್ಯ ಚಟುವಟಿಕೆಗಳ ಮೇಲುಸ್ತುವಾರಿ. 
































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೪೧ 


8. ಹಳೇ ಬಾಕಿ ವಸೂಲಾತಿಗಾಗಿ ಕ್ರಮ ಕೈಗೊಳ್ಳುವುದು ಹಾಗೂ ಕೆ.ಎಲ್‌.ಆರ್‌.ಕಾಯ್ದೆಯಡಿಯಲ್ಲಿ ಬಾಕಿ 
ವಸೂಲಾತಿಗೆ ಪ್ರಾರಂಭಿಕ ಕ್ರಮ ಕೈಗೊಳ್ಳುವುದು. 





9. ಸರ್ಕಾರದ ರಾಜಸ್ವ ಸಂಗ್ರಹಣೆ 





10. ಅಬಕಾರಿ ಅಧೀಕ್ಷಕರು ಹಾಗೂ ಉಪ ಅಧೀಕ್ಷಕರುಗಳು ದಿನಚರಿಗಳ ಪುನರಾವಲೋಕನ. 





11. ಅಬಕಾರಿ ಅಧೀಕ್ಷಕರು ಹಾಗೂ ಉಪ ಅಧೀಕ್ಷಕರುಗಳ ಸಾಂದರ್ಭಿಕ ರಜೆ ಮಂಜೂರಾತಿ. 





12. ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ರಾಸಾಯನಿಕ ಘಟಕಗಳು ಹಾಗೂ ಇನ್ನಿತರ 
ಸನ್ನದು ಘಟಕಗಳ ಮೇಲುಸ್ತುವಾರಿ ಹಾಗೂ ತನಿಖೆ. 





13. ತಮ್ಮ ಕಾರ್ಯವ್ಯಾಪ್ತಿಯಲ್ಲಿನ ಅಬಕಾರಿ ಪ್ರಕರಣಗಳ /ಪುನರಾವಲೋಕನ. 





14. ತಮ್ಮ ಕಾರ್ಯವ್ಯಾಪ್ತಿಯಲ್ಲಿನ ಅಧೀನ ಕಚೇರಿಗಳ ವರ್ಷಕ್ಕೊಮ್ಮೆ ತಪಾಸಣೆ. 





15. ತಮ್ಮ ಕಾರ್ಯವ್ಯಾಪ್ತಿಯಲ್ಲಿನ ಡಿಸ್ಪಿಲರಿಗಳು ಬ್ರಿವರಿಗಳು, ವೈನರಿಗಳು ಹಾಗೂ ರಾಸಾಯನಿಕ ಘಟಕಗಳ 


ತಪಾಸಣೆ 





16. ಸನ್ನದು ಅಂಗಡಿಗಳ ತಪಾಸಣೆ 





17. ಇಲಾಖೆಗೆ ಸಂಬಂಧಪಟ್ಟ ಅಪರಾಧ ಪ್ರಕರಣಗಳಿಗೆ ಜಿಲ್ಲೆಯ ಪೋಲೀಸ ಅಧೀಕ್ಷಕರೊಂದಿಗೆ ಸಂಪರ್ಕ 
ಹೊಂದಿ ಸಮನ್ವಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು. 





18. ಹಳೇ ಬಾಕಿ ವಸೂಲಾತಿ ಹಾಗೂ ಕರಸಮಾದಾನ ಯೋಜನೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಯ 
ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿ ಸಮನ್ವಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವುದು. 





19. ಮದ್ಯಸಾರ, ಎಥನಾಲ್‌, ಮತ್ತು ಡಿನೇಚರ್ಡ ಮದ್ಯಸಾರಗಳ ವಿತರಣೆಗನುಗುಣವಾಗಿ ರಹದಾರಿ ಪತ್ರ 
ನೀಡುವುದು. 





20. ಮಾಹೆಯ 15 ದಿನ ಪ್ರವಾಸ ಕೈಗೊಳ್ಳುವುದು ಪ್ರಮುಖವಾಗಿ ಲಂಬಾಣಿ ತಾಂಡಾ ಹಾಗೂ 
ಕುಗ್ರಾಮಗಳಲ್ಲಿ ಕನಿಷ್ಟ 8 ರಾತ್ರಿ ತಂಗುವುದು. 





21: ಕಳ್ಳಭಟ್ಟಿ ಹಾಗೂ ನಕಲಿ ಮದ್ಯ ಸೇವನೆಯಿಂದಾಗುವ ದುಷ್ಪರಿಣಾಮಗಳು ಹಾಗೂ ಅನಾಹುತಗಳ ಬಗ್ಗೆ 
ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಬಗ್ಗೆ ತಿಂಗಳಿಗೊಮ್ಮೆ ಜನ ಸಂಪರ್ಕ ಸಭೆಯನ್ನು 
ನಡೆಸುವುದು ಸರ್ಕಾರೇತರ ಸಂಸ್ಥೆಗಳು ಹಾಗೂ ಸ್ತೀ ಶಕ್ತಿ ಸ್ವ ಸಹಾಯ ಸಂಸ್ಥೆಗಳನ್ನು ಈ ಕಾರ್ಯಕ್ರಮದಲ್ಲಿ 
ತೊಡಗಿಸಿಕೊಳ್ಳುವುದು. 





22. ಮುಟ್ಟುಗೋಲು ಹಾಕಿಕೊಂಡ ಅಬಕಾರಿ ವಸ್ತುಗಳನ್ನು ವಿಲೇವಾರಿ ಮಾಡುವುದು. 





23. ಜಿಲ್ಲಾದ್ಯಂತ ಅಬಕಾರಿ ಅಕ್ರಮಗಳ ಬಗ್ಗೆ ಗುಪ್ತ ಮಾಹಿತಿ ಸಂಗ್ರಹಿಸಿ ವಿಭಾಗದ ಅಬಕಾರಿ ಜಂಟಿ 
ಆಯುಕ್ತರು (ಜಾರಿ ಮತ್ತು ತನಿಖೆ) ಇವರಿಗೆ ನೀಡತಕ್ಕದ್ದು. 





ಅಬಕಾರಿ ಉಪ ಅಧೀಕ್ಷಕರು ಉಪ | 1. ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಕೈಗೊಳ್ಳುವ ಜಾರಿ ಮತ್ತು ತನಿಖಾ ಕಾರ್ಯಗಳ ಸಂಘಟನೆ (ಗುಪ್ತ ಮಾಹಿತಿ 
ವಿಭಾಗ ಸಂಗ್ರಹಣೆ ರಸ್ತೆ ಗಸ್ತು ರಾತ್ರಿ ಕಾವಲು ಕಳ್ಳಭಟ್ಟಿ ಕೇಂದ್ರಗಳು ಹಾಗೂ ನಕಲಿ ಮದ್ಯ ತಯಾರಿಕಾ ಕೇಂದ್ರಗಳ 
ಮೇಲೆ ಅಬಕಾರಿ ದಾಳಿ ಇತರೆ) 





2. ಸನ್ನದು ಅಂಗಡಿಗಳ ಹಾಗೂ ರಾಸಾಯನಿಕ ಘಟಕಗಳ ತಪಾಸಣೆ. 





3. ಭಾರತೀಯ ಮದ್ಯದ ಬಳಕೆಯನ್ನು ಹೆಚ್ಚಿಸಲು ಜಾರಿ ಮತ್ತು ತನಿಖಾ ಕಾರ್ಯವನ್ನು 
ಚುರುಕುಗೊಳಿಸುವುದು. 





4. ನಕಲಿ ಮದ್ಯ ತಯಾರಿಕೆ ಸಂಗ್ರಹಣೆ ಸಾಗಾಣಿಕೆ ಮತ್ತು ತೆರಿಗೆ ರಹಿತ ರೆಕ್ಟಿಫೈಡ್‌ ಸ್ಪಿರೀಟ್‌ ಶೇಂದಿ ಮಾದಕ 
ವಸ್ತುಗಳ ಮಾರಾಟವನ್ನು ತಡೆಗಟ್ಟುವುದು. 





5. ಹಳೆ ಬಾಕಿ ವಸೂಲಾತಿ ಹಾಗೂ ಕರಸಮಾದಾನ ಯೋಜನೆಗೆ ಸಂಬಂಧಪಟ್ಟಂತೆ ತಾಲ್ಲೂಕಿನ 
ತಹಶೀಲ್ದಾರವರೊಂದಿಗೆ ನಿಕಟ ಸಂಪರ್ಕ ಹೊಂದಿ ಸಮನ್ವಯ ಅಧಿಕಾರಿಯಾಗಿ ಸಹಕಾರ ನೀಡುವುದು 
ಅಬಕಾರಿ ಅಧೀಕ್ಷಕರು ಜಿಲ್ಲಾ ಇವರ ನೇರ ಅಧೀನದಲ್ಲಿ ಕಾರ್ಯ ನಿರ್ವಹಿಸತಕ್ಕದ್ದು. 








6. ಕಳ್ಳಭಟ್ಟಿ ಹಾಗೂ ನಕಲಿ ಮದ್ಯ ಸೇವನೆಯಿಂದಾಗುವ ದುಷ್ಪರಿಣಾಮಗಳು ಹಾಗೂ ಅನಾಹುತಗಳ ಬಗ್ಗೆ 
ಹೋಬಳಿ ಮತ್ತು ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಬಗ್ಗೆ ಕನಿಷ್ಟ ತಿಂಗಳಿಗೊಮ್ಮೆ ಜನ 
ಸಂಪರ್ಕ ಸಭೆಯನ್ನು ನಡೆಸುವುದು ಸರ್ಕಾರೇತರ ಸಂಸ್ಥೆಗಳು ಹಾಗೂ ಸ್ತೀ ಶಕ್ತಿ ಸ್ವ ಸಹಾಯ ಸಂಸ್ಥೆಗಳನ್ನು 
ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವುದು. 











೧೦೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 


7. ಅಬಕಾರಿ ಉಪ ಅಧೀಕ್ಷಕರು ಜಿಲ್ಲಾ ಇವರ ಪ್ರಮುಖ ಕಾರ್ಯ ಅಬಕಾರಿ ಅಪರಾಧಗಳ ಬಗ್ಗೆ ಪೋಲಿಸ್‌ 
ಅಧಿಕಾರಿಗಳೊಂದಿಗೆ ಸಂಪರ್ಕ ಹೊಂದಿ ಗುಪ್ತ ಮಾಹಿತಿ ಸಂಗ್ರಹಿಸಿ ಇವರ ಹಿನ್ನಲೆಯಲ್ಲಿ ಕಾರ್ಯಾಚರಣೆ 
ಸಂಗ್ರಹಿಸಿದ ಮಾಹಿತಿಯನ್ನು ಜಿಲ್ಲೆಯ ಅಬಕಾರಿ ಅದೀಕ್ಷಕರಿಗೆ ನೀಡುವುದು. 





ಅಬಕಾರಿ ನಿರೀಕ್ಷಕರು 


1, ಸನ್ನದು ಅಂಗಡಿಗಳ ತಪಾಸಣೆ 





2. ರಹದಾರಿ ಪತ್ರ ನೀಡುವುದು. 





3. ಕರ್ನಾಟಕ ಅಬಕಾರಿ ಕಾಯ್ದೆ ಹಾಗೂ ಎನ್‌.ಡಿ.ಪಿ.ಎಸ್‌. ಕಾಯ್ದೆಯಡಿಯಲ್ಲಿ ದಾಖಲಾದ ಪ್ರಕರಣಗಳಿಗೆ 
ಸಂಬಂಧಿಸಿದಂತೆ ತನಿಖೆ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸುವುದು. 





4. ಅಬಕಾರಿ ಉಪ ಆಯುಕ್ತರ ನಿರ್ದೇಶನದಂತೆ ಹಳೆ ಬಾಕಿ ವಸೂಲಾತಿಗೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ 
ಕೈಗೊಳ್ಳುವುದು. 





5. ಅಬಕಾರಿ ವಸ್ತುಗಳ ಬಳಕೆಯನ್ನು ಅಭಿವೃದ್ದಿಗೊಳಿಸುವುದು. 





6. ಕಳ್ಳಭಟ್ಟಿ ನಕಲಿ ಮದ್ಯ ತಯಾರಿಕೆ ಸಂಗ್ರಹಣೆ ಸಾಗಾಣಿಕೆ ಮತ್ತು ತೆರಿಗೆ ರೆಹಿತ ರೆಕ್ಟಿಫೈಡ್‌ ಸ್ಪಿರಿಟ್‌ ಶೇಂದಿ 
ಮಾದಕ ವಸ್ತುಗಳ ಮಾರಾಟವನ್ನು ತಡೆಗಟ್ಟುವುದು. 





J ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಕೈಗೊಳ್ಳುವ ಜಾರಿ ಮತ್ತು ತನಿಖಾ ಕಾರ್ಯಗಳ ಸಂಘಟನೆ ಮತ್ತು 
ಮೇಲುಸ್ತುವಾರಿ ಕಾರ್ಯ (ಗುಪ್ತ ಮಾಹಿತಿ ಸಂಗ್ರಹಣೆ ರಸ್ತೆ ಗಸ್ತು ರಾತ್ರಿ ಕಾವಲು ಕಳ್ಳಭಟ್ಟಿ ಕೇಂದ್ರಗಳು 
ಹಾಗೂ ನಕಲಿ ಮದ್ದ ತಯಾರಿಕಾ ಕೇ೦ದ್ರಗಳ ಮೇಲೆ ಅಬಕಾರಿ ದಾಳಿ ಇತರೆ). 





8. ಅಬಕಾರಿ ಉಪ ನಿರೀಕ್ಷಕರು ಅಬಕಾರಿ ಹಿರಿಯ ರಕ್ಷಕರು ಹಾಗೂ ರಕ್ಷಕರ ಕಾರ್ಯ ನಿರ್ವಹಣೆಯ 
ಮೇಲುಸ್ತುವಾರಿ ಹಾಗೂ ಮಾರ್ಗದರ್ಶನ ನೀಡುವುದು. 





9. ಕಾನೂನಿನನ್ವಯ ಚಾರ್ಜ ಶೀಟ್‌ ಮಾಡಿದಂತಹ ಪ್ರಕರಣಗಳನ್ನು ವಿಲೇವಾರಿಗೊಳಿಸಲು ಜರೂರ ಕ್ರಮ 
ಕೈಗೊಳ್ಳುವುದು. 





10. ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ರ ಅಇ ಯಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು 
ಪ್ರಾಧೀಕೃತ ಅಧಿಕಾರಿಗಳೊಂದಿಗೆ ಸಹಕರಿಸುವುದು. 





1. ಕರ್ನಾಟಕ ಅಬಕಾರಿ ಕಾಯ್ದೆ ಹಾಗೂ ಎನ್‌.ಡಿ.ಪಿ.ಎಸ್‌.ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲು ಮಾಡಿ 
ತನಿಖೆ ಮುಗಿಸಿ ನ್ಯಾಯಾಲಯದಲ್ಲಿ ಅಂತಿಮ ಆರೋಪ ಪಟ್ಟಿಯನ್ನು ಸಲ್ಲಿಸುವುದು. 





12. ಹಳೇ ಬಾಕಿ ವಸೂಲಾತಿಗೆ ಸಂಬಂಧಿಸಿದಂತೆ ಬಾಕಿದಾರರ ಆಸ್ತಿಯನ್ನು ಗುರುತಿಸಿ ಅವರ ಮೇಲೆ ಕ್ರಮ 
ಕೈಗೊಳ್ಳಲು ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಹಕರಿಸುವುದು. 





13. ವಿಲೇವಾರಿಯಾಗದ ಆಡಿಟ್‌ ಪ್ಯಾರಾ (ಸ್ಥಳಿಯ ಮತ್ತು ಆಂತರಿಕ)ಗಳನ್ನು ವಿಲೇವಾರಿಗೊಳಿಸಲು ಸೂಕ್ತ 
ಕ್ರಮ ಕೈಗೊಳ್ಳುವುದು. 





14. ವಲಯ ವ್ಯಾಪ್ತಿಯಲ್ಲಿ ಅಬಕಾರಿ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಗುಪ್ತ ಮಾಹಿತಿ ಸಂಗ್ರಹಿಸುವುದು. 
ವಲಯವಾರು ವಿವರಗಳನ್ನು ಸಂಗ್ರಹಿಸುವುದು ಹಾಗೂ ಅಬಕಾರಿ ಅಪರಾಧಗಳಲ್ಲಿ ತೊಡಗಿರುವ ಸಮಾಜ 
ಘಾತುಕ ವ್ಯಕ್ತಿಗಳ ಪೂರ್ವೋತ್ತರ ದಾಸ್ತಾವೇಜುಗಳನ್ನು ಕಾಯ್ದೆ ಅಡಿ ಕ್ರಮ ಜರುಗಿಸಲು ಸಹಕರಿಸುವುದು. 





15. ತಾಲ್ಲೂಕು ಮಟ್ಟದ ಪೋಲಿಸ್‌ ಅಧಿಕಾರಿಗಳೊಂದಿಗೆ ಸಂಪರ್ಕ ಹೊಂದಿ ಗುಪ್ತ ಮಾಹಿತಿ ವಿಚಾರ 
ವಿನಿಮಯ ಮಾಡಿಕೊಂಡು ಅದರಂತೆ ಕಾರ್ಯಾಚರಣೆ ನಡೆಸುವುದು ಗುಪ್ತ ಮಾಹಿತಿಯನ್ನು ಅಬಕಾರಿ 
ಉಪ ಅಧೀಕ್ಷಕರು ಉಪ ವಿಭಾಗ ಇವರಿಗೆ ನೀಡುವುದು. 





ಅಬಕಾರಿ ಉಪ ನಿರೀಕ್ಷಕರು 


1: ಸನ್ನದು ಅಂಗಡಿಗಳ ತಪಾಸಣೆ 





2. ಕರ್ನಾಟಕ ಅಬಕಾರಿ ಕಾಯ್ದೆಯಡಿಯಲ್ಲಿ ದಾಖಲಾದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ 
ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸುವುದು. 





3. ಅಬಕಾರಿ ಉಪ ಆಯುಕ್ತರ ನಿರ್ದೇಶನದಂತೆ ಹಳೇ ಬಾಕಿ ವಸೂಲಾತಿಗೆ ಸಂಬಂಧಿಸಿದಂತೆ ಸೂಕ್ತ ಕ್ರಮ 
ಕೈಗೊಳ್ಳುವುದು. 





4. ಅಬಕಾರಿ ವಸ್ತುಗಳ ಬಳಕೆಯನ್ನು ಅಭಿವೃದ್ದಿಗೊಳಿಸುವುದು. 











ನಿ, ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಕೈಗೊಳ್ಳುವ ಜಾರಿ ಮತ್ತು ತನಿಖಾ ಕಾರ್ಯಗಳ ಸಂಘಟನೆ ಮತ್ತು 
ಮೇಲುಸ್ತುವಾರಿ ಕಾರ್ಯ (ಗುಪ್ತ ಮಾಹಿತಿ ಸಂಗ್ರಹಣೆ ರಸ್ತೆ ಗಸ್ತು ರಾತ್ರಿ ಕಾವಲು ಕಳ್ಳಭಟ್ಟಿ ಕೇಂದ್ರಗಳು 
ಹಾಗೂ ನಕಲಿ ಮದ್ಯ ತಯಾರಿಕಾ ಕೇಂದ್ರಗಳ ಮೇಲೆ ಅಬಕಾರಿ ದಾಳಿ ಇತರೆ). 








ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೪೩ 


6. ಕಳ್ಳಭಟ್ಟಿ ನಕಲಿ ಮದ್ಯ ತಯಾರಿಕೆ ಸಂಗ್ರಹಣೆ ಸಾಗಾಣಿಕೆ ಮತ್ತು ತೆರಿಗೆ ರೆಹಿತ ರೆಕ್ಟಿಫೈಡ್‌ ಸ್ಪಿರಿಟ್‌ ಶೇಂದಿ 
ಮಾದಕ ವಸ್ತುಗಳ ಮಾರಾಟವನ್ನು ತಡೆಗಟ್ಟುವುದು. 





7. ಗಾಂಜಾ ಗಿಡ ಬೆಳೆಸುವುದು ಅಥವಾ ಇತರೆ ಯಾವುದೇ ಮಾದಕ ವಸ್ತುಗಳಿಗೆ ಸಂಬಂಧಿಸಿದಂತೆ ಮಾಹಿತಿ 
ಸಂಗ್ರಹಣೆ ಹಾಗೂ ದಾಖಲೆಗಳ ನಿರ್ವಹಣೆ 





8. ಕಾನೂನಿನನ್ವಯ ಚಾರ್ಜ ಶೀಟ್‌ ಮಾಡಿದಂತಹ ಪ್ರಕರಣಗಳನ್ನು ವಿಲೇವಾರಿಗೊಳಿಸಲು ಜರೂರ ಕ್ರಮ 
ಕೈಗೊಳ್ಳುವುದು. 





9. ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 ರ ಅಡಿಯಲ್ಲಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು 
ಪ್ರಾದಿಕೃತ ಅಧಿಕಾರಿಗಳಿಗೆ ಸಹಕರಿಸುವುದು. 





ಅಬಕಾರಿ ಹಿರಿಯ ರಕ್ಷಕ 1. ಕಾರ್ಯ ವ್ಯಾಪ್ತಿಯಲ್ಲಿನ ಜಿಲ್ಲೆಗಳ ಅಬಕಾರಿ ಅಪರಾಧಗಳಿಗೆ ಸಂಬಂಧಿಸಿದಂತೆ ತಡೆಗಟ್ಟಲು ಸಂಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. .ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಜಾರಿ ಮತ್ತು ತನಿಖೆ ಕಾರ್ಯ ಚಟುವಟಕೆಗಳನ್ನು 
ಚುರುಕುಗೊಳಿಸಿ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ. 





2. ಪ್ರತಿ ದಿನ ಕಾರ್ಯ ವ್ಯಾಪ್ತಿಯಲ್ಲಿ ಅಬಕಾರಿ ಚಟುವಟಿಕೆ ಹಾಗೂ ಅಪರಾಧಗಳಿಗೆ ಸಂಬಂಧಿಸಿದಂತೆ 
ಮಾಹಿತಿಗಳನ್ನು ಸಂಗ್ರಹಿಸಿ ತನ್ನ ಅಧೀನ ಸಿಬ್ಬಂದಿಯವರಿಗೆ ಸೂಕ್ತ ಕ್ರಮಕ್ಕಾಗಿ ಆದೇಶಿಸಿ ಅಪರಾಧಗಳನ್ನು 
ತಡೆಗಟ್ಟುವಲ್ಲಿ ಕಾರ್ಯೋನ್ಮುಖರಾಗಿ ಕರ್ತವ್ತ ನಿರ್ವಹಿಸತಕ್ಕದ್ದು, 





3. ಪ್ರತಿ ದಿನ ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿನ ಅಬಕಾರಿ ಚಟುವಟಿಕೆ ಹಾಗೂ ಅಪರಾಧಗಳಿಗೆ 
ಸಂಬಂಧಿಸಿದಂತೆ ಮಾಹಿತಿಗಳನ್ನು ಸಂಗ್ರಹಿಸಿ ಅದನ್ನು ಅಬಕಾರಿ ಆಯುಕ್ತರ ಕಚೇರಿಯ ಅಪರ ಅಬಕಾರಿ 
ಆಯುಕ್ತರು (ಅಪರಾದ ಮತ್ತು ಜಾರಿ) ಯವರಿಗೆ ಫ್ಯಾಕ್ಷ ಅಥವಾ ದೂರವಾಣಿ ಮೂಲಕ ಒದಗಿಸತಕ್ಕದ್ದು 





ಅಬಕಾರಿ ರಕ್ಷಕರು 1 ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಗಸ್ತು ತಿರುಗಿ ಕರ್ನಾಟಕ ಅಬಕಾರಿ ಕಾಯ್ದೆ ಹಾಗೂ 
ಎನ್‌.ಡಿ.ಪಿ.ಎಸ್‌. ಕಾಯ್ದೆಯಡಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ್ರಹಿಸಿ 
ತಮ್ಮ ಮೇಲಾಧಿಕಾರಿಗಳಿಗೆ ಒದಗಿಸುವುದು. 





2. ಪ್ರಥಮ ಮಾಹಿತಿ ವರದಿ ಅಂತಿಮ ದೋಷಾರೋಪಣಾ ಪಟ್ಟ, ಸಿಸಿ ವರದಿಗಳನ್ನು ನ್ಯಾಯಾಲಯಕ್ಕೆ 
ಸಲ್ಲಿಸುವುದು. ಸಿಸಿ ನಂ:ಸಮನ್ಸ ನ್ಯಾಯಾಲಯದಿಂದ ಪಡೆದು ಸಮನ್ನಗಳನ್ನು ಸಾಕ್ಷಿದಾರರಿಗೆ ಹಾಗೂ 
ಆರೋಪಿತರಿಗೆ ಜಾರಿಗೊಳಿಸುವುದು. 





3. ದಸ್ತಗಿರಿ ಮಾಡಲಾದ ಅಪರಾಧಿಯನ್ನು ನ್ಯಾಯಾಲಯಕ್ಕೆ ಹಾಜರು ಪಡಿಸಿ ನ್ಯಾಯಾಂಗ ಬಂಧನಕ್ಕೆ 
ಸಂದರ್ಭದಲ್ಲಿ ಅಪರಾಧಿಯನ್ನು ಕಾರಾಗೃಹಕ್ಕೆ ಒಪ್ಪಿಸುವುದು ಅಪರಾಧಿಯ ಸುರಕ್ಷತೆ ಹಾಗೂ 
ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳುವುದು. 





4. ಅಬಕಾರಿ ದಾಳಿ ಸಂದರ್ಭದಲ್ಲಿ ಸನ್ನದು ಅಂಗಡಿಗಳ ತಪಾಸಣೆ ಸಮಯದಲ್ಲಿ ರಾತ್ರಿ ಗಸ್ತು ಮತ್ತು 
ರಸ್ತೆಗಾವಲು ಸಂದರ್ಭದಲ್ಲಿ ಅಕ್ರಮ ಸಾಗಾಣಿಕೆ ಸಂಗ್ರಹಣೆ ಅಕ್ರಮ ಮಾರಾಟ ಸಂದರ್ಭಗಳಲ್ಲಿ ಅಬಕಾರಿ 
ವಸ್ತುಗಳು ಹಾಗೂ ವಾಹನಗಳನ್ನು ವಶಪಡಿಸಿಕೊಳ್ಳಲು ತನಿಖಾಧಿಕಾರಿಗಳಿಗೆ ಸಹಾಯ ಮಾಡುವುದು ಹಾಗೂ 
ವಶಪಡಿಸಿಕೊಂಡ ವಸ್ತುಗಳು ಹಾಗೂ ವಾಹನಗಳನ್ನು ಸುರಕ್ಷತೆ ಬಗ್ಗೆ ಪ್ರಕರಣ ಮುಗಿಯುವವರೆಗೆ ನಿಗಾ 
ವಹಿಸುವುದು ಪ್ರಥಮ ವರ್ತಮಾನ ವರದಿಯನ್ನು ದಾಖಲು ಮಾಡಲು ತನಿಖಾಧಿಕಾರಿಗಳಿಗೆ ಸಹಾಯ 
ಮಾಡುವುದು. 





5. ರಾಸಾಯನಿಕ ಮಾದರಿಗಳನ್ನು ರಾಸಾಯನಿಕ ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಿ ಪರೀಕ್ಷೆಯ 
ನಂತರ ವರದಿ ತರುವುದು. 





6. ಸಾರ್ವಜನಿಕ ಸ್ಥಳಗಳಲ್ಲಿ ಇರುವಂತಹ ಅಕ್ರಮ ಅಬಕಾರಿ ವಸ್ತುಗಳನ್ನು ವಶಪಡಿಸಿಕೊಂಡು ಮುಂದಿನ 
ಸೂಕ್ತ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ಒಪ್ಪಿಸುವುದು. 





7. ಪ್ರಾದೇಶಿಕ ಸಾರಿಗೆ ಕಚೇರಿಯಿಂದ ವಶಪಡಿಸಿಕೊಂಡ ವಾಹನದ ಬಿ ಎಕ್ಸ್ಟಾಕ್ಟ್‌ ಪ್ರತಿಯನ್ನು ತರುವುದು. 
ಕಚೇರಿಗೆ ಸಂಬಂಧಿಸಿದ ಟಪಾಲನ್ನು ನಿಗದಿಪಡಿಸಿದ ಎಳಾಸಕ್ಕೆ ತಲುಪಿಸುವುದು ಮತ್ತು ತರುವುದು 





8. ಕರ್ತವ್ಯದಲ್ಲಿರುವ ಸಮಯದಲ್ಲಿ ಸಮವಸ್ತ್ರ ಹಾಗೂ ಇಲಾಖೆ ನೀಡಿರುವ ಸುರಕ್ಷತಾ ವಸ್ತುಗಳನ್ನು 
ಹೊಂದಿರತಕ್ಕದ್ದು. 








9. ಅಬಕಾರಿ ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಸ್ವತ್ತನ್ನು ವಿಲೇವಾರಿ/ನಾಶ ಮಾಡುವ 
ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಕಾರ್ಯ ನಿರ್ವಹಿಸುವುದು. 
















































































೧೦೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
10. ಕರ್ತವ್ಯ ನಿರ್ವಹಿಸಿರುವ ಬಗ್ಗೆ ಮಾಹಿತಿಗಳನ್ನು ಕ್ರಮ ಬದ್ದವಾಗಿ ಒಂದು ಪುಸ್ತಕದಲ್ಲಿ ಬರೆದು 
ನಿರ್ವಹಿಸತಕ್ಕದ್ದು. 

ವಾಹನ ಚಾಲಕರು 1. ಕರ್ತವ್ಯದಲ್ಲಿರುವ ಸಮಯದಲ್ಲಿ ಸಮವಸ್ತ್ರ ಧರಿಸುವುದು. 
2. ಅಬಕಾರಿ ದಾಳಿಯ ಸಮಯದಲ್ಲಿ ಸಂಧಿಗ್ದ ಪರಿಸ್ಥಿತಿಯ ಸಮಯದಲ್ಲೂ ವಾಹನದ ಸುರಕ್ಷತೆಯನ್ನು 
ಸಾಧ್ಯವಾದಷ್ಟು ನಿರ್ವಹಿಸತಕ್ಕದ್ದು. 
3. ವಾಹನವನ್ನು ಎಲ್ಲಾ ಸಮಯದಲ್ಲೂ ಉತ್ತಮ ಹಾಗೂ ಚಾಲನಾ ಸ್ಥಿತಿಯಲ್ಲಿ ಇಡತಕ್ಕದ್ದು. 
4. ವಾಹನದ ಲಾಗ್‌ ಪುಸ್ತಕವನ್ನು ನಿರ್ವಹಿಸುವುದು. 
5. ವಾಹನದಲ್ಲಿ ಉದ್ಭವಿಸಬಹುದಾದ ತೊಂದರೆಗಳನ್ನು ಪತ್ತೆ ಹಚ್ಚಿ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸಿ 
ವಾಹನವನ್ನು ಸುಸ್ಥಿತಿಯಲ್ಲಿ ಇಡತಕ್ಕದ್ದು. 
6. ನಿಗಧಿತ ಸಮಯಕ್ಕೆ ಸರಿಯಾಗಿ ವಾಹನ ವಿಮೆಯನ್ನು ನವೀಕರಣ ಗೊಳಿಸುವುದು. 
7. ವಾಹನ ದುರಸ್ಥಿಗೆ ಸಂಬಂಧಿಸಿದಂತೆ ಅಧಿಕೃತ ಸಂಸ್ಥೆಗಳಿಂದ ದರಪಟ್ಟಿಯನ್ನು ತರುವುದು. 
8. ಅಧಿಕಾರಿಗಳು ನಿರ್ದೇಶನದಂತೆ ನಿಗಧಿಪಡಿಸಿದ ಯಾವುದೇ ಸ್ಥಳ/ಸಮಯದಲ್ಲಿ ವಾಹನದೊಂದಿಗೆ 
ಹಾಜರಿರುವುದು. 
ಅಬಕಾರಿ ಇಲಾಖೆ ವಿಜಾಪೂರ ಜಿಲ್ಲೆ ಇದು ಹೊಂದಿರುವ ಅಧಿಕಾರಿಗಳ ಹಾಗೂ ನೌಕರರ ವಿವರಗಳು ಕೆಳಗಿನಂತಿವೆ. 
ಕ್ರ ಹುದ್ದೆಯ ಹೆಸರು ಅಧಿಕಾರಿ, ನೌಕರರ ಹೆಸರು ಮಂಜೂರಾದ ಕಾರ್ಯ ಖಾಲಿ ಇರುವ 
ಸಂ. ಹುದ್ದೆ ನಿರ್ವಹಿಸುತ್ತಿರುವ ಹುದ್ದೆ| ಹುದ್ದೆ 
1. ಡೆಪ್ಯೂಟಿ ಕಮೀಷನರ್‌ ಆಫ್‌ ಶ್ರೀ ಎಸ್‌.ಎಂ.ಯಮಕನಮರಡಿ 01 01 — 
ಎಕ್ಸೈಜ 
2. ಕಚೇರಿ ಅಬಕಾರಿ ಉಪ ದ 01 — 01 
ಅಧೀಕ್ಷಕರು 
3. ಅಬಕಾರಿ ನಿರೀಕ್ಷಕರು ಶ್ರೀ ಆರ್‌.ಜಿ.ಹಿರೇಮಠ 01 01 — 
4. ಅಬಕಾರಿ ಉಪ ನಿರೀಕ್ಷಕರು 01 ದ 01 
೨; ಶೀಘಲಿಪಿಗಾರರು ಶ್ರೀ ಉಮೇಶ.ಜಿ.ಸನ್ಮುಖ 01 01 ದ 
6. ಬೆರಳಚ್ಚುಗಾರರು ಶ್ರೀಮತಿ ನಿರ್ಮಲಾ 02 01 01 
ಕ್ಕ ಪ್ರದಸ 1 ಶ್ರೀಮತಿ ಎನ್‌.ಸಿ.ಅಕ್ಕಿ 02 02 ಎ 
2. ಶ್ರೀಮತಿ ಸರೋಜಾ.ಸಜ್ಜನ 
8. ದ್ವಿದ.ಸ 1. ಶ್ರೀ ಎಸ್‌.ಎಸ್‌.ಹಂಡ್ರಗಲ್‌ 03 03 ದ 
2. ಶ್ರೀ ಎಂ.ಎಸ್‌.ಜಳಕೋಟಿ 
3. ಶ್ರೀ ವಾಯ್‌.ಎಸ್‌.ಘಾಟಿಗೆ 
9. ಅಬಕಾರಿ ಹಿರಿಯ ರಕ್ಷಕ ಖಾಲಿ 02 ದ 02 
10. | ಅಬಕಾರಿ ರಕ್ಷಕ 1. ಶ್ರೀ ಎನ್‌.ಎ.ಬಾರಾಗಣಿ 02 02 ದ 
2. ಶ್ರೀ ಎಸ್‌.ಎಂ.ಫೀರಜಾದೆ 
1. | ವಾಹನ ಚಾಲಕ 1. ಶ್ರೀ ಎ.ಜೆ.ಮನಗೂಳಿ 03 03 — 
2. ಶ್ರಿ ಬಿ.ಎ.ಫಡಕೆ 
3. ಶ್ರೀ ಎಮ್‌.ಎ.ಜಮದಾರ 
12. | ಸಿಪಾಯಿ 1. ಶ್ರೀಮತಿ ಸಂಗೀತಾ 02 02 ದ 
2. ಶ್ರೀ ಮಹಿಬೂಬ ಪಾಷಾ 


























ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೪೫ 





10. ಅದರ ವಿನಿಮಯಗಳಲ್ಲಿ ಉಪಬಂಧಿಸಿರುವಂತೆ ಪರಿಹಾರದ ವ್ಯವಸ್ಥೆಯು ಸೇರಿದಂತೆ ಅದರ ಪ್ರತಿಯೊಬ್ಬ ಅಧಿಕಾರಿ ಮತ್ತು ನೌಕರರು ಪಡೆಯುವ ತಿಂಗಳ 
ಗೌರವ ಧನವೇನು: 



























































ಕ್ರ ಹುದ್ದೆಯ ಹೆಸರು ಅಧಿಕಾರಿ, ನೌಕರರ ಹೆಸರು ವೇತನ ಶ್ರೇಣಿ ಮೂಲ 
ಸಂ. ರೂ. ವೇತನ 
1. ಡೆಪ್ಯೂಟಿ ಕಮೀಶನರ್‌ ಆಫ್‌ ಶ್ರೀ ಎಸ್‌.ಎಂ.ಯಮಕನಮರಡಿ 20025-25050 25050 
ಎಕ್ಸೈಜ 
ಲ ಕಚೇರಿ ಅಬಕಾರಿ ಉಪ ದ ದ ದ 
ಅಧೀಕ್ಷಕರು 
3, ಅಬಕಾರಿ ನಿರೀಕ್ಷಕರು ಶ್ರೀ ಆರ್‌.ಜಿ.ಹಿರೇಮಠ 10000-18150 10800 
5. ಅಬಕಾರಿ ಉಪ ನಿರೀಕ್ಷಕರು ದ — ದ 
6. ಶೀಘಲಿಪಿಗಾರರು ಶ್ರೀ ಉಮೇಶ.ಎಸ್‌. 7275-13350 7275 
Z ಬೆರಳಚ್ಚುಗಾರರು ಶ್ರೀಮತಿ ನಿರ್ಮಲಾ 5800-10500 5900 
8. ಪ್ರ.ದ.ಸ 1. ಶ್ರೀಮತಿ ಎನ್‌.ಸಿ.ಅಕ್ಕಿ 7275-13350 10250 
2. ಶ್ರೀಮತಿ ಸರೋಜಾ.ಸಜ್ಜನ 7275-13350 7275 
9. ದ್ವಿದ.ಸ 1. ಶ್ರೀ ಎಸ್‌.ಎಸ್‌.ಹಂಡ್ರಗಲ್‌ 5800-10500 7275 
2. ಶ್ರೀ ಎಂ.ಎಸ್‌.ಜಳಕೋಟಿ 5800-10500 7275 
3. ಶ್ರೀ ವಾಯ್‌.ಎಸ್‌.ಘಾಟಗೆ 5800-10500 7625 
10. ಅಬಕಾರಿ ಹಿರಿಯ ರಕ್ಷಕ ದ ದ 
Il. ಅಬಕಾರಿ ರಕ್ಷಕ 1. ಶ್ರೀ ಎನ್‌.ಎ.ಬಾರಾಗಣಿ 6250-12000 7625 
2. ಶ್ರೀ ಎಸ್‌.ಎಂ.ಫೀರಜಾದೆ 6250-12000 7625 
12. ವಾಹನ ಚಾಲಕ 1. ಶ್ರೀ ಎ.ಜೆ.ಮನಗೂಳಿ 5800-10500 5900 
2. ಶ್ರೀ ಬಿ.ಎ.ಫಡಕೆ 5800-10500 9050 
3. ಶ್ರೀ ಎ೦.ಎ.ಜಮಾದಾರ 7275-13350 10800 
13, ಸಿಪಾಯಿ 1. ಶ್ರೀಮತಿ ಎಸ್‌.ಎಸ್‌.ಕಾಂಬಳೆ 4800-7275 5200 
2. ಶ್ರೀ ಮಹೀಬೂಬ ಪಾಷಾ 4800-7275 5000 





11. ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿಕ ವೆಚ್ಚವನ್ನು ಮತ್ತು ಮಾಡಲಾದ ಬಟವಡೆಗಳ ವರದಿಯನ್ನು ಸೂಚಿಸಿ ಅದರ ಪ್ರತಿಯೊಂದು 
ಎಜನ್ನಿಗೆ ಹಂಚಿಕೆ ಮಾಡಲಾದ ಆಯವ್ಯಯ ಏನು. 

ಅನ್ವಯಿಸುವುದಿಲ್ಲ. 
12. ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡ ಸಹಾಯಧನ ಕಾರ್ಯಕ್ರಮಗಳ ಜಾರಿಯ ವಿಧಾನವನ್ನು ಮತ್ತು ಅಂತಹ ಫಲಾನುಭವಿಗಳ 
ವಿವರಗಳೇನು. 

ಅಬಕಾರಿ ಇಲಾಖೆಗೆ ಅಬಕಾರಿ ಅಕ್ರಮ ಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ನೀಡಿದ ಮಾಹಿತಿದಾರರಿಗೆ ಗುಪ್ತನಿಧಿಯಿಂದ ಪ್ರೋತ್ಸಾಹ 

ಧನವನ್ನು ನೀಡಲಾಗುತ್ತಿದೆ. ಮತ್ತು ಸದರಿಯವರ ಹೆಸರುಗಳ ಗೌಪ್ಯತೆಯನ್ನು ಕಾಯ್ದುಕೊಳ್ಳಲಾಗುತ್ತಿದೆ. ಇದಲ್ಲದೇ ಅಬಕಾರಿ ಅಧಿಕಾರಿ ಹಾಗೂ 
ಸಿಬ್ಬಂದಿಗಳು ಮೌಲ್ಯಾಧಾರಿತ ಗುನ್ನೆಯನ್ನು ದಾಖಲಿಸಿದಲ್ಲಿ ಸದರಿಯವರಿಗೆ ಮತ್ತು ಇವರಿಗೆ ಸಹಕರಿಸಿದವರಿಗೆ ಸೇರಿ ಗರಿಷ್ಟ ರೂ. 12000/- ಗಳ 
ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದೆ. 
13. ಅದು ನೀಡಿರುವ ರಿಯಾಯತಿಗಳನ್ನು ಅನುಮತಿ ಪತ್ರಗಳನ್ನು ಅಥವಾ ಅಧಿಕಾರ ಪತ್ರ ಪಡೆಯುವವರ ವಿವರಗಳೇನು: 

ಅನ್ವಯಿಸುವುದಿಲ್ಲ. 
14. ಅದರ ಬಳಿ ಲಭ್ಯವಿರುವ ಅಥವಾ ಹೊಂದಿರುವ ವಿದ್ಯುನ್ಮಾನ ರೂಪಕ್ಕೆ ಪರಿವರ್ತಿಸಿರುವ ಮಾಹಿತಿಗೆ ಸಂಬಂಧಿಸಿದ ವಿವರಗಳೇನು. 

ಅನ್ವಹಿಸುವುದಿಲ್ಲ. 
15. ಸಾರ್ವಜನಿಕ ಉಪಯೋಗಕ್ಕಾಗಿ ಗ್ರಂಥಾಲಯ ಅಥವಾ ವಾಚನಾಲಯವನ್ನು ನಿರ್ವಹಿಸುತ್ತಿದ್ದಲ್ಲಿ ಅದರ ಕೆಲಸದ ಸಮಯವನ್ನೊಳಗೊಂಡಂತೆ ಮಾಹಿತಿ 
ಪಡೆಯಲು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ವಿವರಗಳೇನು. 


ಅನ್ವಯಿಸುವುದಿಲ್ಲ. 


೧೦೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





16. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರುಗಳು ಪದನಾಮಗಳು ಮತ್ತು ಇತರ ವಿವರಗಳು. 


























ಕ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಹೆಸರು ಮತ್ತು ಸಹಾಯಕ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ ಪ್ರಾಧಿಕಾರಿ 
ಸಂ. ಪದನಾಮ ಅಧಿಕಾರಿಯ ಹೆಸರು ಮತ್ತು ಪದನಾಮ 
01. | ಶ್ರೀಮತಿ ವನಿತಾ.ಎಸ್‌. ಶ್ರೀ ಆರ್‌.ಜಿ.ಹಿರೇಮಠ ಶ್ರೀ ಎಸ್‌.ಎಮ್‌.ಯಮಕನಮರಡಿ 
ಅಬಕಾರಿ ಉಪ ಅಧೀಕ್ಷಕರು, (ಪ್ರಭಾರ) ಡೆಪ್ಯೂಟಿ ಐ.ಇ. ಡೆಪ್ಯೂಟಿ ಕಮೀಷನರ್‌ ಆಫ್‌ | ಮೊ. ನ೦-9449597164. 
ಕಮೀಷನರ್‌ ಆಫ್‌ ಎಕ್ಸೈಜ್‌, ರವರ ಕಚೇರಿ ವಿಜಾಪೂರ ಎಕ್ಸೈಜ್‌, ರವರ ಕಚೇರಿ ವಿಜಾಪೂರ. 
ಜಿಲ್ಲೆ ವಿಜಾಪೂರ, ಮೊ. ನಂ-9449597165 ಮೊ.ನ೦-9449597166 
17. ನಿಯಮಿಸಬಹುದಾದ೦ತ ಇತರೆ ಮಾಹಿತಿಯನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿ ವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಸ್ಕರಿಸತಕ್ಕದ್ದು. 


ಇತರೆ ಮಾಹಿತಿಗಳು ಇರುವುದಿಲ್ಲ. 
ಅಬಕಾರಿ ಉಪ ಅಧೀಕ್ಷಕರು ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, 
ಪಿ.ಆರ್‌.262 ಡೆಪ್ಕೂಟಿ ಕಮೀಶನರ್‌ ಆಫ್‌ ಎಕ್ಸೈಜ ಕಚೇರಿ, ವಿಜಾಪೂರ ಜಿಲ್ಲೆ, 
ಕರ್ನಾಟಕ ಸರ್ಕಾರ 
(ಜಲ ಸಂಪನ್ಮೂಲ ಇಲಾಖೆ) 
ಜಲ ಸಂಪನ್ಮೂಲ ಇಲಾಖೆ ಸಂಖ್ಯೆ - 5 ಕಾಲುವೆ ವಿಭಾಗ, ಯರಮರಸ್‌ ಶಿಬಿರ್‌, 
ಮಾಹಿತಿ ಹಕ್ಕು ಕೈಪಿಡಿ 2005 ಸೆಕ್ಷನ್‌ 4 (1) ಬಿ ಅನ್ವಯ 
(1) ಸಂಸ್ಥೆಯ ವಿವರಗಳು, ಕಾರ್ಯಗಳು, ಕರ್ತವ್ಯಗಳು ಹ 
-: ರಚನೆ: - 
ಕಾರ್ಯನಿರ್ವಾಹಕ ಅಭಿಯಂತರರು 


ಹಂ ಹ ಂಐಂ೮ಿಅಘಅೀಅಂ್ರಚ 


ತಾಂತಿಕ ಶಾಖೆ ಲೆಕ್ಕ ಶಾಖೆ ಆಡಳಿತ ಶಾಖೆ 
1) ಸಹಾಯಕ ಅಭಿಯಂತರರು - 3 1) ಲೆಕ್ಕ ಪರಿಶೋಧನಾಧಿಕಾರಿ - 1 1) ಅಧೀಕ್ಷಕರು - 1 
2) ಕಿರಿಯ ಅಭಿಯಂತರರು - 2 2) ಪಥಮ ದರ್ಜೆ ಲೆಕ್ಕ ಸಹಾಯಕರು- 2 2) ಪಥಮ ದರ್ಜೆ ಸಹಾಯಕರು-3 
3) ಅನುರೇಖಕ - 1 3) ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು - 2 3) ದ್ವಿತೀಯ ದರ್ಜೆ ಸಹಾಯಕರು-3 
4) ಬೆರಳಚ್ಚುಗಾರರು - 3 
5) ಜವಾನರು - 4 


6) ದೂರವಾಣಿ ಲೈನಮನ್‌ - 2 
7) ದೂರವಾಣಿ ಸಹಾಯಕ - 1 





























8) ಚಾಲಕ - 1 
(2) ಅದರ ಅಧಿಕಾರಿಗಳು ಮತ್ತು ನೌಕರರ ಅಧಿಕಾರಿಗಳು ಮತ್ತು ಕರ್ತವ್ಯಗಳು ವ 
ದಸಯ ಸರ್ವಶ್ರೀ 2 ದ 
ಕ.ಸಂ. ಹೆಸರು ಹುದ್ದೆ ಕಛೇರಿಯ ವಿಳಾಸ ದೂರವಾಣಿ ಸಂಖ್ಯೆ 
1) | ಎಂ. ಮೋತಿಲಾಲ್‌ ನಾಯಕ ಎ.ಇಂ ಜಾ ತ್ತು 08532-251019 
ಯರಮರಸ್‌ ಶಿಬಿರ್‌. 
2) | ಕೆ. ರಾಜಶೇಖರ ಸ.ಇಂ. ಎಡಿ ಎಡ 
3) ಕುಮಾರಿ ತಿವೇಣಿ ಸ.ಇಂ ಎಡಿ 
4) | ವಿಜಯಲಕ್ಷ್ಮೀ ಪಾಟೀಲ್‌ ಸ.ಇಂ ಎದ ಡಿ ದದ 
5) ನರಸಿಂಗರಾವ್‌ ದೇಶಪಾಂಡೆ ಕಿ.ಇಂ ಎಡಿ 
6) ಹರೀಶ್‌ ಟಿ.ಎಸ್‌. ಕಿ.ಇಂ ಎಡಿ ಎಡ 
7) ಜಿ.ಕೆ.ಇಟೇಕರ್‌ ಅನುರೇಖಕ ಎಡಿ 
8) | ಕೆ.ಕೃಷ್ಣಮೂರ್ತಿ ಪ್ರದ.ಸ —B-— 






















































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೪೭ 

ಕ.ಸಂ. ಹೆಸರು ಹುದ್ದೆ ಕಛೇರಿಯ ವಿಳಾಸ ದೂರವಾಣಿ ಸಂಖ್ಯೆ 
9) ಮಹಮ್ಮದ ಖಲೀಲ ದ್ಲಿದ.ಸ. ಎಡಿ 
10) | ನರಸಯ ಅನುರೇಖಕ SE ತು 
11) | ಶಂಸೆ ಆಲಂ ದ್ದಿದ.ಸ ಎಡಿ 
12) | ಗುರಪ್ಪ ದ್ವಿದ.ಉ.ಸ ಮ್ರ 
13) | ಶೀಮತಿ ಪಭಾವತಿ ದ್ಲಿದ.ಸ ಎಡಿ 
14) | ಖಾಜಿ ಅಬೀದ್‌ ಹುಸೇನ್‌ ಲೆ.ಪ.ಅ ಎಡಿ 
15) | ಚಂದಶೇಖರಯ ಪ.ದ.ಲೆ.ಸ ಅಟಿ 
16) | ಬಿ.ವೆಂಕಟೇಶ ಪ.ದ.ಲೆ.ಸ ಎಡಿ 
17) | ಧಾರಾಸಿಂಗ್‌ ದ್ದಿದ.ಲೆ.ಸ. ಎಡಿ 
18) | ಕೃಷ್ಣ ರೆಡ್ಡಿ ಬೆರಳಚ್ಚುಗಾರ --ಡಿದ 
19) | ಕೃಷ್ಣ ದ್ವಿದಸ —ಿ- 
20) | ಶೀಮತಿ ಶಾರದಾ ಪ.ದ.ಸ ಎಡಿ 

21) | ಗೋವಿಂದ ಜವಾನರು -—-ಡಿ - 

22) | ಹನುಮಂತು ಜವಾನರು ಎಡಿ 
23) | ಖಾದರ ಅಲಿ ಜವಾನರು ಎಡಿ 
24) | ಹುಲಿಗೆಮ್ಮ ಹಂಪನಕಟ್ಟ ಜವಾನರು -ಡಡಿ - 

25) | ಶೀಮತಿ. ಭೀಮವ ದೂರವಾಣಿ ಲೈನಮನ್‌ ಎಡಿ 
26) | ಶೀಮತಿ. ಮಲ್ಲಮ್ಮ ದೂರವಾಣಿ ಸಹಾಯಕ ಎಡಿ 
27) | ಸೋಮಣ್ಣ ಕಾವಲುಗಾರ ಎಇಡಿ - 

28) | ತಿಮ್ಮಪ್ಪ ಚಾಲಕ ಎಡಿ 
29 | ಜುಬೇದಾ ಬೇಗಂ ದೂರವಾಣಿ ಲೈನಮನ್‌ ಎಡಿ - 























(3) ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪಕಿಯೆಯಲ್ಲಿ 
ಅನುಸರಿಸಬೇಕಾದ ಕಾರ್ಯವಿಧಾನಗಳು :- 

(4) ಅದರ ಕಾರ್ಯಗಳ ನಿರ್ವಹಣೆಗೆ ಅದು ರೂಪಿಸಿರುವ ಸೂತಗಳು :- 

ವಿಭಾಗ ಕಛೇರಿಯಲ್ಲಿ ಹೊಸದಾಗಿ ಕರ್ತವ್ಯಕ್ಕೆ ಹಾಜರಾದ ಶೀಮತಿ. ವಿಜಯಲಕ್ಷ್ಮೀ ಪಾಟೀಲ್‌, ಸಹಾಯಕ ಇಂಜನಿಯರು ಹಾಗೂ 

ಕು.ತ್ರಿವೇಣಿ. ಸ.ಇಂ. ಹಾಗೂ ಶ್ರೀ ಹರೀಶ.ಕಿ.ಇ೦ ಇವರಿಗೆ ಈ ಕೆಳಕಾಣಿಸಿದ ಅವರವರ ಹೆಸರಿನ ಮುಂದೆ ತೋರಿಸಲಾದ ತಾಂತಿಕ ಶಾಖೆಯ 

ಕಾರ್ಯಭಾರವನ್ನು ಸರ್ಕಾರಿ ಕೆಲಸದ ಹಿತದೃಷ್ಟಿಯಿ೦ದ ಮರು ಹಂಚಿಕೆ ಮಾಡಿ ಆದೇಶ ಹೊರಡಿಸಲಾಗಿದೆ. 

















ಕ.ಸಂ. ಹೆಸರು ಮತ್ತು ಪದನಾಮ ಹಂಚಿಕೆ ಮಾಡಲಾದ ಕಾರ್ಯಭಾರದ ವಿವರಗಳು :- 
1. ಶೀ : ಕೆ. ರಾಜಶೇಖರ್‌, ಸ. ಇಂ. ಸಂಖ್ಯೆ :-2 ಕಾಲುವೆ ಉಪವಿಭಾಗ ಯರಮರಸ್‌ ಶಿಬಿರ ಸಂಪೂರ್ಣ 
ಕಾರ್ಯಭಾರ ನಿರ್ವಹಿಸುವುದು. ( ಅಚ್ಚುಕಟ್ಟು ರಸ್ತೆಗಳನ್ನು ಹೊರತುಪಡಿಸಿ.) 
24 ಕು. ತವೇಣಿ. ಸ.ಇಂ. ನಂ: 1 ಕಾಲುವೆ ಉಪವಿಭಾಗ, ಕಲ್ಲೂರು ಕಛೇರಿಯ ಸಂಪೂರ್ಣ ಕಾರ್ಯಬಾರ 
§ ನಿರ್ವಹಿಸುವುದು.(ಅಚ್ಚುಕಟ್ಟುರಸೆಗಳನ್ನು ಹೊರತುಪಡಿಸಿ.) 
3. ಶೀಮತಿ. ವಿಜಯಲಕ್ಷ್ಮೀ ಪಾಟೀಲ್‌. | ರಾ.ತಿ.ಯೋ. ಉಪವಿಭಾಗಕ್ಕೆ ಸಂಬಂಧಿಸಿದ ಪತ್ರ ವ್ಯವಹಾರಗಳು ಸಂಪೂರ್ಣ ಕಾರ್ಯಭಾರ 
ಸ.ಇಂ. ನಿರ್ವಹಣೆ (ಅಚ್ಚಕಟ್ಟು ರಸ್ತೆಗಳು ಹಾಗೂ ಸಣ್ಣ ನೀರಾವರಿ ಕೆರೆಗಳು ಹೊರತು ಪಡಿಸಿ.) 
4. 


ಶೀ ಹರೀಶ. ಕಿ.ಇಂ. 


ನಂ:- 3 ಉಪವಿಭಾಗಗಳ ಅಚ್ಚುಕಟ್ಟು ರಸ್ತೆಗಳಿಗೆ ಸಂಬಂಧಿಸಿದ ಪತ್ರ ವ್ಯವಹಾರ ಹಾಗೂ 
ಮತ್ತು ಸಣ್ಣ ನೀರಾವರಿ ರಸ್ತೆಗಳಿಗೆ ಮತ್ತು ನೀರಾವರಿ ಕೆರೆಗಳು 
ಸಂಬಂಧಪಟ್ಟ ಸಂಪೂರ್ಣ ಕಾರ್ಯಭಾರ ನಿರ್ವಹಿಸುವುದು. ಗೇಜು ನಿರ್ವಹಣೆ ಬಗ್ಗೆ 
ಮಾಹಿತಿ ಕುರಿತಂತೆ ಮೇಲುಸ್ತುವಾರಿ ಕರ್ತವ್ಯಗಳ ಜವಾಬ್ದಾರಿಯು. 


ಎಸ್‌.ಸಿ.ಪಿ:ಟಿ.ಎಸ್‌.ಪಿ 








ಶೀ.ಜಿ.ಕೆ.ಇಟೇಕರ್‌, ಅನುರೇಖಕರು 








ಈ ಹಿಂದೆ ನಿರ್ವಹಿಸುತ್ತಿರುವ ಕಾರ್ಯಭಾರದ ಜೊತೆಗೆ ನೀರು ಬಳಕೆದಾರರ ಸಂಘಗಳಿಗೆ 
ಸಂಬಂಧಪಟ್ಟ ಸಂಪೂರ್ಣ ಪತ್ರ ವ್ಯವಹಾರ, ಕೆ.ಡಿ.ಪಿ, ಎಂ.ಎಂ.ಆರ್‌ ಸಭೆಪತ್ರ ವ್ಯವಹಾರ 
ಹಾಗೂ ತಾಂತಿಕ ಶಾಖೆಯ ಸ.ಇಂ. ಹಾಗೂ ಕಿ.ಇಂ.ಗಳು ಸೂಚಿಸಿದ ಕೆಲಸಗಳನ್ನು 
ನಿರ್ವಹಿಸುವುದು. 








೧೦೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಟಿಪ್ಪಣಿ :- 1 ಕಮ ಸಂಖ್ಯೆ2 ರಿಂದ 3 ರವರೆಗಿನ ಸಿಬ್ಬಂದಿ ವರ್ಗದವರು ಹೊಸದಾಗಿ ನೇಮಕ ಗೊಂಡಿರುವುದರಿಂದ ಇಲಾಖೆಯ ಪತ್ರ 
ವ್ಯವಹಾರಗಳನ್ನು ನೇರವಾಗಿ ಸಲ್ಲಿಸದೇ ಜೇಷ್ಠತೆಯಲ್ಲಿ ಹಿರಿಯರಾದ ಶೀ ಯುತ.ರಾಜಶೇಖರ ಸ:ಇಂ. ರವರ ಮುಖಾಂತರ ಕಾರ್ಯಪಾಲಕ 
ಅಭಿಯಂತರವರಿಗೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. 

2 ಕಮ ಸಂಖ್ಯೆ. 1 ರ ಸಿಬ್ಬಂದಿ ವರ್ಗದವರು ಹೊಸದಾಗಿ ನೇಮಕಗೊಂಡ ಸಹಾಯ ಇಂಜಿನಿಯರು, ಕಿರಿಯ ಇಂಜಿನಿಯರವರಿಗೆ ಸೂಕ್ತ 
ಮಾರ್ಗದರ್ಶನ ನೀಡಿ ಕಡತಗಳು ಆದಷ್ಟು ಬೇಗನೇ ವಿಲೇವಾರಿಯಾಗುವಂತೆ ನೋಡಿಕೊಳ್ಳತಕ್ಕದ್ದು. ಜೊತೆಗೆ ಮುಖ್ಯ ಇಂಜಿನಿಯರವರ, ಅಧೀಕ್ಷಕ 
ಅಭಿಯಂತರವರ ಮಾಸಿಕ ಬಹು ಮಟ್ಟದ ಸಭೆಗೆ, ಕೆ.ಡಿ.ಪಿ. ಸಭೆಗೆ ಹಾಗೂ ನೀರು ಬಳಕೆದಾರರ ಸಂಘಗಳ ಸಭೆಗಳಿಗೆ ಪತ್ರ ವ್ಯವಹಾರ ಮಾಡುವಲ್ಲಿ 
ಕಮ ಸಂಖ್ಯೆ (5) ರ ಸಿಬ್ಬಂದಿಗೆ ಮಾರ್ಗದರ್ಶಕರಾಗಿ ಹಾಗೂ ಕಾರ್ಯಪಾಲಕ ಅಭಿಯಂತರರು ಹಾಜರಾಗುವ ಎಲ್ಲಾ ಸಭೆ ಸಮಾರಂಭಗಳಿಗೆ 
ಕಾರ್ಯಪಾಲಕ ಅಭಿಯಂತರರ ಜೊತೆಗೆ ಸಂಚರಿಸಿ ಸಹಕಾರ ನೀಡುವುದು. 

ಲೆಕ್ಕ ಶಾಖೆ 
ಶೀ. ಕಾಜಿ ಅಬಿದ್‌ ಹುಸೇನ್‌, ಲೆಕ್ಕ ಪರಿಶೋಧನಾಧಿಕಾರಿಗಳು 1) ಬ್ಯಾಂಕ ಗ್ಯಾರಂಟಿಗಳ ನವೀಕರಣ ಮತ್ತು ನಿರ್ವಹಣೆ. 
2) ಟೆಂಡರ್‌ ಪಕಟಣೆಗಳ ದಾಖಲೆ ನಿರ್ವಹಣೆ. 
3) ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿಯಲಿ ಮಾಹಿತಿ 
ಒದಗಿಸುವುದು. 
4) ಮುಖ್ಯವಾದ ಸರ್ಕಾರಿ ಆದೇಶಗಳು ಜ್ಞಾಪನ ಪತಗಳು 
ಸುತ್ತೋಲೆಗಳ ನಿರ್ವಹಣೆ. 
5) ಲೆಕ್ಕ ಪತ್ರ ಶಾಖೆಯ ಸಿಬ್ಬಂದಿಯ ಕೆಲಸದ ಮೇಲ್ವಿಚಾರಣೆ. 
1. ಶೀ. ಚಂದಶೇಖರಯ್ಯ, ಪಥಮ ದರ್ಜೆ ಲೆಕ್ಕ ಸಹಾಯಕರು 1) ನಂ. 1 ಕಾಲುವೆ ಉಪ ವಿಭಾಗ, ಕಲ್ಲೂರು ಈ ಕಛೇರಿಯ ಬಿಲ್ಲು 
ಗಳ ತಪಾಸಣೆ ಹಾಗೂ ಸಂಬಂಧಿಸಿದ ವ್ಯವಹಾರಗಳ ನಿರ್ವಹಣೆ. 
2) ನಂ. 2 ಕಾಲುವೆ ಉಪ ವಿಭಾಗ, ಯರಮರಸ್‌ ಕಛೇರಿಯ 
ವ್ಯವಹಾರಗಳು ಮೇಲಿನಂತೆ. 
3) ಭೂಸ್ವಾಧೀನ ಪಕರಣಗಳ ಬಿಲ್ಲುಗಳ ತಪಾಸಣೆ ಪತ್ರ ವ್ಯವಹಾರ. 
4) ವಾರ್ಷಿಕ ಆಯವ್ಯಯ ತ:ಖ್ರೆ ತಯಾರಿಕೆ. 
5) ವಾರ್ಷಿಕ ಅನುದಾನ ಉಪ ವಿಭಾಗಗಳಿಗೆ ಮರು ಹಂಚಿಕೆ. 
6) ಚೆಕ್‌ ಡಾನ್‌ ವಿವರಣೆ ಮತ್ತು ರೆಮಿಟನ್ಸ್‌ ಪಟ್ಟಿಗಳ ತಯಾರಿಕೆ. 
7) ಟೇಜರಿ ಶೆಡ್ಕೂಲಗಳ ನಿರ್ವಹಣೆ. 
8) ್ಥ.ಔR.A. ಅಂಕಿ ಅಂಶಗಳ ಹೊಂದಾಣಿಕೆ ಬಗ್ಗೆ ಪತ್ರ ವ್ಯವಹಾರ. 
9) ಮಹಾ ಲೇಖಪಾಲರ ತನಿಖಾ ವರದಿಗಳಿಗೆ ಅನುಪಾಲನಾ ವರದಿ 
(ಸಿ.ಎ.ಜಿ)ತಯಾರಿಕೆ ಹಾಗೂ ಸಂಬಂದಿಸಿದ ದಾಖಲೆಗಳ ನಿರ್ವಹಣೆ. 
10) ರೆವಿನ್ಯೂ ಹಾಗೂ ವರ್ಕ ಬಜೆಟ್‌ ತಯಾರಿಕೆ. 
11) ಅನುದಾನ ವೆಚ್ಚದ ತಃಖ್ತೆ ತಯಾರಿಸುವುದು. 
13) ವರ್ಕ ಡನ್‌ ಪಮಾಣ ಪತ್ರ ತಯಾರಿಸುವುದು. 
14) ಎಂ.ಪಿ.ಡಬ್ಲ್ಯೂ, ಎಂ.ಪಿ.ಎಸ್‌.ಎಸ್‌, ಸಿ.ಎಸ್‌.ಎಸ್‌.ಎ 
ಇವುಗಳ ನಿರ್ವಹಣೆ. 
15) ಕಾಮಗಾರಿ ನಗದು ಪುಸ್ತಕ ನಿರ್ವಹಣೆ. 
16) ಲೆಕ್ಕ ಪರಿಶೋಧನಾಧಿಕಾರಿಗಳು ಸೂಚಿಸಿದ ಕೆಲಸಗಳನ್ನು 
ನಿರ್ವಹಿಸುವುದು. 
2) ಶೀ. ಧಾರಸಿಂಗ್‌, ದ್ವೀತಿಯ ದರ್ಜೆ ಲೆಕ್ಕ ಸಹಾಯಕರು 1 ಆರ್‌.ಡಿ.ಎಸ್‌. ಉಪವಿಭಾಗ, ಗಿಲ್ಲೇಸೂಗೂರು ಇದರ ಬಿಲ್ಲುಗಳ 
ತಪಾಸಣೆ ಹಾಗೂ ಓಚರಗಳ ತಯಾರಿಕೆ ಹಾಗೂ ಕಾಮಗಾರಿ 
ವ್ಯವಹಾರಗಳ ನಿರ್ವಹಣೆ. 
2) ಆರ್‌.ಡಿ.ಎಸ್‌. ಪ್ಯಾಕೇಜ್‌ 1 ರಿಂದ 4 ರ ಬಿಲ್ಲುಗಳ ತಪಾಸಣೆ 
ಹಾಗೂ ಸಂಬಂಧಿಸಿದ ಪತ್ರ ವ್ಯವಹಾರಗಳು. 
3) ಲೆಕ್ಕ ಶೀರ್ಷಿಕೆ 3054 ರೋಡ್ಸ ಮತ್ತು ಬಿಜ್ಜ್‌ ಹಾಗೂ 2702 
ಟ್ಯಾಂಕ್‌ ಕಾಮಗಾರಿಗಳ ಬಿಲ್ಲುಗಳ ಲೆಕ್ಕ ತನಿಖೆ ಹಾಗೂ 
ಕಾಮಗಾರಿ ವಹಿಗಳ ನಿರ್ವಹಣೆ. 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೪೯ 





4) ಡಿ.ಬಿ.ಆರ್‌ ವಹಿ ನಿರ್ವಹಣೆ 

5) ಉಗಾಣು ಶಾಖೆಯ ಬಿಲ್ಲುಗಳ ತಪಾಸಣೆ, ಪತವ್ಯವಹಾರ. 

6) ನೀರಿನ ದರ, ಡಿ.ಸಿ.ಬಿ. ನಿರ್ವಹಣೆ. 

7) ವಿಭಾಗದ ಎಲ್ಲ ಬಿಲ್ಲುಗಳ ಟೇಜರಿ ಟೋಕನ್‌ ಮುಖಾಂತರ 
ಬಿಲ್ಲುಗಳ ವ್ಯವಹಾರ, ಟೋಕನ್‌ ರೆಜಿಸ್ಟರ್‌ ಚೆಕ್ಕುಗಳ ವಿತರಣೆ 
ವಹಿ ಇತ್ಯಾದಿ ನಿರ್ವಹಣೆ. 

8) 62 ಬಿ ಪಪತ್ರ ಸ್ವೀಕೃತಿ ಹಾಗೂ ಸಂಬಂಧಿಸಿದ ಇತರೆ 

ಕೆಲಸಗಳನ್ನು ಮಾಡುವುದು. 

9) ಲೆಕ್ಕ ಪರಿಶೋಧನಾಧಿಕಾರಿಗಳೂ ನಿರ್ವಹಿಸಿದ ಇತರೆ 

ಕೆಲಸಗಳನ್ನು ಮಾಡುವುದು. 
ವಿಭಾಗ ಕಛೇರಿಯ ಮಾಸಿಕ ಲೆಕ್ಕ ಪತಗಳನ್ನು ಮಹಾಲೇಕಪಾಲರಿಗೆ, ಮುಖ್ಯ ಇಂಜಿನಿಯರ ರವರಿಗೆ ಮತ್ತು ಅಧೀಕ್ಷಕ ಅಭಿಯಂತರರವರಿಗೆ 


ಕಳಿಸುವಲ್ಲಿ ಎಲ್ಲಾ ಶಾಖೆಯ ಸಿಬ್ಬಂದಿಯವರು ಜಂಟಿಯಾಗಿ ಕಾರ್ಯನಿರ್ವಹಿಸುವುದು . ವಿಭಾಗ ಕಛೇರಿಯ ಲೆಕ್ಕ ಪತ ಶಾಖೆಯ ಲೆಕ್ಕ ಪತ ಶಾಖೆಯ 
ಎಲ್ಲಾ ವ್ಯವಹಾರಗಳು ಲೆಕ್ಕ ಪರಿಶೋಧನಾಧಿಕಾರಿಗಳ ಮುಖಾಂತರ ಮತ್ತು ಸಮ್ಮತಿಯಿಂದ ನಿರ್ವಹಿಸುವುದು. 


1) 
2) 


ಆಡಳಿತ ಶಾಖೆ 
ಅಧೀಕ್ಷಕರು :- ಆಡಳಿತ ಶಾಖೆಯ ಮೇಲ್ವಿಚಾರಣೆ. 
ಪ್ರದ.ಸ. ಮತ್ತು ದ್ವಿದ.ಸ. :- ಆಮದು ರವಾನೆ ವಹಿ ನಿರ್ವಹಿಸುವುದು ಎಲ್ಲಾ ಸಿಬ್ಬಂಧಿಯವರ ಸೇವಾ ಪುಸ್ತಕಗಳ ನಿರ್ವಹಣೆ, ಎಲ್ಲಾ 
ಸಿಬ್ಬಂದಿಯ ವಾರ್ಷಿಕ ವೇತನ ಬಡ್ತಿ, ರಜೆ ನಿವೃತ್ತಿ ವೇತನ ಇತರೆ ಮಂಜೂರಾತಿ ಸಿಬ್ಬಂದಿಯ ವೇತನ ಬಿಲ್ಲು ತಯಾರಿಕೆ, ಸಿಬ್ಬಂಧಿಯ 
ವೇತನ ಖರ್ಚಿನ ಅಂದಾಜು ಪತಿಕೆ ತಯಾರಿಕೆ ಮಾಸಿಕ, ತ್ರೈಮಾಸಿಕ, ಅರ್ಧವಾರ್ಷಿಕ, ವಾರ್ಷಿಕ ವರದಿಗಳನ್ನು ತಯಾರಿಸಿ 


ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 


(5) ಅದರ ಕಾರ್ಯಗಳ ನೆರವೇರಿಸುವುದಕ್ಕಾಗಿ ಅದು ಹೊಂದಿರುವ ಅಥವಾ ಅದರ ನಿಯಂತಣದಲ್ಲಿರುವ ಅಥವಾ ಅದರ ಉದ್ಯೋಗಿಗಳು ಬಳಸುವ 
ನಿಯಮಗಳು, ವಿನಿಮಯಗಳು, ಅನುಸೂಚಿಗಳು, ಕೈಪಿಡಿಗಳು ಮತ್ತು ದಾಖಲೆಗಳು :- 


ಕೆ.ಪಿ.ಡಬ್ಲ್ಯೂಡಿ. ಕೋಡ್‌ ಹಾಗೂ ಕೆ.ಪಿ.ಡಬ್ಲ್ಯೂ.ಎ. ಕೋಡ್‌ನಲ್ಲಿ ನಿಗದಿಪಡಿಸಿರುವ ಮಾನದಂಡಗಳನ್ನು ಅನುಸರಿಸಲಾಗುತ್ತಿದೆ. 


ಕಾರ್ಯನಿರ್ವಹಿಸುವಲ್ಲಿ ಇಲಾಖೆ ಹೊಂದಿರುವ ಅಥವಾ ಉಪಯೋಗಿಸಿದ ನಿಬಂಧನೆಗಳು, ಸೂಚನೆಗಳು ಕೈಪಿಡಿ ದಾಖಲೆಗಳು. 


(6) 


1) 
2) 
3) 
4) 
5) 
6) 
7) 
8) 
9) 
10) 
11) 
12) 


13) 


ಕೆ.ಸಿ.ಎಸ್‌.ಆರ್‌. - 1958 

ಕೆ.ಎಫ್‌.ಸಿ. 

ಖಜಾನೆ ಸಂಹಿತೆ 

ಸಾದಿಲ್ವಾರು ವೆಚ್ಚದ ಕೈಪಿಡಿ 

ಕೆ. ಪಿ.ಡಬ್ಲ್ಯೂಎ. ಕೋಡ್‌ 

ಕೆ. ಪಿಡಬ್ಲ್ಯೂಡಿ. ಕೋಡ್‌ 

ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966. 

ಕರ್ನಾಟಕ ನಾಗರೀಕ ಸೇವೆ (ಸಿ.ಸಿ.ಎ) ನಿಯಮಗಳು 1957. 
ಕಾರ್ಯಲಯದ ಕೈಪಿಡಿ. 

ಉಗಾಣು ಕೈಪಿಡಿ 

ಆರ್ಥಿಕ ಅಧಿಕಾರ ಪತ್ಕಾ ಯೋಜನೆಯ ನಿಯಮಗಳು. 

ಸೇವಾ ನಿಯಮಗಳ ವಿಚಾರದಲ್ಲಿ ಸಿಬ್ಬಂಧಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಆರ್ಥಿಕ ಇಲಾಖೆ, ಜಲ ಸಂಪನ್ಮೂಲ ಇಲಾಖೆ 
ಹೊರಡಿಸಲಾದ ಆದೇಶಗಳು ಮತ್ತು ಸುತ್ತೋಲೆಗಳು. 

ಇಲಾಖಾ ಮುಖ್ಯಸ್ಥರು ಹೊರಡಿಸಿದ ಸುತ್ತೋಲೆಗಳು ಮತ್ತು ಆದೇಶಗಳು. 


ಅದು ಹೊಂದಿರುವ ಅಥವಾ ನಿಯಂತಣದಲ್ಲಿರುವ ದಸ್ತಾವೇಜುಗಳ ಪವರ್ಗಗಳ ವಿವರ ಪಟ್ಟಿಗಳು :- 


1) 
2) 
3) 
4) 
5) 
6) 


ವಿಷಯ ವಹಿ. ಸಿಬ್ಬಂಧಿ ವಹಿ. 
ವೇತನ ಬಟವಾಡೆ ಪುಸ್ತಕ. 
ಪಯಾಣ ಭತ್ಯೆಯ ರಜಿಸ್ಟರ್‌. 
ಎನ್‌ಕ್ಯಾಷ್‌ ಮೆಂಟ್‌ ರಜಿಸ್ಟರ್‌. 
ಕಛೇರಿ ಆದೇಶ ಪುಸ್ತಕ. 


ಹಾಜರಿ ಪುಸ್ತಕ. 


೧೦೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





7) ಕಾಮಗಾರಿ ಪುಸ್ತಕ. 

8) ಸಾಮಾನ್ಯ ನಗದು ಪುಸ್ತಕ. 

9) ಕಾಮಗಾರಿ ನಗದು ಪುಸ್ತಕ. 

10) ಎಸ್‌.ಬಿ.ಆರ್‌.ರಜಿಸ್ಟರ್‌. 

11) ದಾಸ್ತಾನು ಸ್ವೀಕೃತಿ ರಜಿಸ್ಟರ್‌. 

12) ದಾಸ್ತಾನು ವಿತರಣಾ ವಹಿ. 

13) ಪೀಠೋಪಕರಣಗಳ ಸ್ಟೀಕೃತಿ ವಹಿ. 

14) ಪೀಠೋಪಕರಣಗಳ ವಿತರಣಾ ವಜ. 

15) ಅಳತೆ ಪುಸ್ತಕ ಸ್ವೀಕೃತಿ - ವಿತರಣಾ ವಹಿ. 


16) ಅರ್ಧವಾರ್ಷಿಕ ದಾಸ್ತಾನು ವಹಿ. 
17) ವಾರ್ಷಿಕ ಪೀಠೋಪಕರಣಗಳ ವಹಿ. 
18) ಕಾಮಗಾರಿ ಕರಾರು ವಹಿ. 

19) ಲಾಗ್‌ ಪುಸ್ತಕಗಳು. 


20) ಅಂದಾಜು ಪಟ್ಟಿ ಮಂಜೂರಾತಿ ವಹಿ. 
21) ಆಮದು ವಹಿ. 
22) ರವಾನೆ ವಹಿ. 


23) ಸ್ಟಾಂಪ್‌ ವಹಿ. 


24) ಸಾಂಧರ್ಬಿಕ ರಜಾ ವಹಿ. 

25) ರಿಕವರಿ ರಜಿಸ್ಟರ್‌. 

26) ರೆಮಿಟನ್ಸ್‌ ರಜಿಸ್ಟರ್‌. 

27) ರಹಸ್ಯ ವರದಿಗಳ ವಹಿ. 

28) ಆಸ್ತಿ-ಬುಣ ಪಟ್ಟಿ ವಹಿ. 

29) ಸೇವಾ ಪುಸ್ತಕಗಳ ವಹಿ. 

30) ಮಾಹಿತಿ ಹಕ್ಕು ಪಕರಣಗಳ ವಹಿ. 
(7) ಅದರ ಕಾರ್ಯನೀತಿಯ ರಚನೆ ಅಥವಾ ಅದರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ 
ಪ್ರಾತಿನಿಧ್ಯವಿರುವಂತೆ ಮಾಡಲು ಇರುವಂಥ ಯಾವುದೇ ವ್ಯವಸ್ಥೆಯ ವಿವರಗಳು :- 


ಪಕಟಣೆ 


1) ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005 ದಿನಾಂಕ: 11.10.2005 ಮತ್ತು ಪರಿಷ್ಕರಣೆ ದಿನಾಂಕ: 31.05.2008 ರಲ್ಲಿ ಇದ್ದಂತೆ. 


2) 
3) 


4) 
5) 
6) 


7) 


8) 


ಮಾಹಿತಿ ಕೋರಿಕೆ ಅರ್ಜಿಗಳನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸಬೇಕು. 

ಸರಿಯಾಗಿ ಭರ್ತಿ ಮಾಡಿದ ಅರ್ಜಿಯನ್ನು ಕಛೇರಿಯ ಟಪಾಲು ಸ್ವೀಕೃತಿ ವಿಭಾಗದಲ್ಲಿ ಸಲ್ಲಿಸಬೇಕು. ಸ್ವೀಕೃತಿಯನ್ನು ಪಡೆಯಬೇಕು. 
ಅರ್ಜಿಯ ಮೂಲಕ ರೂ. 10.00 ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. 

ಅರ್ಜಿಯಲ್ಲಿ ಕೋರಿದ ಮಾಹಿತಿಯನ್ನು ಒದಗಿಸಲು ಅವಕಾಶವಿದ್ದು ಸಂದಾಯ ಮಾಡಿದ ಶುಲ್ಕದ ಮಾಹಿತಿಯನ್ನು 7 ದಿನಗಳ ಒಳಗೆ 
ತಿಳಿಸಲಾಗುವುದು. 

ಶುಲ್ಕ ಪಾವತಿಸಿದ 30 ದಿನಗಳೊಳಗಾಗಿ ಕೋರಿದ ಮಾಹಿತಿಯನ್ನು ಒದಗಿಸಲಾಗುವುದು. 

ಅರ್ಜಿಯಲ್ಲಿ ಕೋರಿದ ಮಾಹಿತಿಯನ್ನು ಒದಗಿಸಲು ಅವಕಾಶವಿದಲ್ಲಿ 15 ದಿನಗಳೊಳಗಾಗಿ ತಿಳಿಸಲಾಗುವುದು. 

ನಿಗದಿತ ಕಾಲಾವಧಿಯಲ್ಲಿ ಮಾಹಿತಿ ಅಥವಾ ಸೂಚನೆ ನೀಡದಿದ್ದಲ್ಲಿ ಅಥವಾ ಆದೇಶದಿಂದ ಅಭಾದಿತರಾಗಿದ್ದಲ್ಲಿ 30 ದಿನಗಳೊಳಗಾಗಿ 
ಮೇಲ್ಮನವಿ ಪಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

ಮೇಲ್ಮನವಿ ಸಲ್ಲಿಸಲು ಸೂಪರೆಂಟೆಂಡಿಂಗ್‌ ಇಂಜಿನೀಯರರು, ತುಂಗಭದ್ರಾ ಕಾಲುವೆ ನಿರ್ಮಾಣ ವೃತ್ತ, ಯರಮರಸ್‌ ಶಿಬಿರ್‌ ತಾ.ಜಿ. 
ರಾಯಚೂರು ಇವರು ಮೇಲ್ಮನವಿ ಪಾಧಿಕಾರವಾಗಿದ್ದಾರೆ. 


(8) ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಮತ್ತು ಎರಡು ಅಥವಾ ಮೂರು ವ್ಯಕ್ತಿಗಳನ್ನೊಳಗೊಂಡ ಸಲಹಾ ಸಮಿತಿಗಳ ಪಟ್ಟಿ ಹಾಗೂ ಈ ಮಂಡಳಿ, 


ಪ 
ಪ 


ರಿಷತ್ತು, ಸಮಿತಿಗಳ ಸಮಾವೇಶಗಳಿಗೆ ಸಾರ್ವಜನಿಕರಿಗೆ ಅವಕಾಶವಿರುತ್ತದೆಯೋ ಅಥವಾ ಈ ಕಾರ್ಯ ಕಲಾಪಗಳ ವರದಿಯು ಸಾರ್ವಜನಿಕರಿಗೆ ಲಭ್ಯವಿರುವ 


ಅನ್ವಯಿಸುವುದಿಲ್ಲ. 




























































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೫೧ 
(9) & (10) ನಿಯಮಾನುಸಾರ ಅಧಿಕಾರ : ಸಿಬ್ಬಂಧಿಯವರು ಪಡೆಯುತ್ತಿರುವ ವೇತನದ ವಿವರ :- 
ಕ.ಸಂ. ಅಧಿಕಾರಿ : ಸಿಬ್ಬಂದಿ ಹೆಸರು ಹುದ್ದೆ ವೇತನ ಶೇಣಿ ಮೂಲ ವೇತನ 
1 ಕೆ. ರಾಜಶೇಖರ ಸ.ಇಂ. 11400-21600 13700-00 
2 ಕುಮಾರಿ ತಿವೇಣಿ ಸ.ಇಂ 11400-21600 11400-00 
3 ವಿಜಯಲಕ್ಷ್ಮೀ ಪಾಟೀಲ್‌ ಸ.ಇಂ 11400-21600 11400-00 
4 ನರಸಿಂಗರಾವ್‌ ದೇಶಪಾಂಡೆ ಕಿ.ಇಂ 11400-21600 15200-00 
5 ಹರೀಶ್‌ ಟಿ.ಎಸ್‌. ಕಿ.ಇಂ 8825-16000 8825-00 
6 ಖಾಜಿ ಅಬೀದ್‌ ಹುಸೇನ್‌ ಲೆ.ಪ.ಅ 11400-21600 16800-00 
1 ಚಂದಶೇಖರಯ್ತ ಪ.ದ.ಲೆ.ಸ 7275-13350 9275-00 
8 ಜಿ.ಕೆ. ಇಟೇಕರ್‌ ಅನುರೇಖಕ 7275-13350 9500-00 
9 ಗುರಪ್ಪ ದ್ವಿದ.ಉ.ಸ 7275-13350 9275-00 
10 ಕೆ.ಕೃಷ್ಣ ಮೂರ್ತಿ ಪ.ದ.ಸ 7275-13350 13000-00 
1] ಶೀಮತಿ ಪಭಾವತಿ ದ್ಲಿದ.ಸ 7275-13350 5800-00 
12 ಕೃಷ್ಣ ದ್ಲಿದ.ಸ 7275-13350 10000-00 
13, ಕೃಷ್ಣರೆಡ್ಡಿ ಬೆರಳಚ್ಚುಗಾರ 7275-13350 14050-00 
14 ಮಹ್ಮದ್‌ ಖಲೀಲ ದ್ಲಿದ.ಸ 7275-13350 10000-00 
15 ನರಸಯ್ಯ ಅನುರೇಖಕ 7275-13350 9275-00 
16 ಶಂಸೆ ಆಲಂ ದ್ವಿ.ದ.ಸ. 7275-13350 6250-00 
17 ಶೀಮತಿ ಶಾರದಾ ಪ.ದ.ಸ 7275-13350 10000-00 
18 ತಿಮ್ಮಪ್ಪ ಚಾಲಕ 7275-13350 9750-00 
19 ಬಿ.ವೆಂಕಟೇಶ ಪ.ದ.ಲೆ.ಸ 7275-13350 7800-00 
20 ಧಾರಾಸಿಂಗ್‌ ದ್ವಿದ.ಲೆ.ಸ 5800-10500 6000-00 
21 ಶೀಮತಿ. ಭೀಮವ ದೂರವಾಣಿ ಲೈನಮನ್‌ 5500-9500 7800-00 
22 ಖಾದರ ಅಲಿ ಜವಾನರು 5500-9500 7800-00 
23 ಶೀಮತಿ. ಮಲ್ಲಮ್ಮ ದೂರವಾಣಿ ಸಹಾಯಕ 5500-9500 7800-00 
24 ಸೋಮಣ್ಣ ಕಾವಲುಗಾರ 5200-8200 6250-00 
25 ಗೋವಿಂದ ಜವಾನರು 5200-8200 6000-00 
26 ಹನುಮಂತು ಜವಾನರು 5200-8200 5050-00 
27 ಹುಲಿಗೆಮ್ಮ ಹಂಪನಕಟ್ಟ ಜವಾನರು 5200-8200 5200-00 
28 ಜುಬೇದಾ ಬೇಗಂ ದೂರವಾಣಿ ಲೈನಮನ್‌ 4800-7275 4800-00 























(11) ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ, ಪಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ 


ಪತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯಗಳು :- 























ಕ.ಸಂ. ಅನುದಾನ 
ಲೆಕ್ಕ ಶೀರ್ಷಿಕೆ 

2700-01 - ನಿರ್ವಹಣೆ - ದುರಸ್ತಿ 

1 ವ 195.00 ಲಕ 
200 ನಿರ್ವಹಣೆ ಸ 
376 - ವಿಜಯನಗರ ಕಾಲುವೆ 

2 8.20 ಲಕ 
2700 - 07 ನಿರ್ವಹಣೆ ದುರಸ್ತಿ ಸ 
435 ರಾಜೋಳಿಬಂಡಾ ತಿರುವು ಯೋಜನೆ 

3 14.56 ಲಕ 
04 ನಿರ್ವಹಣೆ - 200 ನಿರ್ವಹಣೆ, ದುರಸ್ತಿ & 
4701-01-317-2-01 ಯಂತ - ಸಾಧನ, ಸಾಮಾಗಿ 182 ದುರಸ್ತಿ 

4 ಮ ಮ ನ್‌ 7.00 ಲಕ್ಷ 





ಸಾಗಾಣಿಕೆ 











ಬಟವಾಡೆಗಳ ವರದಿಯನ್ನು ಸೂಚಿಸಿ; ಅದರ 









































೧೦೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
ಕ.ಸಂ. ಲೆಕ್ಕ ಶೀರ್ಷಿಕೆ ಅನುದಾನ 
5 4701-01-317-2-01: 304 ವಜಾ ವಸೂಲಿ 0.010 ಲಕ್ಷ 
ಅಮಾನತ್ತು - 01 : ಯೋಜನಾ ಖರ್ಚು 14.00 ಲಕ್ಷ 
4701 - ತುಂಗಭದ್ರಾ ಎಡದಂಡೆ ಯೋಜನೆ 5.00 
ಸ 296 - ದಾಸ್ತಾನು 2.00 ಲಕ್ಷ 
297 ಇತರೆ ಕೆಲಸಗಳಿಗಾಗಿ ಮುಂಗಡ 3.00 ಲಕ್ಷ 
4701- 01-317 
7 03 : ಕಾಲುವೆಗಳು ಮತ್ತು ಶಾಖೆಗಳು 40.00 ಲಕ್ಷ 
132 ಬಂಡವಾಳ ವೆಚ್ಚ 
4701-40-800-0-04 
07: ಸಣ್ಣ ಕಾಲುವೆಗಳು 28.00 ಲಕ್ಷ 
8 132 : ಬಂಡವಾಳ ವೆಚ್ಚ 
422 : ವಿಶೇಷ ಘಟಕ ಯೋಜನೆ 13.00 ಲಕ್ಷ 
423 : ಗಿರಿಜನ ಉಪ ಯೋಜನೆ 5.00 ಲಕ್ಷ 
9 ತುಂಗಭದಾ ಎಡದಂಡೆ ಕಾಲುವೆ ಆಧುನೀಕರಣ 400.00 ಲಕ್ಷ 
ತುಂಗಭದಾ ಸಮತೋಲನಾ ಜಲಾಶಯ ವಿತರಣಾ ಕಾಲುವೆ 
10 ರಸಜ 550.00 ಲಕ್ಷ 
1] ವಿಜಯನಗರ ಕಾಲುವೆ ಆಧುನೀಕರಣ 20.00 ಲಕ್ಷ 
(12) ಸಹಾಯಧನ ಕಾರ್ಯಕಮಗಳಿಗೆ ನಿಗದಿಪಡಿಸಿರುವ ಹಣ, ಫಲಾನುಭವಿಗಳ ವಿವರ ಹಾಗೂ ಸಹಾಯಧನದ ಕಾರ್ಯಕಮಗಳನ್ನು 
ಅನುಷ್ಠಾನಗೊಳಿಸುವ ವಿಧಾನ :- 
ಅನ್ವಯಿಸುವುದಿಲ್ಲ. 


(13) ವಿನಾಯಿತಿ ಮತ್ತು ಪರವಾನಗಿ ಪತ ಪಡೆದಿರುವ ವರ, ಅಧಿಕಾರ ಪತ ನೀಡಿರುವ ವಿವರಗಳು :- 


ಅನ್ವಯಿಸುವುದಿಲ್ಲ. 


(14) ವಿದ್ಯುನ್ಮಾನದಲ್ಲಿ ಪರಿವರ್ತಿಸಿರುವ ಮಾಹಿತಿಯ ವಿವರಗಳು, ಲಭ್ಯವರಿವು ಅಥವಾ ಹೊಂದಿರುವ ಮಾಹಿತಿಗಳು :- 


ಅನ್ವಯಿಸುವುದಿಲ್ಲ. 


(15) ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರಿಕರಿಗೆ ದೊರೆಯಬಹುದಾದ ಅನುಕೂಲತೆಗಳ ವಿವರಗಳು - ಸಾರ್ವಜನಿಕರಿಗೆ ಲಭ್ಯವಿದ್ದಲ್ಲಿ ಗಂಥಾಲಯ, 
ವಾಚನಾಲಯದ ಕೆಲಸದ ವೇಳೆ - ನಮೂದಿಸುವುದು. 


ಯಾವುದು ಇಲ್ಲ. 


(16) ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರ ವಿವರಗಳು :- 


ಇಲಾಖೆ:- 
ವಿಭಾಗ :- 


ಸಾರ್ವಜನಿಕ ಮಾಹಿತಿ :- 


ಮೇಲ್ಮನವಿ 
ಪಾಧಿಕಾರ 


ಅಧೀಕ್ಷಕ ಅಭಿಯಂತರರು 
ತುಂಗಭದಾ ಕಾಲುವೆ ನಿರ್ಮಾಣ 
ವೃತ್ತ ಯರಮರಸ್‌ ಶಿಬಿರ್‌. 


ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್‌ 5 (2) 


ಜಲ ಸಂಪನ್ಮೂಲ ಇಲಾಖೆ 


ಕಾರ್ಯನಿರ್ವಾಹಕ ಅಭಿಯಂತರರು, ನಂ.5 ಕಾಲುವೆ ವಿಭಾಗ, ಯರಮರಸ್‌ ಶಿಬಿರ್‌ (ತಾ.ಜಿ.ರಾಯಚೂರು) 


ಸಾರ್ವಜನಿಕ 
ಮಾಹಿತಿ ಅಧಿಕಾರಿ 
ಕಾರ್ಯನಿರ್ವಾಹಕ ಅಭಿಯಂತರರು 
ನಂ.5 ಕಾಲುವೆ ವಿಭಾಗ 
ಯರಮರಸ್‌ ಶಿಬಿರ್‌. 


ಅಧಿಕಾರಿಗಳಾಗಿರುತ್ತಾರೆ. 


ಮುಖ್ಯ ಅಭಿಯಂತರರು, ನೀರಾವರಿ ಕೇಂದ ವಲಯ, ಮುನಿರಾಬಾದ್‌ ಶಿಬಿರ್‌ (ತಾ.ಜಿ.ಕೊಪ್ಪಳ) 


ಸಹಾಯಕ ಸಾರ್ವಜನಿಕ 
ಮಾಹಿತಿ ಅಧಿಕಾರಿ 
1) ಶೀ.ಕೆ.ರಾಜಶೇಖರ 
ಸಹಾಯಕ ಅಭಿಯಂತರರು 
(ತಾಂತಿಕ ಶಾಖೆ) 
2) ಖಾಜಿ ಅಬೀದ್‌ ಹುಸೇನ್‌ 
ಲೆಕ್ಕ ಪರಿಶೋಧನಾಧಿಕಾರಿ (ಲೆಕ್ಕ ಶಾಖೆ) 
3) ಖಾಲಿ 
ಅಧೀಕ್ಷಕರು (ಆಡಳಿತ ಶಾಖೆ) 


1961) ರ ಅಡಿಯಲ್ಲಿ ಈ ಕಛೇರಿಯಿಂದ ನೇಮಿಸಲಾದ ಅಧಿಕಾರಿಗಳು ಸಾರ್ವಜನಿಕ ಸಂಪರ್ಕ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೫೩ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಟನ್‌ 5 (1) ರ ಪಕಾರ 
1 ಶೀ. ಎಂ. ಮೋತಿಲಾಲ ನಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, (ಪಭಾರ) 
ಚ್ಟ ನಂ.5 ಕಾಲುವೆ ವಿಭಾಗ, ಯರಮರಸ್‌ ನಜರ್‌. 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಟನ್‌ 5 (2) ರ ಪಕಾರ 





























1 ಶೀ. ಕೆ. ರಾಜಶೇಖರ ಸಹಾಯಕ ಅಭಿಯಂತರರು ( ತಾಂತಿಕ ಶಾಖೆ) 
2 ಶೀ. ಖಾಜಿ ಅಬೀದ್‌ ಹುಸೇನ್‌ ಲೆಕ್ಕ ಪರಿಶೋಧನಾಧಿಕಾರಿಗಳು (ಲೆಕ್ಕ ಶಾಖೆ) 
3 ಶೀ. ಕೃಷ್ಣ ಎಸ್‌.ಡಿ.ಎ. ಅಧೀಕ್ಷಕರು (ಆಡಳಿತ ಶಾಖೆ) ಪ್ರಭಾರ 





ಮೇಲಿನ ಅಧಿಕಾರಿಗಳು ಮಾಹಿತಿಯನ್ನು 30 ದಿನಗಳೊಳಗಾಗಿ ನೀಡದಿದ್ದ ಪಕ್ಷದಲ್ಲಿ ದೂರನ್ನು ಮತ್ತು ಮೇಲ್ಮನವಿಯನ್ನು ಈ ಕೆಳಕಂಡ ಅಧಿಕಾರಿಗಳಿಗೆ 
ನೀಡಬಹುದು. 
(17) ನಿಯಮಿಸಬಹುದಾದಂತಹ ಇತರ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು. 
ಅಕ್ಟೋಬರ್‌ 29-2009 ರಂದು ಪ್ರಕಟಿಸಿದ ಮಾಹಿತಿಗಳನ್ನು ಪರಿಷ್ಕರಿಸಿ ಪ್ರಕಟಿಸಲಾಗಿದೆ. 
ಸೂಪರಿಂಟೆಂಡಿಂಗ್‌ ಇಂಜಿನೀಯರರು, 
ತುಂಗಭದ್ರಾ ಕಾಲುವೆ ನಿರ್ಮಾಣ ವೃತ್ತ, 
ಯರಮರಸ್‌ ಶಿಬಿರ್‌, ತಾ.ಜಿ. ರಾಯಚೂರು. 
ಪಿ.ಆರ್‌.1708 
ಕರ್ನಾಟಕ ವಿಧಾನಸಭೆ 
ಅಧಿಸೂಚನೆ 
ಸಂಖ್ಯೆ: ವಿಸಸ/ಶಾರಶಾ/07/ಕರೆ/2009, ಬೆಂಗಳೂರು, ದಿನಾಂಕ:14.10.2010 
ಗುರುವಾರ, ದಿನಾಂಕ 14ನೇ ಅಕ್ಟೋಬರ್‌, 2010ರಂದು ಪ್ರಾರಂಭವಾದ ಹದಿಮೂರನೇ ವಿಧಾನಸಭೆಯ ಏಳನೇ ಅಧಿವೇಶನದ 
ಮುಂದುವರೆದ ಉಪವೇಶನವನ್ನು ಅದೇ ದಿನದಂದು ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಲಾಗಿದೆ. 
ಎಸ್‌.ಬಿ. ಪಾಟೀಲ್‌, 
ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆ. 
KARNATAKA LEGISLATIVE ASSEMBLY 
NOTIFICATION 
No.KLAS/LGA/07/ADJ/2009, Bengaluru, Dated:14.10.2010 
The Adjourned Meeting of the Seventh Session of the Thirteenth Assembly, which commenced on Thursday, the 14th 
October, 2010 adjourned sine-die on the same day. 
S.B. PATIL 
PR-1556 Secretary, 
Karnataka Legislative Assembly. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 


ಪ್ರಕಟಣೆ 
ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ:70/ 2009, ದಿನಾಂಕ:15.09.2009 
ಅರ್ಜಿದಾರರು: ಪ್ರತಿವಾದಿಗಳು: 
1 ಶ್ರೀಮತಿ ಯಮನಮ್ಮ ಗಂಡ ಭೀಮಪ್ಪ 1 ಬಿ. ವೆಂಕಟರೆಡ್ಡಿ ತಂದೆ ರವಿರೆಡ್ಡಿ, 
2) ಲಲಿತಾ ತಂದೆ ಭೀಮಪ್ಪ ಗುತ್ತಿಗೆದಾರರು, ಜುಬಲಿಹಿಲ್ಸ್‌, ಹೈದರಾಬಾದ್‌. 
ಅರ್ಜಿದಾರರ ವಾಸ: ಸಾ: ಆನೆಗುಂದಿ, ತಾ: ಗ೦ಗಾವತಿ. 2) ಎಕ್ಷಿಕ್ಕೂಟವ್‌ ಇಂಜಿನಿಯರ್‌, ಲೋಕೋಪಯೋಗಿ ಬಂದರು ಮತ್ತು 


ಒಳನಾಡು ಜಲಸಾರಿಗೆ ಇಲಾಖೆ (ಪಿ.ಡಬ್ಲ್ಯೂಡಿ.) ಕೊಪ್ಪಳ. 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ/ಶ್ರೀಮತಿ ಭೀಮಪ್ಪ ತಂದೆ ನಿಂಗಪ್ಪ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:22.01.2009 ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 


೧೦೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಹೇಳಿಕೊಂಡು ಮೃತ ಭೀಮಪ್ಪ ಇವರ ವಾರಸುದಾರರಾದ ಶ್ರೀ/ಶ್ರೀಮತಿ ಯಮನಮ್ಮ ಗಂಡ ಭೀಮಪ್ಪ ಮತ್ತು ಲಲಿತಾ ತಂದೆ ಭೀಮಪ್ಪ ಎಂಬುವವರು 
ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ 


ಪಿ.ಆರ್‌.1700 ಪರಿಹಾರ ಆಯುಕ್ತರು, ಕೊಪ್ಪಳ ಜಿಲ್ಲಾ, ಕೊಪ್ಪಳ. 

ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 

ಪ್ರಕಟಣೆ 
ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ:71/ 2009, ದಿನಾಂಕ:15.09.2009 
ಅರ್ಜಿದಾರರು: ಪ್ರತಿವಾದಿಗಳು: 

1) ಆಶಾಬನಿ ಗಂಡ ರಸೂಲ್‌ಸಾಬ್‌ 1 ಬಿ. ವೆಂಕಟರೆಡ್ಡಿ ತಂದೆ ರವಿರೆಡ್ಡಿ, 
2) ಖಾಜಾವಬನಿ ತಂದೆ ರಸೂಲ್‌ಸಾಬ್‌ ಗುತ್ತಿಗೆದಾರರು, ಜುಬಲಿಹಿಲ್ಸ್‌, ಹೈದರಾಬಾದ್‌. 
3) ರಾಜಾ ಹುಸೇನ್‌ ತಂದೆ ರಸೂಲ್‌ಸಾಬ್‌ 2) ಎಕ್ಷಿಕ್ಕೂಟವ್‌ ಇಂಜಿನಿಯರ್‌, ಲೋಕೋಪಯೋಗಿ ಬಂದರು ಮತ್ತು 
4) ಸದ್ದಾಂ ಹುಸೇನ್‌ ತಂದೆ ರಸೂಲ್‌ಸಾಬ್‌ ಒಳನಾಡು ಜಲಸಾರಿಗೆ ಇಲಾಖೆ (ಪಿ.ಡಬ್ಲ್ಯೂಡಿ.) ಕೊಪ್ಪಳ. 


5) ಅರ್ಜಿದಾರರು ಎಲ್ಲಾರು ವಾಸ: ಆನೆಗೊಂದಿ ತಾ: ಗಂಗಾವತಿ. 

ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ/ಶ್ರೀಮತಿ ರಸೂಲ್‌ಸಾಬ್‌ ತಂದೆ 
ರಾಜಾಸಾಬ್‌ ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:22.01.2009 ರಂದು ಕೆಲಸದಿಂದುಂಟಾದ ಅಪಘಾತದಿಂದ 
ಮೃತ ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ 
ವಾರಸುದಾರರೆಂದು ಹೇಳಿಕೊಂಡು ಮೃತ ರಸೂಲ್‌ಸಾಬ್‌ ಇವರ ವಾರಸುದಾರರಾದ ಶ್ರೀ/ಶ್ರೀಮತಿ (1) ಆಶಾಬನಿ (2) ಖಾಜಾವಬನಿ (3) 
ರಾಜಾಹುಸೇನ್‌ (4) ಸದ್ದಾಂ ಹುಸೇನ್‌ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ 


ಪಿ.ಆರ್‌.1701 ಪರಿಹಾರ ಆಯುಕ್ತರು, ಕೊಪ್ಪಳ ಜಿಲ್ಲಾ, ಕೊಪ್ಪಳ. 

ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 

ಪ್ರಕಟಣೆ 
ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ:72/ 2009, ದಿನಾಂಕ:15.09.2009 
ಅರ್ಜಿದಾರರು: ಪ್ರತಿವಾದಿಗಳು: 

1 ಶ್ರೀಮತಿ ರಾಘುಮ್ಮ ಗಂಡ ಭರತ್‌ ರಾಜ್‌ 1 ಬಿ. ವೆಂಕಟರೆಡ್ಡಿ ತಂದೆ ರವಿರೆಡ್ಡಿ, 
2) ಆಶಿಶ್‌ ರಾಜವರ್ಧನ್‌ ತಂದೆ ಭರತ್‌ ರಾಜ್‌ ಗುತ್ತಿಗೆದಾರರು, ಜುಬಲಿಹಿಲ್ಸ್‌ ಹೈದರಾಬಾದ್‌. 
3) ಧನ್ಕರಾಣಿ ತಂದೆ ಭರತ್‌ ರಾಜ್‌ 2) ಎಕ್ಷಿಕ್ಕೂಟವ್‌ ಇಂಜಿನಿಯರ್‌, ಲೋಕೋಪಯೋಗಿ ಬಂದರು ಮತ್ತು 
ಅರ್ಜಿದಾರರ ವಾಸ: ಆನೆಗೊಂದಿ ಗ್ರಾಮ ತಾ: ಗಂಗಾವತಿ. ಒಳನಾಡು ಜಲಸಾರಿಗೆ ಇಲಾಖೆ (ಪಿ.ಡಬ್ಲ್ಯೂಡಿ.) ಕೊಪ್ಪಳ. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ/ಶ್ರೀಮತಿ ಭರತ್‌ರಾಜ್‌ ತಂದೆ 
ನೀಲಂಸಿಂಗ್‌ ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:22.01.2009 ರಂದು ಕೆಲಸದಿಂದುಂಟಾದ ಅಪಘಾತದಿಂದ 
ಮೃತ ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ 
ವಾರಸುದಾರರೆಂದು ಹೇಳಿಕೊಂಡು ಮೃತ ಭರತ್‌ರಾಜ್‌ ಇವರ ವಾರಸುದಾರರಾದ ಶ್ರೀ/ಶ್ರೀಮತಿ (1) ರಾಘುಮ್ಮ (2) ಆಶಿಶ್‌ ರಾಜವರ್ಧನ್‌ 
(3) ಧನ್ಯರಾಣಿ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೫೫ 





ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ 


ಪಿ.ಆರ್‌.1702 ಪರಿಹಾರ ಆಯುಕ್ತರು, ಕೊಪ್ಪಳ ಜಿಲ್ಲಾ, ಕೊಪ್ಪಳ. 

ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 

ಪ್ರಕಟಣೆ 
ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ:73/ 2009, ದಿನಾಂಕ:15.09.2009 
ಅರ್ಜಿದಾರರು: ಪ್ರತಿವಾದಿಗಳು: 

1 ಶ್ರೀಮತಿ ಈರಮ್ಮ ಗಂಡ ಧರ್ಮಣ್ಣ 1 ಬಿ. ವೆಂಕಟರೆಡ್ಡಿ ತಂದೆ ರವಿರೆಡ್ಡಿ, 
2) ಕೆಂಚಮ್ಮ ತಂದೆ ಧರ್ಮಣ್ಣ ಗುತ್ತಿಗೆದಾರರು, ಜುಬಲಿಹಿಲ್ಸ್‌, ಹೈದರಾಬಾದ್‌. 
3) ರಾಜಾ ತಂದೆ ಧರ್ಮಣ್ಣ, 2) ಎಕ್ಷಿಕ್ಕೂಟವ್‌ ಇಂಜಿನಿಯರ್‌, ಲೋಕೋಪಯೋಗಿ ಬಂದರು ಮತ್ತು 
ಅರ್ಜಿದಾರರ ವಾಸ: ಆನೆಗೊಂದಿ ಗ್ರಾಮ, ತಾ: ಗಂಗಾವತಿ. ಒಳನಾಡು ಜಲಸಾರಿಗೆ ಇಲಾಖೆ (ಪಿ.ಡಬ್ಲ್ಯೂಡಿ.) ಕೊಪ್ಪಳ. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ/ಶ್ರೀಮತಿ ಧರ್ಮಣ್ಣ ತಂದೆ ಡಿ. ತಿಮ್ಮಪ್ಪ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾ೦ಕ:22.01.2009 ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ ಧರ್ಮಣ್ಣ ಇವರ ವಾರಸುದಾರರಾದ ಶ್ರೀ/ಶ್ರೀಮತಿ (1) ಈರಮ್ಮ (2) ಕೆಂಚಮ್ಮ (3) ರಾಜಾ ಎಂಬುವವರು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ 


ಪಿ.ಆರ್‌.1703 ಪರಿಹಾರ ಆಯುಕ್ತರು, ಕೊಪ್ಪಳ ಜಿಲ್ಲಾ, ಕೊಪ್ಪಳ. 
ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ 
ಪ್ರಕಟಣೆ 
ಕಾಅಕೊ/ಕಾನಪ/ಮ.ಪ್ರ/ಸಂಖ್ಯೆ:75/ 2009, ದಿನಾಂಕ:15.09.2009 
ಅರ್ಜಿದಾರರು: ಪ್ರತಿವಾದಿಗಳು: 
ಶ್ರೀಮತಿ ಮಲ್ಲಮ್ಮ ಗಂಡ ಸೋಮಪ್ಪ. 1 ಬಿ. ವೆಂಕಟರೆಡ್ಡಿ ತಂದೆ ರವಿರೆಡ್ಡಿ, 
ಮನೆ ಕೆಲಸ, ಸಾ: ವೆಂಕಟಾಪುರ ಗುತ್ತಿಗೆದಾರರು, ಜುಬಲಿಹಿಲ್ಸ್‌, ಹೈದರಾಬಾದ್‌. 


2) ಎಕ್ಷಿಕ್ಕೂಟಿವ್‌ ಇಂಜಿನಿಯರ್‌, ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಇಲಾಖೆ (ಪಿ.ಡಬ್ಲ್ಯೂಡಿ.) ಕೊಪ್ಪಳ. 
ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ/ಶ್ರೀಮತಿ ಹುಲುಗೇಶ್‌ ತಂದೆ ಸೋಮಪ್ಪ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ:22.01.2009 ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ ವಾರಸುದಾರರೆಂದು 
ಹೇಳಿಕೊಂಡು ಮೃತ ಹುಲುಗೇಶ್‌ ಇವರ ವಾರಸುದಾರರಾದ ಶ್ರೀ/ಶ್ರೀಮತಿ ಮಲ್ಲಮ್ಮ ಗಂಡ ಸೋಮಪ್ಪ ಎಂಬುವವರು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 
ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ 
ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ 
ಪಿ.ಆರ್‌.1704 ಪರಿಹಾರ ಆಯುಕ್ತರು, ಕೊಪ್ಪಳ ಜಿಲ್ಲಾ, ಕೊಪ್ಪಳ. 


೧೦೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಕೃಷಿ ಮಾರಾಟ ಇಲಾಖೆ 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ. 16, 11ನೇ ರಾಜಭವನ ರಸ್ತೆ, ಪಿ.ಬಿ. ನಂ.5309 
ಅಧಿಸೂಚನೆ ಸಂ:ಕೃಮಾಇ/190/ನಿಯವಿ/2008, ಬೆಂಗಳೂರು, ದಿನಾಂಕ:08-11-2010 
ಕರ್ನಾಟಕ ಕೃಷಿ ಉತ್ತನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 145(1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಅಧಿಸೂಚನೆ ಸಂ:ಸಇ/331/ಎಂಆರ್‌ಇ(1)/2008, ದಿನಾ೦ಕ:31.07.2010 ರ ಮೂಲಕ 
ಬಾಗಲಕೋಟೆ ತಾಲ್ಲೂಕು ಒಳಗೊಂಡ ಬಾಗಲಕೋಟೆ ಮಾರುಕಟ್ಟೆ ಕ್ಷೇತ್ರಕ್ಕೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ಸ್ಥಾಪಿಸಿದೆ. 
ಮತ್ತು ಆ ಕಾರಣ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ(ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 
6(2)ರಲ್ಲಿನ ವಿಧಾನವನ್ನು ಅನುಸರಿಸಿ ಅಧಿಸೂಚನೆ ಸಂ (1) ಕೃಮಾಇ/85/ನಿಯವಿ/2001, ದಿನಾಂಕ:08.08.2002 (2) ಎಂಡಿ-ಇಎಂ-ಸಿಆರ್‌-554- 
ಆರ್‌ ಅಂಡ್‌ ಇ-77-78, ದಿಆಂಕ:15.03.1978 ನ್ನು ಮಾರ್ಪಡಿಸಿ, ಕರ್ನಾಟಕದಲ್ಲಿ ಕೃಷಿ ಮಾರಾಟ ನಿರ್ದೇಶಕನಾಗಿರುವ ಜಿ.ರಾಮಚಂದ್ರ ಆದ ನಾನು, 
ಬಾಗಲಕೋಟೆ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟ ಈ ಕೆಳಗೆ ನಮೂದಿಸಿದ ಕೃಷಿ ಉತ್ಪನ್ನಗಳ ಮಾರಾಟ ನಿಯಂತ್ರಣಕ್ಕಾಗಿ ಬಾಗಲಕೋಟೆ ನಗರಸಭೆ 
ಪರಿಮಿತಿಯೊಳಗಿನ ಪ್ರದೇಶ ಮತ್ತು ಮುಚಖಂಡಿ ಗ್ರಾಮದ ಪರಿಮಿತಿಯೊಳಗಿನ ಪ್ರದೇಶವನ್ನು “ಮಾರುಕಟ್ಟೆ”ಎಂದು ಮತ್ತು ಮಾರುಕಟ್ಟೆ ಸಮಿತಿಯು 
ಸ್ವಾಧೀನಪಡಿಸಿಕೊ೦ಡಿರುವ ಈ ಕೆಳಗಿನ ಅನುಸೂಚಿ ಎ ಯಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು “ಮಾರುಕಟ್ಟೆ ಪ್ರಾಂಗಣ” ಎಂದು ಮತ್ತು ಕಲಾದಗಿ ಟೌನ್‌ 
ಪಂಚಾಯಿತಿ ಪರಿಮಿತಿಯೊಳಗಿನ ಪ್ರದೇಶವನ್ನು “ಉಪ ಮಾರುಕಟ್ಟೆ” ಎಂದು ಹಾಗೂ ಅನುಸೂಚಿ ಬಿ ಯಲ್ಲಿ ನಿರ್ಧಿಷ್ಟಪಡಿಸಿದ ಸ್ಥಳವನ್ನು “ಉಪ 
ಮಾರುಕಟ್ಟೆ ಪ್ರಾಂಗಣ”ವೆಂದು ಈ ಮೂಲಕ ಘೋಷಿಸಿದ್ದೇನೆ. 
ಕೃಷಿ ಉತ್ಪನ್ನಗಳು 
ಜಾನುವಾರುಗಳು, 2. ಮೇಕೆಗಳು, 3.ಕುರಿಗಳು, 4.ಹತ್ತಿ (ಬೀಜ ತೆಗೆದ ಮತ್ತು ತೆಗೆಯದ), 5. ಎಲ್ಲಾ ಹೂ.ಗಳು, 6.ಸಜ್ಜೆ, 7.ಜವೆ ಗೋಧಿ, 
8.ಜೋಳ, 9.ಕಂಬು, 10.ಮೆಕ್ಕೆಜೋಳ, 11.ನವಣೆ, 12.ಭತ್ತ, 13.ರಾಗಿ, 14.ಅಕ್ಕಿ 15.ಸಾಮೆ (ಸಾವೆ), 16.ಗೋಧಿ, 17.ಅ೦ಟುವಾಳ, 18.ಬೊ೦ಬು, 19.ಬೆತ್ತ. 
20.ಹಿಪ್ಲೆಬೀಜ, 21.ಹೊಂಗೇಬೀಜ, 22.ಬೇವಿನಬೀಜ, 23.ಸೀಗೇಕಾಯಿ, 24 ಹುಣಸೇಹಣ್ಣು, 25.ಹುಣಸೇಬೀಜ, 26.ಸೇಬು, 27.ಬಾಳೆಹಣ್ಣು, 
28.ಬೋರೆಹಣ್ಣು, 29.ಹುಳಿಹಣ್ಣುಗಳು, 30.ಚಕ್ಕೋತನ ಹಣ್ಣು, 31.ಪೇರಲೆಹಣ್ಣು (ಸೀಬೆಹಣ್ಣು), 32.ದ್ರಾಕ್ಷಿ, 33.ಹಲಸಿನಹಣ್ಣು, 34.ಜ೦ಬುನೇರಳೆಹಣ್ಣು. 
35.ನಿಂಬೆಹಣ್ಣು, 36.ಕರಬೂಜ, 37.ಮಾವಿನಹಣ್ಣು, 38.ಮೂಸಂಬಿ, 39.ಮರಸೇಬು, 40.ಪೈನಾಪಲ್‌ (ಅನಾನಸ್‌), 41 ಪಪ್ಪಾಯಿಹಣ್ಣು (ಪರಂಗಿಹಣ್ಣು), 
42.ದಾಳಿಂಬೆಹಣ್ಣು, 43.ಸಪೋಟಾ, 44.ಸಿದ್ಧೋಟ, 45.ಕಿತ್ತಳೆ, 46.ಕಲ್ಲಂಗಡಿ, 47.ನೆಲಗಡಲೆ(ಶೇಂಗಾ) (ಕಾಯಿ ಮತ್ತು ಬೀಜ), 48.ಹರಳುಬೀಜ, 
49.ಹತ್ತಿಬೀಜ, 50.ಅಗಸೆಬೀಜ, 51.ಸಾಸುವೆ, 52.ಹುಚ್ಚೆಳ್ಳು, 53.ಕುಸುಬೆ, 54.ಎಳ್ಳು, 55.ಸೂರ್ಯಕಾಂತಿಬೀಜ, 56.ಸೋಯಾಬಿನ್‌, 57.ಅಡಿಕೆ, 
58.ಗೋಡಂಬಿಬೀಜ, 59.ಒಣಮೆಣಸಿನಕಾಯಿ, 60.ತೆಂಗಿನಕಾಯಿ, 61.ಕೊಬ್ಬರಿ, 62.ಕೊತ್ತಂಬರಿಬೀಜ (ಧನಿಯಾ), 63.ಬೆಳ್ಳುಳ್ಳಿ, 64.ಶುಂಠಿ, 65.ಮೆಂತ್ಯ, 
66.ಕಾಳುಮೆಣಸು, 67.ಅರಿಶಿನ, 68.ಅಲಸಂದೆ(ಇಡೀ ಮತ್ತು ಒಡೆದ), 69.ಅವರೆ (ಇಡೀ ಮತ್ತು ಒಡೆದ), 70.ಕಡಲೆ (ಇಡೀ ಮತ್ತು ಒಡೆದ), 7ಓಉದ್ದು 
(ಇಡೀ ಮತ್ತು ಒಡೆದ), 72.ಬುಲ್ಲರ್‌ (ಇಡೀ ಮತ್ತು ಒಡೆದ), 73.ಹೆಸರು (ಇಡೀ ಮತ್ತು ಒಡೆದ), 74.ಹುರುಳಿ, 75.ಲಾಕ್‌ (ಇಡೀ ಮತ್ತು ಒಡೆದ). 
76.ಮಡಿಕೆ (ಮಟಕಿ) (ಇಡೀ ಮತ್ತು ಒಡೆದ), 77.ಚೆನ್ನಂಗಿ (ಮಸೂರಿ) (ಇಡೀ ಮತ್ತು ಒಡೆದ), 78.ಬಟಾಣಿ, 79.ತೊಗರಿ (ಇಡೀ ಮತ್ತು ಒಡೆದ), 
80.ಮೋತ್‌ (ಇಡೀ ಮತ್ತು ಒಡೆದ), 81ಎಲ್ಲಾ ತರಕಾರಿಗಳು (ಸೊಪ್ಪುಗಳು ಸೇರಿಸಿ)(ಗರ್ಕಿನ್‌ ಹೊರತುಪಡಿಸಿ), 82.ಕಾಯಿಗಳು, 
83.ಹಸಿರುಮೆಣಸಿನಕಾಯಿ, 84.ಈರುಳ್ಳಿ, 85.ಆಲೂಗಡ್ಡೆ, 86.ಸುವರ್ಣಗೆಡ್ಡೆ, 87.ಸಿಹಿಗೆಣಸು (ಗೆಣಸು), 88.ಟೊಮ್ಯಾಟೋ, 89.ಬೀಟೆ (ರೋಸ್‌ವುಡ್‌), 
90.ಬಿಲ್ವಾಲ, 91.ಗ೦ಜಾನ್‌, 92.ಹಡಗ, ೨93.ಹಳದಿ, 94.ಹನಿಮತ್ತಲ್‌, 95.ಹೊನ್ನೆ, 96.ಐಯಾನಿ, 97.ಹಲಸಿನಮರ, 98.ಜಂಬೆ, 99.ಕಲನ್‌, 
100.ಕಿ೦ಡಲ್‌, 101.ಮಾವಿನಮರ, 102.ಮತ್ತಿ, 103.ನಂದಿ, 104.ರಾ೦ಪತ್ರೆ, 105.ತೇಗ (ಸಾಗವಾನಿ), 106.ಬಿಳಿ ದೇವದಾರು (ಕೇದರ), 107.ಸಿಲ್ವರ್‌ ಓಕ್‌, 
108.ನೀಲಗಿರಿ, 109.ವೀಳ್ಕೆದೆಲೆ, 110.ಬೆಲ್ಲ, 111.ತೆಂಗಿನಕಡ್ಡಿ, 112.ಒಣದ್ರಾಕ್ಷಿ. 
ಅನುಸೂಚಿ-ಎ 
ಬಾಗಲಕೋಟೆ ತಾಲ್ಲೂಕಿನ ಮುಚಖಂಡಿ ಗ್ರಾಮದ ಪರಿಮಿತಿಯೊಳಗಿನ ನೋಂದಣಿ ಸಂಖ್ಯೆ: 129, 131, 132:1, 132:2, 132:3, 134, 142, 
142:1, 142:2ಎ, 142:ಬಿ, 143:1, 143:2, 143:3, 128, 133 ಮತ್ತು ಬಾಗಲಕೋಟೆ ನಗರಾಭಿವೃದ್ದಿ ಪ್ರಾಧಿಕಾರದವರ ಪ್ರಕಾರ ಹೊಂದಿಕೊಂಡ 13 
ಎಕರೆ ಜಮಿನು ಸೇರಿ ಒಟ್ಟು 104 ಎಕರೆ 15 ಗುಂಟೆಗಳ ಈ ಕೆಳಗಿನ ಸೀಮಾಬದ್ಧ ಸ್ಥಳ;- 


ಪೂರ್ವಕ್ಕೆ : ರಿಸರ್ವ್‌ ಸರ್ವೆ ನಂ.169, 171, 173, 175, 176, 177, 179, 180 
ಪಶ್ಚಿಮಕ್ಕೆ : ರಿಸರ್ವ್‌ ಸರ್ವೆ ನಂ.126, 127, 128, 135, 141, 144 

ಉತ್ತರಕ್ಕೆ : ರಾಜ್ಯ ಹೆದ್ದಾರಿ ಹಾಗೂ ಕೃಷಿ ಇಲಾಖೆ ಕಛೇರಿ ಕಟ್ಟಡಗಳು 
ದಕ್ಷಿಣಕ್ಕೆ : ರಿಸರ್ವ್‌ ಸರ್ವೆ ನಂ.145, 146. 


ಅನುಸೂಚಿ-ಬಿ 
ಕಲಾದಗಿ ಟೌನ್‌ ಪಂಚಾಯಿತಿ ಪರಿಮಿತಿಯೊಳಗೆ ಇರುವ ಜಾನುವಾರು ಸಂತೆ ಮತ್ತು ಅಡತ್‌ ಬಜಾರ್‌ ಒಳಗೊಂಡ ಈ ಕೆಳಗಿನ 


ಪೂರ್ವಕ್ಕೆ : ತುಳಸಿಗೇರಿ ತೊರೆ 

ಪಶ್ಚಿಮಕ್ಕೆ : ಜುಮ್ಮಾಮಸೀದಿ ರಸ್ತೆ 
ಉತ್ತರಕ್ಕೆ : ಬಾಗಲಕೋಟೆ ಬೆಳಗಾವಿ ರಸ್ತೆ 
ದಕ್ಷಿಣಕ್ಕೆ : ಸವಾಯಿ ಕಟ್ಟೆ ರಸ್ತೆ 


ಜೆ. ರಾಮಚಂದ್ರ 
ಪಿ.ಆರ್‌.1610 ನಿರ್ದೇಶಕರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೫೭ 





ಪ್ರಾಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ನ್ಯಾಯಾಲಯ, ಶಿವಮೊಗ್ಗ ವಿಭಾಗ, ಶಿವಮೊಗ್ಗ 
ಸಂಖ್ಯೆ:ಎತ:71ಎ:ಎಆರ್‌ಎಲ್‌ 71/2002-03, ದಿನಾ೦ಕ:25ನೇ ಸೆಪ್ಟೆಂಬರ್‌, 2010 
ಉಪಸ್ಥಿತರು: ಶ್ರೀ ಎಸ್‌ ವೆಂಕಟೇಸನ್‌ ಭಾ.ಅ.ಸೇ ಪ್ರಾಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಶಿವಮೊಗ್ಗ ವಿಭಾಗ ಶಿವಮೊಗ್ಗ 
ಫಿರ್ಯಾದಿ : ವಲಯ ಅರಣ್ಯಾಧಿಕಾರಿ, ರಿಪ್ಪನ್‌ಪೇಟೆ ವಲಯ, ಅರಸಾಳು. (ಸಹಾಯಕ ಅಭಿಯೋಗ ನಿರ್ದೇಶಕರು ಇವರ ಮುಖಾಂತರ) 
Vis 
ಆರೋಪಿತರು : ಗೊತ್ತಿಲ್ಲ. 
ಅರ್ಜಿದಾರರು : ಶ್ರೀ ಎ೦ ಬಿ ಮಂಜುನಾಥ ಬಿನ್‌ ಎನ್‌ ಎ೦ ಬೈರೇಗೌಡ ರಿಪ್ಪನ್‌ಪೇಟೆ (ಶ್ರೀಮತಿ ಪ್ರಮೀಳ ಎಲ್‌ ಗೌಡ ಇವರ ಜಿಪಿಎ) 
(ಶ್ರೀ ಎ.ಟಿ. ಬೆಳ್ಳಿಯಪ್ಪ ವಕೀಲರು) 


ಪ್ರಕರಣದ ಸಂಕ್ಷಿಪ್ತ ವಿವರ: 

ದಿನಾ೦ಕ:26-09-1995 ರಂದು ವಲಯ ಅರಣ್ಯಾಧಿಕಾರಿ, ರಿಪ್ಪನ್‌ ಪೇಟೆ ವಲಯ, ಅರಸಾಳು ಇವರ ಕಚೇರಿ ಸಿಬ್ಬಂದಿಗಳು ವರ್ತಮಾನದ 
ಮೇರೆಗೆ ರಾತ್ರಿ ಸುಮಾರು 07-30 ರ ಸಮಯದಲ್ಲಿ ಮಸರೂರು ಮನ್ನಾ ಜ೦ಗಲಿಯ 1940ನೇ ಸಾಲಿನ ನೆಡುತೋಪಿನಲ್ಲಿ ಕಾಯುತ್ತಿದ್ದಾಗ ರಾತ್ರಿ 8-45 
ರ ಹೊತ್ತಿಗೆ ಒಂದು ವಾಹನ ಬಂದಿದ್ದು, ಅದರಿಂದ ಕೆಲವು ಜನರು ಇಳಿದು ಸ್ವಲ್ಪ ದೂರದಲ್ಲಿದ್ದ ತುಂಡುಗಳನ್ನು ವಾಹನದಲ್ಲಿ ತುಂಬಿದರು, ಮತ್ತು 
ವಾಹನ ಹತ್ತಿ ಹೊರಡಲು ಅನುವಾದರು. ಆಗ ವಲಯ ಕಚೇರಿ ಸಿಬ್ಬಂದಿಗಳು ವಾಹನವನ್ನು ಸುತ್ತುವರಿದರು ಆದರೆ ಆಸಾಮಿಗಳು ಓಡಿಹೋಗಿರುತ್ತಾರೆ. 
ಆಗ ವಲಯ ಕಚೇರಿ ಸಿಬ್ಬಂದಿಗಳು ವಾಹನವನ್ನು ಸುತ್ತುವರಿದರು ಆದರೆ ಆಸಾಮಿಗಳು ಓಡಿಹೋಗಿರುತ್ತಾರೆ. ಆಗ ವಲಯ ಕಚೇರಿ ಸಿಬ್ಬಂದಿಗಳು 
ಗಾಳಿಯಲ್ಲಿ ಗುಂಡು ಹಾರಿಸಿ ಓಡಿಹೋದ ಆಸಾಮಿಗಳನ್ನು ಹಿಡಿಯಲು ಬೆನ್ನಟ್ಟಿದರೂ ಪ್ರಯೋಜನವಾಗಿರುವುದಿಲ್ಲ. ನಂತರ ವಾಹನ ತಡೆದು ತಪಾಸಣೆ 
ಮಾಡಿದಾಗ ಅದು ಮಿಸ್ಟುಬಿಷಿ ಕ್ಯಾಂಟರ್‌ ಕೆಎ 15-310 ಆಗಿದ್ದು, ಅದರಲ್ಲಿ ಸುಮಾರು 09 ಸಾಗುವಾನಿ-0.862 ಎಂ3 ಇದ್ದಿತು. ಇವುಗಳನ್ನು ಕಾನೂನಿಗೆ 
ಎರುದ್ಧವಾಗಿ ಸಾಗಾಟ ಮಾಡುತ್ತಿದ್ದರಿಂದ ಪಂಚರ ಸಮಕ್ಷಮದಲ್ಲಿ ಅವುಗಳನ್ನು ಜಪ್ತು ಮಾಡಿರುವುದಾಗಿ ಮಹಜರು ಜರುಗಿಸಿ ಪ್ರಾಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಶಿವಮೊಗ್ಗ ವಿಭಾಗ ಶಿವಮೊಗ್ಗ ಇವರಿಗೆ ವರದಿ ಮಾಡಿರುತ್ತಾರೆ. ಹಾಗೂ ವಾಹನದ ಮುಟ್ಟುಗೋಲಿಗೆ 
ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಲೂ ಸಹ ವರದಿ ಮಾಡಿರುತ್ತಾರೆ. 

ಅದರಂತೆ ವಾಹನದ ಎರುದ್ಧ ಕರ್ನಾಟಕ ಅರಣ್ಯ ಕಾನೂನು ಕಲಂ 71 (ಎ) ರಡಿಯಲ್ಲಿ ಕ್ರಮ ಕೈಗೊಳ್ಳುವ ಕುರಿತು ವಾಹನದ 8 Exact 
ಪಡೆದು ಶ್ರೀ ಎಂ ಬಿ ಮಂಜುನಾಥ ಬಿನ್‌ ಎನ್‌ ಎಂ ಬೈರೇಗೌಡ ರಿಪ್ಪನ್ನೇಟೆ (ಶ್ರೀಮತಿ ಪ್ರಮೀಳ ಎಲ್‌ ಗೌಡ ಇವರ ಜಿ ಪಿ ಎ) ಇವರಿಗೆ ಕ.ಅ.ಕಾ 
ಕಲಂ 71 (ಬಿ) ರ ಪ್ರಕಾರ ಕಾರಣ ಕೇಳುವ ನೋಟೀಸನ್ನು ದಿನಾಂಕ 05-12-1995 ರಂದು ಜಾರಿ ಮಾಡಿದ್ದು, ಅದಕ್ಕೆ ಶ್ರೀಮತಿ ಪ್ರಮೀಳ ಎಲ್‌ ಗೌಡ 
ಇವರು ಅವರ ವಕೀಲರ ಮೂಲಕ ಉತ್ತರ ನೀಡಿ ತಾನು ಒಬ್ಬ ಮಹಿಳೆಯಾಗಿದ್ದು, ಒಂದು ದಿನಸಿ ಅಂಗಡಿ ನಡೆಸುತ್ತಿದ್ದೇನೆ. ಅದಕ್ಕಾಗಿ ಈ ವಾಹನವನ್ನು 
ಉಪಯೋಗಿಸುತ್ತಿದ್ದೇನೆ. ಅಕ್ರಮ ಸಾಗಾಣಿಕೆಯಾಗುವ ಸಮಯದಲ್ಲಿ ತಾನು ವಾಹನದಲ್ಲಿರಲಿಲ್ಲ. ಅಕ್ರಮ ಸಾಗಾಣಿಕೆಗೆ ತನ್ನ ಸಮ್ಮತಿ ಅಥವಾ ಪರೋಕ್ಷ 
ಸಮ್ಮತಿ ಇರುವುದಿಲ್ಲ. ಅಕ್ರಮ ಸಾಗಾಣಿಕೆ ಬಗ್ಗೆ ತನಗೇನೂ ಗೊತ್ತಿಲ್ಲ ಎಂದು ತಿಳಿಸಿರುತ್ತಾರೆ. 

ನಂತರ ಈ ಪ್ರಕರಣವನ್ನು ವಿಚಾರಣೆಗೆ ಎತ್ತಿಕೊಳ್ಳಲಾಯಿತು. ಅಭಿಯೋಜನಾ ಪರವಾಗಿ 02 ಸಾಕ್ಷಿದಾರರನ್ನು ವಿಚಾರಣೆ ಮಾಡಲಾಗಿದೆ. 
ನಿಶಾನೆ ಪ-।ರಿಂದ 5 ಹಾಗೂ ಮುದ್ದೆ ಮಾಲು 1 ರಿಂದ 10 ಇವುಗಳನ್ನು ಗುರುತಿಸಲಾಗಿದೆ. ಎದುರುದಾರರ ಪರವಾಗಿ ಒಬ್ಬರನ್ನು ವಿಚಾರಣೆ 
ಮಾಡಲಾಯಿತು. 

ಈ ಪ್ರಕರಣದಲ್ಲಿ ಸಾಕ್ಷಿದಾರರ ಹೇಳಿಕೆ ಹಾಗೂ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಎರಡೂ ಕಡೆಯ ವಾದ ವಿವಾದಗಳನ್ನು ಆಲಿಸಲಾಗಿದೆ. 


ಈ ಕೆಳಗಿನ ವಿವಾದಾಂಶಗಳು ಉದ್ಭವಿಸುತ್ತವೆ ದ 

1 ವಾಹನ ಸಂಖ್ಯೆ ಮಿಸ್ತುಬಿಷಿ ಕ್ಯಾಂಟರ್‌ ಕೆ ಎ 15-310 ಇದನ್ನು ಕಾನೂನಿಗೆ ವಿರುದ್ಧವಾಗಿ ದಿನಾ೦ಕ:26-09-1995 ರಂದು ಸುಮಾರು 09 
ಸಾಗುವಾನಿ-0.862 ಎಂತಿ ನಾಟಾ ಸಾಗಾಟ ಮಾಡಲು ಉಪಯೋಗಿಸಿದ ವಿಷಯವನ್ನು ಅಭಿಯೋಜನೆಯವರು ಪುರಾವೆ 
ಮಾಡುತ್ತಾರೆಯೇ? 

2) ಈ ಪ್ರಕರಣದಲ್ಲಿ ಜಪ್ತು ಮಾಡಿದ ವಾಹನವನ್ನು ಕಾನೂನಿಗೆ ವಿರುದ್ಧವಾಗಿ ಸಾಗುವಾನಿ ನಾಟಾ ಸಾಗಾಟ ಮಾಡದಂತೆ ತಡೆಯಲು ಎಲ್ಲಾ 
ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ಈ ವಾಹನದ ಮಾಲೀಕರು, ಅವರ ಪ್ರತಿನಿಧಿಗಳು ಇಲ್ಲವೇ ಜಪ್ತು ಮಾಡುವ ಸಮಯದಲ್ಲಿ ವಾಹನದ 
ಸ್ವಾಧೀನ ಹೊಂದಿದ್ದ ವ್ಯಕ್ತಿಗಳು ತೆಗೆದುಕೊಂಡಿದ್ದರೋ ಹೇಗೆ? 

3) ಜಪ್ತು ಮಾಡಿದ ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಬೇಕಾಗುತ್ತದೆಯೋ ಹೇಗೆ? 

4) ಏನು ಆದೇಶ ಮಾಡಬಹುದಾಗಿದೆ? 

ಈ ಮೇಲಿನ ವಿವಾದಾಂಶಗಳಿಗೆ ನಾನು ಕೆಳಗಿನಂತೆ ಉತ್ತರಿಸುತ್ತೇನೆ:- 
ವಿವಾದಾಂಶ 1 :- ಸಕಾರಾತ್ಮಕವಾಗಿ 
ವಿವಾದಾಂಶ 2 :- ನಕಾರಾತ್ಮಕವಾಗಿ 
ವಿವಾದಾಂಶ 3 :- ಸಕಾರಾತ್ಮಕವಾಗಿ 


ವಿವಾದಾಂಶ 4 :- ಅಂತಿಮ ಆದೇಶದಂತೆ 


೧೦೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಕಾರಣಗಳು:- 
ವಿವಾದಾಂಶ 1:- ಈ ಪ್ರಕರಣದಲ್ಲಿ ಅಭಿಯೋಜನಾ ಪರವಾಗಿ ವಿಚಾರಣೆ ಮಾಡಿದ ಪಿ.ಡಬ್ಲ್ಯೂ - 1 ಶ್ರೀ ಹೆಚ್‌ ಮಂಜಪ್ಪ ವಲಯ ಅರಣ್ಯಾಧಿಕಾರಿ, 
ಇವರು ತಮ್ಮ ಹೇಳಿಕೆಯಲ್ಲಿ ದಿನಾ೦ಕ:26-09-1995 ರಂದು ವರ್ತಮಾನ ಬಂದ ಮೇರೆಗೆ ರಾತ್ರಿ ಸುಮಾರು 07-30 ರ ಸಮಯದಲ್ಲಿ ಮಸರೂರು 
ಮನ್ನಾ ಜಂಗಲಿಯ 1940ನೇ ಸಾಲಿನ ನೆಡುತೋಪಿನಲ್ಲಿ ಕಾಯುತ್ತಿದ್ದಾಗ ರಾತ್ರಿ 8.45 ರ ಹೊತ್ತಿಗೆ ಒಂದು ವಾಹನ ಬಂದಿದ್ದು, ಅದರಿಂದ ಕೆಲವು 
ಜನರು ಇಳಿದು ಸ್ವಲ್ಪ ದೂರದಲ್ಲಿದ್ದ ತುಂಡುಗಳನ್ನು ವಾಹನದಲ್ಲಿ ತುಂಬಿದರು, ಮತ್ತು ವಾಹನ ಹತ್ತಿ ಹೊರಡಲು ಅನುವಾದರು. ಆಗ ವಲಯ ಕಚೇರಿ 
ಸಿಬ್ಬಂದಿಗಳು ವಾಹನವನ್ನು ಸುತ್ತುವರಿದರು ಆದರೆ ಆಸಾಮಿಗಳು ಓಡಿಹೋಗಿರುತ್ತಾರೆ. ಆಗ ವಲಯ ಕಚೇರಿ ಸಿಬ್ಬಂದಿಗಳು ಗಾಳಿಯಲ್ಲಿ ಗುಂಡು ಹಾರಿಸಿ 
ಓಡಿಹೋದ ಆಸಾಮಿಗಳನ್ನು ಹಿಡಿಯಲು ಬೆನ್ನಟ್ಟಿದರೂ ಪ್ರಯೋಜನವಾಗಿರುವುದಿಲ್ಲ. ನಂತರ ವಾಹನ ತಡೆದು ತಪಾಸಣೆ ಮಾಡಿದಾಗ ಅದು ಮಿಸ್ಟುಬಿಷಿ 
ಕ್ಯಾಂಟರ್‌ ಕೆ ಎ 15-310 ಆಗಿದ್ದು, ಅದರಲ್ಲಿ ಸುಮಾರು 09 ಸಾಗುವಾನಿ-0.862 ಎಂ3 ಇದ್ದಿತು. ನಂತರ ಆ ರಾತ್ರಿ ಸಮಯದಲ್ಲಿ ಖಾಸಗಿಯವರಾರೂ 
ಸಿಕ್ಕದಿದ್ದರಿ೦ದ ಇಲಾಖೆಯವರೇ ಪಂಚರಾಗಿ ಮಹಜರು ಮಾಡುವ ಮೂಲಕ ಈ ವಾಹನವನ್ನು ಹಾಗೂ ಅದರೊಳಗಿದ್ದ ಸಾಗುವಾನಿ ತುಂಡುಗಳನ್ನು 
ಜಪ್ತು ಮಾಡಲಾಯಿತು. ಕಾನೂನಿಗೆ ಬಾಹಿರವಾಗಿ ಸಾಗುವಾನಿ ತುಂಡುಗಳನ್ನು ಸಾಗಾಟ ಮಾಡಲು ಈ ವಾಹನವನ್ನು ಉಪಯೋಗಿಸಿದ್ದು ಕಂಡು 
ಬಂದಿದೆ ಎಂದು ಸಾಕ್ಷಿ ನುಡಿದಿರುತ್ತಾರೆ. ಇವರು ಜಪ್ತು ಮಾಡಿದ ಸಾಗುವಾನಿ ತುಂಡುಗಳನ್ನು ಹಾಗೂ ವಾಹನವನ್ನು ಮುದ್ದೆ ಮಾಲು 1 ರಿಂದ 10 
ಎಂದು ಗುರುತಿಸಿರುತ್ತಾರೆ. ಈ ಸಾಕ್ಷಿದಾರರಿಗೆ ಅರ್ಜಿದಾರರ ಪರ ಪಾಟಿ ಸವಾಲು ಮಾಡಲಾಗಿದ್ದು, ಪಾಟಿ ಸವಾಲಿನಲ್ಲಿ ಸ್ಥಳದಲ್ಲಿ ಮಹಜರನ್ನು ಬರೆದಿಲ್ಲ 
ಎಂಬ ಸೂಚನೆಯನ್ನು ಇಟ್ಟಿದ್ದು, ಅದನ್ನು ಇವರು ನಿರಾಕರಿಸಿರುತ್ತಾರೆ. ಈ ಸಾಕ್ಷಿದಾರರ ಹೇಳಿಕೆಯನ್ನು ಹಾಗು ನಿಶಾನೆ ಪಿ 1 ರಲ್ಲಿನ ವಿಷಯವನ್ನು 
ಗಮನಿಸಿದಾಗ ಮಿಸ್ಟುಬಿಷಿ ಕ್ಯಾಂಟರ್‌ ಕೆಎ 15-310 ನಂಬರಿನ ವಾಹನದಲ್ಲಿ ಯಾವುದೇ ಪರವಾನಿಗೆ ಹೊಂದದೇ 09 ಸಾಗುವಾನಿ-0.862 ಎಂ3 ನಾಟ 
ಸಾಗಾಟ ಮಾಡಿರುವ ವಿಷಯ ಪುರಾವೆಯಾಗುತ್ತದೆ. ಈ ಸಾಕ್ಷಿದಾರರ ಹೇಳಿಕೆಯನ್ನು ನಂಬದೇ ಇರಲು ಯಾವುದೇ ಬಲವಾದ ಕಾರಣಗಳು 
ಇರುವುದಿಲ್ಲ. ಹಾಗೂ ಪಾಟಿ ಸವಾಲಿನಲ್ಲಿ ಕೂಡ ಇವರ ಹೇಳಿಕೆಯನ್ನು ನಂಬದಿರುವಂತಹ ವಿಷಯವನ್ನು ಹೊರಗೆಡವಿದ್ದು ಇರುವುದಿಲ್ಲ. ಈ ಎಲ್ಲಾ 
ಕಾರಣಗಳಿಂದ ಮೊದಲನೇ ವಿವಾದಾಂಶವನ್ನು ಸಕಾರಾತ್ಮಕವಾಗಿ ಉತ್ತರಿಸಲಾಗಿದೆ. 
ವಿವಾದಾಂಶ 2:- ಶ್ರೀ ಎ೦ ಬಿ ಮಂಜುನಾಥ ಬಿನ್‌ ಎನ್‌ ಎಂ ಬೈರೇಗೌಡ ರಿಪ್ಪಸ್ಟೇಟೆ (ಶ್ರೀಮತಿ ಪ್ರಮೀಳ ಎಲ್‌ ಗೌಡ ಇವರ ಜಿ ಪಿ ಎ) ಇವರಿಗೆ 
ಕ.ಅ.ಕಾ ಕಲಂ 71 (ಬಿ) ರ ಪ್ರಕಾರ ಕಾರಣ ಕೇಳುವ ನೋಟೀಸನ್ನು ದಿನಾಂಕ 05-12-1995 ರಂದು ಜಾರಿ ಮಾಡಿದ್ದು, ಅದಕ್ಕೆ ಶ್ರೀಮತಿ ಪ್ರಮೀಳ 
ಎಲ್‌ ಗೌಡ ಇವರು ಅವರ ವಕೀಲರ ಮೂಲಕ ಉತ್ತರ ನೀಡಿ ಮಿಸ್ಟುಬಿಷಿ ಕ್ಯಾಂಟರ್‌ ಕೆ ಎ 15-310 ನಂಬರಿನ ವಾಹನದ ನೋಂದಾಯಿತ 
ಮಾಲೀಕಳಾದ ತಾನು ಒಬ್ಬ ಮಹಿಳೆಯಾಗಿದ್ದು, ಒಂದು ದಿನಸಿ ಅಂಗಡಿ ನಡೆಸುತ್ತಿದ್ದೇನೆ. ಅದಕ್ಕಾಗಿ ಈ ವಾಹನವನ್ನು ಉಪಯೋಗಿಸುತ್ತಿದ್ದೇನೆ. ಅಕ್ರಮ 
ಸಾಗಾಣಿಕೆಯಾಗುವ ಸಮಯದಲ್ಲಿ ತಾನು ವಾಹನದಲ್ಲಿರಲಿಲ್ಲ. ಅಕ್ರಮ ಸಾಗಾಣಿಕೆಗೆ ತನ್ನ ಸಮ್ಮತಿ ಅಥವಾ ಪರೋಕ್ಷ ಸಮ್ಮತಿ ಇರುವುದಿಲ್ಲ. ಅಕ್ರಮ 
ಸಾಗಾಣಿಕೆ ಬಗ್ಗೆ ತನಗೇನೂ ಗೊತ್ತಿಲ್ಲ ಎಂದು ತಿಳಿಸಿರುತ್ತಾರೆ. ಶ್ರೀ ಎಂ ಬಿ ಮಂಜುನಾಥ ಬಿನ್‌ ಎನ್‌ ಎಂ ಬೈರೇಗೌಡ ರಿಪ್ಪನ್ಹೇಟೆ (ಶ್ರೀಮತಿ ಪ್ರಮೀಳ 
ಎಲ್‌ ಗೌಡ ಇವರ ಜಿ ಪಿ ಎ) ಇವರು ತಮ್ಮ ಸಾಕ್ಷಿ ಹೇಳಿಕೆಯಲ್ಲಿ ತಾವು ನೇಮಿಸಿಕೊ೦ಡಿದ್ದ ವಾಸುದೇವ ಎಂಬ ಹೆಸರಿನ ವಾಹನ ಚಾಲಕ ಅಂದು 
ರಜಾ ಹೋಗಿದ್ದು, ಬೇರೆ ಯಾರನ್ನೋ ನೇಮಿಸಿದ್ದರು. ಅವರು ಬೆಳಗಿನಿಂದ ಬಾಡಿಗೆ ಹೋಗಿದ್ದು, ನಂತರ ಸಂಜೆ ಭತ್ತದ ಟಿಪ್‌ ಎಂದು ತಿಳಿಸಿ ಹೋದ 
ರಾತ್ರಿ ಬಹಳ ಹೊತ್ತಾದರೂ ಬರಲಿಲ್ಲ. ಅಕ್ರಮ ಸಾಗಾಣಿಕೆ ಬಗ್ಗೆ ತನಗೇನೂ ಗೊತ್ತಿಲ್ಲ. ತಾವು ನಿರಪರಾಧಿ ಎಂದು ತಿಳಿಸಿರುತ್ತಾರೆ. ಆದರೆ ಇದನ್ನು 
ಸಾಬೀತುಪಡಿಸಲು ಯಾವುದೇ ದಾಖಲೆಗಳನ್ನು ಹಾಜರುಪಡಿಸಿರುವುದಿಲ್ಲ. ಈ ಪ್ರಕರಣದಲ್ಲಿ ಕಾನೂನಿಗೆ ಎರುದ್ಧವಾಗಿ 09 ಸಾಗುವಾನಿ-0.862 ಎಂ3 
ನಾಟಾ ತುಂಡುಗಳನ್ನು ಸಾಗಾಟ ಮಾಡಲು ತಮ್ಮ ಮಾಲೀಕತ್ವದ ವಾಹನವನ್ನು ಉಪಯೋಗಿಸಿಕೊಳ್ಳಲು ಇವರು ಅವಕಾಶ ನೀಡಿರಲಿಲ್ಲ ಎಂಬ ಬಗ್ಗೆ 
ಯಾವುದೇ ಆಧಾರಗಳಿರುವುದಿಲ್ಲ. ಈ ರೀತಿ ಕಾನೂನಿಗೆ ವಿರುದ್ಧವಾಗಿ ನಾಟಾವನ್ನು ತಮ್ಮ ವಾಹನದಲ್ಲಿ ಸಾಗಾಟ ಮಾಡಿದ ವಿಷಯ ತಮ್ಮ 
ತಿಳುವಳಿಕೆಯಿಂದ ಇಲ್ಲವೇ ತಾವೇ ಉದ್ದೇಶ ಪೂರ್ವಕವಾಗಿ ಒಪ್ಪಿಗೆ ಕೊಟ್ಟಿಲ್ಲ ಎಂಬ ಬಗ್ಗೆ ವಾಹನದ ಮಾಲೀಕರು ಯಾವುದೇ ಸಾಕ್ಷಿ ಪುರಾವೆಗಳನ್ನು 
ಒದಗಿಸಿರುವುದಿಲ್ಲ. ಅಲ್ಲದೆ ಈ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಈ ಪ್ರಕರಣದಲ್ಲಿ ಜಪ್ತು ಮಾಡಿದ ವಾಹನವನ್ನು ಕಾನೂನಿಗೆ ವಿರುದ್ಧವಾಗಿ 
ಸಾಗುವಾನಿ ತುಂಡುಗಳನ್ನು ಸಾಗಾಟ ಮಾಡಲು ಉಪಯೋಗಿಸಿದ್ದು, ಇದನ್ನು ತಡೆಯಲು ವಾಹನದ ಮಾಲೀಕರು ಯಾವುದೇ ಮುನ್ನೆಚರಿಕೆ ಕ್ರಮವನ್ನು 
ಕೈಗೊಂಡಿದ್ದು ಕಂಡು ಬರುವುದಿಲ್ಲ ಆದ್ದರಿಂದ ಈ ವಾಹನವನ್ನು ಅಕ್ರಮವಾಗಿ ಸಾಗುವಾನಿ ನಾಟಾ ಸಾಗಾಟಕ್ಕೆ ಉಪಯೋಗಿಸಿರುತ್ತಾರೆ ಎಂಬ 
ತೀರ್ಮಾನಕ್ಕೆ ಬರಬಹುದಾಗಿದೆ. ಈ ಎಲ್ಲಾ ಕಾರಣಗಳಿಂದ ಈ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬೇಕಾಗುತ್ತದೆ. ಕಾರಣ 2 ನೇ 
ವಿವಾದಾಂಶವನ್ನು ನಕಾರಾತ್ಮಕವಾಗಿ ಉತ್ತರಿಸಲಾಗಿದೆ. 
ವಿವಾದಾಂಶ 3:- ಮೇಲೆ ವಿವರಿಸಿದಂತೆ ಈ ಪ್ರಕರಣದಲ್ಲಿ ಜಪ್ತಾದ ಐಷರ್‌ ಮಿಸ್ತುಬಿಷಿ ಕ್ಯಾಂಟರ್‌ ಕೆ ಎ 15-310 ನಂಬರಿನ ವಾಹನವನ್ನು ಕಾನೂನಿಗೆ 
ವಿರುದ್ಧವಾಗಿ ಸುಮಾರು 09 ಸಾಗುವಾನಿವ0.862 ಎಂ3 ನಾಟಾ ಸಾಗಾಟ ಮಾಡಲು ಉಪಯೋಗಿಸಿರುವುದು ಕಂಡು ಬಂದಿರುತ್ತದೆ. ಹಾಗೂ ವಾಹನದ 
ಸುಪರ್ದಿಯನ್ನು ಹೊಂದಿದ್ದ ವ್ಯಕ್ತಿಗಳು ಆ ರೀತಿ ವಾಹನವನ್ನು ಅರಣ್ಯ ಅಪರಾಧಕ್ಕೆ ಬಳಸದಂತೆ ಯಾವುದೇ ಕ್ರಮ ಕೈಗೊಂಡಿದ್ದು ಕಂಡು 
ಬಂದಿರುವುದಿಲ್ಲ. ವಾಹನದ ಮಾಲೀಕರು ತಮ್ಮ ಪರವಾಗಿ ಯಾವುದೇ ಸಾಕ್ಷಿ ಪುರಾವೆಗಳನ್ನು ಒದಗಿಸಲು ವಿಫಲರಾದ್ದರಿಂದ ಈ ವಿವಾದಾಂಶವನ್ನು 
ಸಕಾರಾತ್ಮಕವಾಗಿ ಉತ್ತರಿಸಲಾಗಿದೆ. 
ವಿವಾದಾಂಶ 4:- ಈ ಮೇಲೆ ಕಾಣಿಸಿದ ಎಲ್ಲಾ ಕಾರಣಗಳಿಂದ ಈ ಪ್ರಕರಣದಲ್ಲಿ ಜಪ್ತು ಮಾಡಿದ ವಾಹನವನ್ನು ವಾಹನದ ಮಾಲೀಕರ ಮತ್ತು ಚಾಲಕರ 
ತಿಳಿವಳಿಕೆಯಿಂದ ಕಾನೂನಿಗೆ ಎರುದ್ಧವಾಗಿ 09 ಸಾಗುವಾನಿ-0.862 ಎಂ3 ನಾಟಾ ಸಾಗಾಟ ಮಾಡಲು ಉಪಯೋಗಿಸಿದ್ದಾಗಿ ರುಜುವಾತು 
ಆಗಿರುವುದರಿಂದ ಈ ಕೆಳಗಿನಂತೆ ಆದೇಶ ಮಾಡಲಾಗಿದೆ. 
ಆದೇಶ 

ಎಸ್‌ ವೆಂಕಟೇಸನ್‌ ಭಾ.ಅ.ಸೇ ಪ್ರಾಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಶಿವಮೊಗ್ಗ ವಿಭಾಗ ಶಿವಮೊಗ್ಗ ಆದ 
ನಾನು ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ 7 ಎ ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಪ್ರಕರಣದಲ್ಲಿ ಎಲ್ಲಾ ವಿಧಿ ವಿಧಾನಗಳನ್ನು 
ಅನುಸರಿಸಿದ ನಂತರ ಈ ಕೆಳಗಿನಂತೆ ಆದೇಶ ಮಾಡಿರುತ್ತೇನೆ: 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೫೯ 





ರಿಪ್ಪನ್‌ ಪೇಟೆ ವಲಯದ ಅರಣ್ಯ ಮೊಕದ್ದಮೆ ಸಂಖ್ಯೆ 71/95-96 ರಲ್ಲಿ ಜಪ್ತು ಮಾಡಿದ ಐಷರ್‌ ಮಿಸ್ಟುಬಿಷಿ ಕ್ಯಾಂಟರ್‌ ಕೆ.ಎ 15-310 
ನಂಬರಿನ ವಾಹನವನ್ನು ಹಾಗೂ 09 ಸಾಗುವಾನಿ-0.862 ಎಂ3 ನಾಟಾವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 
ಎಸ್‌. ವೆಂಕಟೇಸನ್‌, ಭಾ.ಅ.ಸೇ 
ಪ್ರಾಧಿಕೃತ ಅಧಿಕಾರಿ ಹಾಗೂ 


ಶಿವಮೊಗ್ಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ದಿನಾಂಕ: 25-09-2010 ಶಿವಮೊಗ್ಗ. ವಿಭಾಗ ಶಿವಮೊಗ್ಗ 
ಅನುಬಂಧ: 


ಅಭಿಯೋಜನಾ ಪರ ವಿಚಾರಣೆ ಮಾಡಿದ ಸಾಕ್ಷಿದಾರರು. 
ಪಿ.ಡಬ್ಲ್ಯೂ - 1 ಶ್ರೀ ಮಂಜಪ್ಪ ವಲಯ ಅರಣ್ಯಾಧಿಕಾರಿ, 
ಪಿ.ಡಬ್ಲ್ಯೂ - 2 ಶ್ರೀ ನಂಜುಂಡಯ್ಯ ವನಪಾಲಕ 


ನಿಶಾನೆಗೊಳಿಸಿದ ದಾಖಲಾತಿಗಳು :- 


ನಿಶಾನೆ ಪಿ 1 :- ಮಹಜರ್‌ ಪಿ] ಎ ಸಹಿ 
ನಿಶಾನೆ ಪಿ2 56/20/69 ೧00೦1: ಜಪ್ತು ಮಹಜರ್‌ 

ನಿಶಾನೆ ಪಿ3 :- ಪ್ರಥಮ ಮಾಹಿತಿ ವರದಿ ಪಿ3 ಎ ಸಹಿ 
ನಿಶಾನೆ ಪಿ4 :- ವಿಚಾರಣಾ ವರದಿ ಪಿ4 ಎ ಸಹಿ 
ನಿಶಾನೆ ಪಿ5 :- ವಲಯ ಅರಣ್ಯಾಧಿಕಾರಿಗಳ ಪತ್ರ ಪಿ5 ಎ ಸಹಿ 


ಮುದ್ದೆಮಾಲು : 1 :- 01 ರಿಂದ 09 ಸಾಗುವಾನಿ ತುಂಡುಗಳು 
ಎಂ ಒ 10 :- ವಾಹನ ಐಷರ್‌ ಮಿಸ್ಟುಬಿಷಿ ಕ್ಯಾಂಟರ್‌ ಕೆ.ಎ. 15-310 
ವಾಹನದ ಮಾಲೀಕರ ಪರ ಸಾಕ್ಷಿದಾರರು ಪಿ.ಡಬ್ಲ್ಯೂ 1 ಮಂಜುನಾಥ 
ಎಸ್‌. ವೆಂಕಟೇಸನ್‌, ಭಾ.ಅ.ಸೇ 


ಶಿವಮೊಗ್ಗ ಪ್ರಾಧಿಕೃತ ಅಧಿಕಾರಿ ಹಾಗೂ 
ದಿನಾಂಕ: 25-09-2010 ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಪಿಆರ್‌-1487 ಶಿವಮೊಗ್ಗ. ವಿಭಾಗ ಶಿವಮೊಗ್ಗ 


ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ:ಡಿಟಿಸಿಆರ್‌:120/2010-11, ದಿನಾಂಕ:23ನೇ ಅಕ್ಟೋಬರ್‌, 2010 
ಆರಕ್ಷಕ ಉಪ ನಿರೀಕ್ಷಕರು, ಅರಕೆರೆ ಪೋಲೀಸ್‌ ಠಾಣೆ, ಶ್ರೀರಂಗಪಟ್ಟಣ ತಾಲ್ಲೂಕು ಇವರ ಅಪರಾಧ ಸಂಖ್ಯೆ:77/2009, ದಿನಾಂಕ:26-04-2009 
ಉಪಸ್ಥಿತರು: ಜೆ.ಎನ್‌. ಸೋಮೇಶ್ವರ್‌, 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ. 


ಪಿರ್ಯಾದುದಾರರು ಆರೋಪಿಗಳು 
ಆರಕ್ಷಕ ಉಪ ನಿರೀಕ್ಷಕರು, ಅರಕೆರೆ ಪೋಲೀಸ್‌ ಠಾಣೆ, ಶಂಕರ್‌ ಬಿನ್‌ ಲೇಟ್‌ ವೆಂಕಟಯ್ಯ, 40 ವರ್ಷ, ಪರಿಶಿಷ್ಟರ ಜನಾಂಗ, 
ಶ್ರೀರಂಗಪಟ್ಟಣ ತಾಲ್ಲೂಕು. ಹಲಗಯ್ಯನ ಹುಂಡಿ ಗ್ರಾಮ, ವರುಣನ ಹೋಬಳಿ, ಮೈಸೂರು ತಾಲ್ಲೂಕು 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:26-04-2009 ರಂದು ಸಾಯಂಕಾಲ 07-15 ರ ಸಮಯದಲ್ಲಿ ಶ್ರೀರಂಗಪಟ್ಟಣ ತಾಲ್ಲೂಕು ಅರಕೆರೆ ಹೋಬಳಿ ಶಾಂತಿಕೊಪ್ಪಲು 
ಗ್ರಾಮದ ಚೆಕ್‌ಪೋಸ್ಟ್‌ನಲ್ಲಿ ಅಕ್ರಮವಾಗಿ 7.200 ಲೀ ಮದ್ಯವನ್ನು ಒಂದು ಹಳೆಯ ಸೈಕಲ್‌ನಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ 
ಪಿರ್ಯಾದುದಾರರು, ಇದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 34 ರ ರೀತ್ಯಾ ಅಪರಾಧವಾದ್ದರಿಂದ ಮೇಲ್ಕಂಡ ಮದ್ಯ ಮತ್ತು ಸೈಕಲ್‌ನ್ನು 
ಪಂಚನಾಮೆಯಡಿಯಲ್ಲಿ ಅಮಾನತ್ತುಪಡಿಸಿಕೊಂಡು ಅಪರಾಧ ಸಂಖ್ಯೆ:77/2009 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿ ವಶಪಡಿಸಿಕೊಂಡಿರುವ 
ವಸ್ತುಗಳನ್ನು ಅಬಕಾರಿ ನಿರೀಕ್ಷಕರು, ಶ್ರೀರಂಗಪಟ್ಟಣ ವಲಯ, ಶ್ರೀರಂಗಪಟ್ಟಣ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿ ಮದ್ಯ ಹಾಗೂ ಸೈಕಲ್‌ನ್ನು ತಮ್ಮದೆಂದು ಯಾರು ಹಕ್ಕು 
ಚಲಾಯಿಸಿರುವುದಿಲ್ಲವಾದ್ದರಿಂದ ಮೇಲ್ಕಂಡ ಮದ್ಯ ಮತ್ತು ಸೈಕಲ್‌ನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ದಿನಾಂಕ:04-09-2010ರ ಪತ್ರದ 
ಮೂಲಕ ಕೋರಿರುತ್ತಾರೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಸೈಕಲ್‌ನಲ್ಲಿ ದಿನಾಂಕ:26-04-2009 ರಂದು ಅಕ್ರಮವಾಗಿ 
ಮದ್ಯಸಾರಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಸಾಬೀತಾಗಿರುತ್ತದೆ. ಅಲ್ಲದೇ ಜಪ್ತುಪಡಿಸಿರುವ ಮದ್ಯ ಮತ್ತು ಸೈಕಲ್‌ನ್ನು ತನ್ನದೆಂದು 
ಕೋರಿ ಈವರೆವಿಗೂ ಪ್ರಾಧಿಕಾರದ ಮುಂದೆ ಯಾರು ಹಾಜರಾಗದೇ ಇರುವ ಹಿನ್ನೆಲೆಯಲ್ಲಿ ಸೈಕಲ್‌ನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ 
ಇಟ್ಟುಕೊಂಡಲ್ಲಿ ಹವಾಮಾನದ ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ 
ಹಿತದೃಷ್ಟಿಯಿ೦ದ ಹಾಗೂ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ಮದ್ಯ ಮತ್ತು 
ಸೈಕಲ್‌ನ್ನು ವಾರಸುದಾರರಿಲ್ಲದ ಸ್ವತ್ತು ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ 
ಕೆಳಕಂಡ ಆದೇಶ. 


೧೦೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಆದೇಶ ಸಂಖ್ಯೆ:ಡಿಟಿಸಿಆರ್‌/120/2010-11, ದಿನಾಂಕ:23-10-2010 


ಜೆ.ಎನ್‌. ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ಅರಕೆರೆ 
ಪೋಲೀಸ್‌ ಠಾಣೆ, ಶ್ರೀರಂಗಪಟ್ಟಣ ತಾಲ್ಲೂಕು ಇವರ ಅಪರಾಧ ಸಂಖ್ಯೆ:77/2009, ದಿನಾಂಕ:26-04-2009 ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ 7.200 
ಲೀ ಮದ್ಯ (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ), ಒಂದು ಹಳೆಯ ಸೈಕಲ್‌ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 2010 ನೇ ಇಸವಿ ಅಕ್ಟೋಬರ್‌ ತಿಂಗಳ 23 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ 
ಲೇಖನ ನೀಡಿ, ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಅಧಿಕೃತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 

ಪಿಆರ್‌-1555 ಮಂಡ್ಯ ಜಿಲ್ಲೆ, ಮಂಡ್ಯ. 


DEPARTMENT OF COMMERCIAL TAXES 
Office of the Commissioner of Commercial Taxes (Karnataka), Bangalore 
No. KSA/CR-60/2010-11, Bangalore, dated:30" September 2010 
NOTIFICATION-I 

In exercise of the powers under the first proviso to sub-section (1) of Section 35 of the Karnataka Value Added Tax Act, 
2003, it is hereby notified with immediate effect that for the tax period of the month ending on 30" September, 2010 and for 
subsequent months, every dealer registered under the said Act and opting to pay tax by way of composition under clause (b) or (d) 
of sub-section (1) of Section 15 of the said Act, may submit the return in Form VAT 120 electronically through internet on or before 
the 15" day of the succeeding month in the following manner. 

(1) Every such dealer shall obtain his ‘user name’ and ‘password’ from the jurisdictional Local VAT Officer (LVO) or VAT 
Sub-Officer (VSO), if not already communicated to him by the jurisdictional LVO or VSO. 

(2) Every such dealer shall log on to the website http://vat.kar.nic.in/ with the ‘user name’ and ‘password’ communicated to 
him by the LVO or VSO and proceed to submit the return in Form VAT 120 electronically, following the instructions and 
procedure contained in the said website. 

(3) Every such dealer shall enter in the website specified above the particulars of any statutory form required to be filed 
along with any return submitted in the website specified above and also file the statutory form in the officer of the LVO or 
VSO, following the instructions contained in the website. 

(4) Every such dealer shall file to the LVO or VSO concerned a duly signed hard copy of the consolidated statement of all 
such electronically submitted monthly returns for the period from April to September and October to March of every 
financial year, downloaded from the website htip://vat.kar.nic.in/, within thirty days after the close of the corresponding 
period of six months. 

PRADEEP SINGH KHAROLA 


Commissioner of Commercial Taxes (Karnataka), Bangalore 


DEPARTMENT OF COMMERCIAL TAXES 
Office of the Commissioner of Commercial Taxes (Karnataka), Bangalore 
No. KSA/CR-60/2010-11, dated:30" September 2010 
NOTIFICATION-lII 

In exercise of the powers under the first proviso to sub-section (1) of Section 35 of the Karnataka Value Added Tax Act, 
2003, it is hereby notified with immediate effect that commencing from the quarter ending on 30" September, 2010 or the month, as 
the case may be, and for subsequent periods, every dealer paying tax under sub-section (4) or (5) of Section 4 apart from any tax 
under sub-section (1) of the said Section may submit for the quarter or month, return in Form VAT 105 electronically through internet 

on or before the 15" day of the month following the relevant quarter or 20" day of the succeeding month, in the following manner: 
(1) Every such dealer shall obtain his ‘user name’ and ‘password’ from the jurisdictional Local VAT Officer (LVO) or VAT 


Sub-Officer (VSO), if not already communicated to him by the jurisdictional LVO or VSO. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೬೧ 





Every such dealer shall log on to the website http://vat.kar.nic.in/, with the ‘user name’ and ‘password’ communicated to 
him by the LVO or VSO and proceed to submit the return in Form VAT 100 electronically, following the instructions and 
procedure contained in the said website. 
Every such dealer shall enter in the website specified above the particulars of any statutory form required to be filed 
along with any return submitted in the website specified above and also file the statutory form in the office of the LVO or 
VSO, following the instructions contained in the website. 
Every such dealer shall file to the LVO or VSO concerned, a duly signed hard copy of the consolidated statement of all 
such electronically submitted quarterly or monthly returns for the period from April to September and October to March of 
every financial year, downloaded from the website http://vat.kar.nic.in/, within thirty days after the close of the 
corresponding period of six months. 

PRADEEP SINGH KHAROLA 


Commissioner of Commercial Taxes (Karnataka), Bangalore 


DEPARTMENT OF COMMERCIAL TAXES 
Office of the Commissioner of Commercial Taxes (Karnataka), Bangalore 
No. KSA/CR-60/2010-11, dated:30" September 2010 
NOTIFICATION-lIIl 


In exercise of the powers under the first proviso to sub-section (1) of Section 35 of the Karnataka Value Added Tax Act, 


2003, it is hereby notified with immediate effect that commencing from the quarter ending on 30" September, 2010, every dealer 


paying tax under Section 4 of the said Act and whose total turnover in a year does not exceed twenty five lakh rupees may submit 


for any quarter, return in Form VAT 100 electronically through internet on or before the 15" day of the month following the relevant 


quarter in the following manner: 


(1) 


(2) 


PR-1499 


Every such dealer shall obtain his ‘user name’ and ‘password’ from the jurisdictional Local VAT Officer (LVO) or VAT 
Sub-Officer (VSO), if not already communicated to him by the jurisdictional LVO or VSO. 
Every such dealer shall log on to the website http://vat.kar.nic.in/, with the ‘user name’ and ‘password’ communicated to 
him by the LVO or VSO and proceed to submit the return in Form VAT 100 electronically, following the instructions and 
procedure contained in the said website. 
Every such dealer shall enter in the website specified above the particulars of any statutory form required to be filed 
along with any return submitted in the website specified above and also file the statutory form in the office of the LVO or 
VSO, following the instructions contained in the website. 
Every such dealer shall file to the LVO or VSO concerned, a duly signed hard copy of the consolidated annual statement 
of all such electronically submitted quarterly returns during any financial year, downloaded from the website 
http://vat.kar.nic.in/, within thirty days after the close of the financial year. 

PRADEEP SINGH KHAROLA 


Commissioner of Commercial Taxes (Karnataka), Bangalore 


ವಾಣಿಜ್ಯ ತೆರಿಗೆಗಳ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ) ರವರ ಕಛೇರಿ ವಾಣಿಜ್ಯ ತೆರಿಗೆ ಕಾರ್ಯಾಲಯ, ಬೆಂಗಳೂರು 
ಸಂಖ್ಯೆ:ಕೆಎಸ್‌ಎ/ಸಿಆರ್‌-60/2010-11, ಬೆಂಗಳೂರು, ದಿನಾಂಕ 30ನೇ ಸೆಪ್ಟೆಂಬರ್‌, 2010. 
ಅಧಿಸೂಚನೆ - 1 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯಿದೆ, 2003 ರ ಪ್ರಕರಣ 35 (1) ರಡಿ ಪ್ರದತ್ತವಾದ ಅಧಿಕಾರದನ್ವಯ ಸದರಿ ಕಾಯಿದೆಯಡಿ 


ನೋಂದಾಯಿತರಾಗಿ ಪ್ರಕರಣ 15 ರ ಉಪಪ್ರಕರಣ (1 ರ ಖಂಡ (ಬಿ) ಅಥವಾ ಖಂಡ (ಡಿ) ರನ್ವಯ ರಾಜಿ ತೆರಿಗೆ ಪದ್ಧತಿಯಡಿ ತೆರಿಗೆ ಪಾವತಿಸುವ 
ಪ್ರತಿ ವರ್ತಕರು 2010 ರ ಸೆಪ್ಟೆಂಬರ್‌ 30 ಕ್ಕೆ ಕೊನೆಗೊಳ್ಳುವ ತಿಂಗಳಿಗೆ ಮತ್ತು ನಂತರದ ತಿಂಗಳುಗಳಿಗೆ ಪ್ರತಿ ತಿಂಗಳ ವಹಿವಾಟು ವಿವರಗಳನ್ನು ಅದರ 


ಮುಂದಿನ 


ತಿಂಗಳ 15 ನೇ ತಾರೀಖು ಅಥವಾ ಅದಕ್ಕಿಂತ ಮೊದಲು ನಮೂನೆ ವ್ಯಾಟ್‌ 120 ರಲ್ಲಿ ಈ ಕೆಳಕಂಡಂತೆ ವಿದ್ಯುನ್ಮಾನ ಪದ್ಧತಿಯಲ್ಲಿ 


ಅಂತರ್ಜಾಲದ ಮೂಲಕ ಸಲ್ಲಿಸಬಹುದೆಂದು ತಕ್ಷಣದಿಂದ ಜಾರಿಗೆ ಬರುವಂತೆ ಅಧಿಸೂಚಿಸಲಾಗಿದೆ:- 


(1) ಇಂತಹ ಎಲ್ಲ ವರ್ತಕರು ಇದುವರೆಗೂ '056/ ೧೩776 ೩೧ರ 085600/6' ಗಳನ್ನು ಪಡೆಯದೇ ಇದ್ದಲ್ಲಿ ಸಂಬಂಧಿತ ಕ್ಷೇತ್ರವ್ಯಾಪ್ತಿಯ 
ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿ/ಉಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರಿಂದ ತಕ್ಷಣವೇ ಪಡೆಯುವುದು. 


೧೦೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





(2) ಇಂತಹ ವರ್ತಕರು ಸದರಿ 1861 ೧೩೧76 876 p೩ssword'ನ್ನು ಬಳಸಿ ಇಲಾಖೆಯ ವೆಬ್‌ಸೈಟ್‌ ಆದ ಗಃp:/at.kar.nic.in/ ಗೆ 
ಪ್ರವೇಶಿಸಿ, ಅದರಲ್ಲಿ ನೀಡಿರುವ ಸೂಚನೆಗಳನ್ನು ಮತ್ತು ವಿಧಿವಿಧಾನಗಳನ್ನು ಅನುಸರಿಸಿ ನಮೂನೆ ವ್ಯಾಟ್‌ 120 ನ್ನು ವಿದ್ಯುನ್ಮಾನ 
ವಿಧಾನದ ಮೂಲಕ ಸಲ್ಲಿಸುವುದು. 

(3) ಸಂಬಂಧಿತ ರಿಟರ್ನ್‌ ಜತೆಗೆ ಸಲ್ಲಿಸಬೇಕಾದ ಯಾವುದೇ ಶಾಸನಬದ್ಧ ನಮೂನೆಗಳ ವಿವರಗಳನ್ನು ಮೇಲೆ ಕಾಣಿಸಿದ ವೆಬ್‌ಸೈಟ್‌ನಲ್ಲಿನ 
ಸೂಚನೆಗಳನ್ನು ಅನುಸರಿಸಿ ಸಲ್ಲಿಸುವುದು ಮತ್ತು ಅನಂತರ ಅಂತಹ ಶಾಸನಬದ್ಧ ನಮೂನೆಗಳನ್ನು ಭೌತಿಕವಾಗಿ ಸಂಬಂಧಿತ ಸ್ಥಳೀಯ 
ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿ/ ಉಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರ ಕಛೇರಿಯಲ್ಲಿ ನೀಡುವುದು. 

(4) ಈ ರೀತಿ ವಿದ್ಯುನ್ಮಾನ ಪದ್ಧತಿಯಂತೆ ರಿಟರ್ನ್‌ ಸಲ್ಲಿಸಿದ ವರ್ತಕರು ಪ್ರತಿ ಆರ್ಥಿಕ ವರ್ಷದ ಏಪ್ರಿಲ್‌ನಿಂದ ಸೆಪ್ಟೆಂಬರ್‌ ಹಾಗೂ 
ಅಕ್ಟೋಬರ್‌ನಿಂದ ಮಾರ್ಚ್‌ವರೆಗೆ ಸಲ್ಲಿಸಿದ ಮಾಸಿಕ “ಇ-ನಮೂನೆ'ಗಳ ಕ್ರೋಢೀಕೃತ ವರದಿಯನ್ನು ಮೇಲೆ ಕಾಣಿಸಿದ ವೆಬ್‌ಸೈಟ್‌ನಿಂದ 
ಪಡೆದು ಅಧಿಕೃತ ಸಹಿಯೊಂದಿಗೆ ಆಯಾಯ ಅರ್ಧವರ್ಷ ಮುಗಿದ 30 ದಿನದೊಳಗೆ ಸಂಬಂಧಿತ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ 
ಅಧಿಕಾರಿ / ಉಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರ ಕಛೇರಿಗೆ ಸಲ್ಲಿಸುವುದು. 

ಪ್ರದೀಪ್‌ ಸಿಂಗ್‌ ಖರೋಲ 
ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ), ಬೆ೦ಗಳೂರು. 


ವಾಣಿಜ್ಯ ತೆರಿಗೆಗಳ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ) ರವರ ಕಛೇರಿ ವಾಣಿಜ್ಯ ತೆರಿಗೆ ಕಾರ್ಯಾಲಯ, 
ಸಂಖ್ಯೆ:ಕೆಎಸ್‌ಎ/ಸಿಆರ್‌-60/2010-11, ಬೆಂಗಳೂರು, ದಿನಾಂಕ 30ನೇ ಸೆಪ್ಟೆಂಬರ್‌, 2010. 
ಅಧಿಸೂಚನೆ - 2 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯಿದೆ, 2003 ರ ಪ್ರಕರಣ 35 (1) ರಡಿ ಪ್ರದತ್ತವಾದ ಅಧಿಕಾರದನ್ವಯ ಸದರಿ ಕಾಯಿದೆಯಡಿ 
ನೋಂದಾಯಿತರಾಗಿ ಪ್ರಕರಣ 4 ರ ಉಪಪ್ರಕರಣಗಳಾದ (4) ಮತ್ತು (5) ರಡಿಯಲ್ಲಿ ತೆರಿಗೆ ಪಾವತಿಸುವ ಮತ್ತು ಅದೇ ಪ್ರಕರಣದ ಉಪಪ್ರಕರಣ (1) 
ರಡಿ ತೆರಿಗೆ ಬಾಧ್ಯತೆಗೆ ಒಳಪಡುವ ಎಲ್ಲ ವರ್ತಕರೂ, ಅವರವರಿಗೆ ಅನ್ವಯವಾಗುವಂತೆ 2010ರ ಸೆಪ್ಟೆಂಬರ್‌ 30 ಕ್ಕೆ ಕೊನೆಗೊಳ್ಳುವ ತ್ರೈಮಾಸಿಕಕ್ಕೆ ಮತ್ತು 
ನಂತರದ ತ್ರೈಮಾಸಿಕಗಳಿಗೆ ಆಯಾಯ ತ್ರೈಮಾಸಿಕ ಮುಗಿದ 15 ದಿನಗಳ ಒಳಗಾಗಿ ಅಥವಾ 2010 ರ ಸೆಪ್ಟೆಂಬರ್‌ ತಿ೦ಗಳಿಗೆ ಮತ್ತು ನಂತರದ 
ತಿಂಗಳುಗಳಿಗೆ ಆಯಾಯ ತಿಂಗಳು ಮುಗಿದ 20 ದಿನಗಳ ಒಳಗಾಗಿ, ವಹಿವಾಟು ವಿವರವನ್ನು ನಮೂನೆ ವ್ಯಾಟ್‌ 105 ರಲ್ಲಿ ಈ ಕೆಳಕಂಡ ವಿದ್ಯುನ್ಮಾನ 
ಪದ್ಧತಿಯಲ್ಲಿ ಅಂತರ್ಜಾಲದ ಮೂಲಕ ಸಲ್ಲಿಸಬಹುದೆಂದು ತಕ್ಷಣದಿಂದ ಜಾರಿಗೆ ಬರುವಂತೆ ಅಧಿಸೂಚಿಸಲಾಗಿದೆ:- 


(1) ಇಂತಹ ಎಲ್ಲಾ ವರ್ತಕರು ಇದುವರೆಗೂ "0561 ೧೩79 ೩೧೮ password'ನ್ನು ಪಡೆಯದೇ ಇದ್ದಲ್ಲಿ ಸಂಬಂಧಿತ ಕ್ಷೇತ್ರವ್ಯಾಪ್ತಿಯ ಸ್ಥಳೀಯ 
ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿ ಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರಿಂದ ತಕ್ಷಣವೇ ಪಡೆಯುವುದು. 

(2) ಇಂತಹ ವರ್ತಕರು ಸದರಿ 'ಟser ೧೩/76 ೩೧76 p೩ssword'ನ್ನು ಬಳಸಿ ಇಲಾಖೆಯ ವೆಬ್‌ಸೈಟ್‌ ಆದ 10॥0:///8181.710.17/. ಗೆ 
ಪ್ರವೇಶಿಸಿ, ಅದರಲ್ಲಿ ನೀಡಿರುವ ಸೂಚನೆಗಳನ್ನು ಮತ್ತು ವಿಧಿವಿಧಾನಗಳನ್ನು ಅನುಸರಿಸಿ ನಮೂನೆ ವ್ಯಾಟ್‌ 105 ನ್ನು ವಿದ್ಯುನ್ಮಾನ 
ವಿಧಾನದ ಮೂಲಕ ಸಲ್ಲಿಸುವುದು. 

(3) ಸಂಬಂಧಿತ ರಿಟರ್ನ್‌ ಜತೆಗೆ ಸಲ್ಲಿಸಬೇಕಾದ ಯಾವುದೇ ಶಾಸನಬದ್ಧ ನಮೂನೆಗಳ ವಿವರಗಳನ್ನು ಮೇಲೆ ಕಾಣಿಸಿದ ವೆಬ್‌ಸೈಟ್‌ನಲ್ಲಿನ 
ಸೂಚನೆಗಳನ್ನು ಅನುಸರಿಸಿ ಸಲ್ಲಿಸುವುದು ಮತ್ತು ಅನಂತರ ಅಂತಹ ಶಾಸನಬದ್ಧ ನಮೂನೆಗಳನ್ನು ಭೌತಿಕವಾಗಿ ಸಂಬಂಧಿತ ಸ್ಥಳೀಯ 
ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿ/ ಉಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರ ಕಛೇರಿಯಲ್ಲಿ ನೀಡುವುದು. 

(4) ಈ ರೀತಿ ವಿದ್ಯುನ್ಮಾನ ಪದ್ಧತಿಯಂತೆ ರಿಟರ್ನ್‌ ಸಲ್ಲಿಸಿದ ವರ್ತಕರು ಪ್ರತಿ ಆರ್ಥಿಕ ವರ್ಷದ ಏಪ್ರಿಲ್‌ನಿಂದ ಸೆಪ್ಟೆಂಬರ್‌ ಹಾಗೂ 
ಅಕ್ಟೋಬರ್‌ನಿಂದ ಮಾರ್ಚ್‌ವರೆಗೆ ಸಲ್ಲಿಸಿದ ತ್ರೈಮಾಸಿಕ/ಮಾಸಿಕ “ಇ-ನಮೂನೆಗಳ ಕ್ರೋಢೀಕೃತ ವರದಿಯನ್ನು ಮೇಲೆ ಕಾಣಿಸಿದ 
ವೆಬ್‌ಸೈಟ್‌ನಿಂದ ಪಡೆದು ಅಧಿಕೃತ ಸಹಿಯೊಂದಿಗೆ ಆಯಾಯ ಅರ್ಧವರ್ಷ ಮುಗಿದ 30 ದಿನದೊಳಗೆ ಸ್ಥಳೀಯ ಮೌಲ್ಯವರ್ಧಿತ 
ತೆರಿಗೆ ಅಧಿಕಾರಿ / ಉಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರ ಕಛೇರಿಗೆ ಸಲ್ಲಿಸುವುದು. 





ಪ್ರದೀಪ್‌ ಸಿಂಗ್‌ ಖರೋಲ 
ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ), ಬೆ೦ಗಳೂರು. 


ವಾಣಿಜ್ಯ ತೆರಿಗೆಗಳ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಆಯುಕ್ತರು (ಕರ್ನಾಟಕ) ರವರ ಕಛೇರಿ ವಾಣಿಜ್ಯ ತೆರಿಗೆ ಕಾರ್ಯಾಲಯ, 
ಸಂಖ್ಯೆ:ಕೆಎಸ್‌ಎ/ಸಿಆರ್‌-60/2010-11, ಬೆಂಗಳೂರು, ದಿನಾಂಕ 30ನೇ ಸೆಪ್ಟೆಂಬರ್‌, 2010. 
ಅಧಿಸೂಚನೆ - 3 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯಿದೆ, 2003 ರ ಪ್ರಕರಣ 35 (1) ರಡಿ ಪ್ರದತ್ತವಾದ ಅಧಿಕಾರದನ್ವಯ ಸದರಿ ಕಾಯಿದೆಯಡಿ 
ನೋಂದಾಯಿತರಾಗಿ ವಾರ್ಷಿಕ 25 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ಇದ್ದು, ಪ್ರಕರಣ 4 ರಡಿಯಲ್ಲಿ ತೆರಿಗೆ ಪಾವತಿಸಲು ತ್ರೈಮಾಸಿಕಕ್ಕೊಮ್ಮೆ ವಹಿವಾಟು 
ಪತ್ರಿಕೆ ಸಲ್ಲಿಸುವ ವರ್ತಕರು 2010 ರ ಸೆಪ್ಟೆಂಬರ್‌ 30ಕ್ಕೆ ಕೊನೆಗೊಳ್ಳುವ ತ್ರೈಮಾಸಿಕ ಮತ್ತು ನಂತರದ ಪ್ರತಿ ತ್ರೈಮಾಸಿಕ ಅವಧಿಗೆ ವ್ಯಾಟ್‌ ನಮೂನೆ 


100ನ್ನು ತ್ರೈಮಾಸಿಕ ಮುಗಿದ 15 ದಿನಗಳ ಒಳಗಾಗಿ ಈ ಕೆಳಕಂಡಂತೆ ವಿದ್ಯುನ್ಮಾನ ಪದ್ಧತಿಯಲ್ಲಿ ಅಂತರ್ಜಾಲದ ಮೂಲಕ ಸಲ್ಲಿಸಬಹುದೆಂದು 
ತಕ್ಷಣದಿಂದ ಜಾರಿಗೆ ಬರುವಂತೆ ಅಧಿಸೂಚಿಸಲಾಗಿದೆ:- 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೬೩ 





(1) ಇಂತಹ ಎಲ್ಲಾ ವರ್ತಕರು ಇದುವರೆಗೂ "೬56! ೧8179 ೩76 p೩sword'ನ್ನು ಪಡೆಯದೇ ಇದ್ದಲ್ಲಿ ಸಂಬಂಧಿತ ಕ್ಷೇತ್ರವ್ಯಾಪ್ತಿಯ ಸ್ಥಳೀಯ 
ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿ ಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರಿಂದ ತಕ್ಷಣವೇ ಪಡೆಯುವುದು. 

(2) ಇಂತಹ ವರ್ತಕರು ಸದರಿ 'ಟser ೧೩/76 ೩76 p೩ssword'ನ್ನು ಬಳಸಿ ಇಲಾಖೆಯ ವೆಬ್‌ಸೈಟ್‌ ಆದ 1000:///8181.710.17/. ಗೆ 
ಪ್ರವೇಶಿಸಿ, ಅದರಲ್ಲಿ ನೀಡಿರುವ ಸೂಚನೆಗಳನ್ನು ಮತ್ತು ವಿಧಿವಿಧಾನಗಳನ್ನು ಅನುಸರಿಸಿ ನಮೂನೆ ವ್ಯಾಟ್‌ 100 ನ್ನು ವಿದ್ಯುನ್ಮಾನ 
ವಿಧಾನದ ಮೂಲಕ ಸಲ್ಲಿಸುವುದು. 

(3) ಸಂಬಂಧಿತ ರಿಟರ್ನ್‌ ಜತೆಗೆ ಸಲ್ಲಿಸಬೇಕಾದ ಯಾವುದೇ ಶಾಸನಬದ್ಧ ನಮೂನೆಗಳ ವಿವರಗಳನ್ನು ಮೇಲೆ ಕಾಣಿಸಿದ ವೆಬ್‌ಸೈಟ್‌ನಲ್ಲಿನ 
ಸೂಚನೆಗಳನ್ನು ಅನುಸರಿಸಿ ಸಲ್ಲಿಸುವುದು ಮತ್ತು ಅನಂತರ ಅಂತಹ ಶಾಸನಬದ್ಧ ನಮೂನೆಗಳನ್ನು ಭೌತಿಕವಾಗಿ ಸಂಬಂಧಿತ ಸ್ಥಳೀಯ 
ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿ/ ಉಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರ ಕಛೇರಿಯಲ್ಲಿ ನೀಡುವುದು. 

(4) ಈ ರೀತಿ ವಿದ್ಯುನ್ಮಾನ ಪದ್ಧತಿಯಂತೆ ರಿಟರ್ನ್‌ ಸಲ್ಲಿಸಿದ ವರ್ತಕರು ಪ್ರತಿ ಆರ್ಥಿಕ ವರ್ಷದಲ್ಲಿ ಸಲ್ಲಿಸಿದ ತ್ರೈಮಾಸಿಕ "ಇ-ನಮೂನೆ'ಗಳ 
ಕ್ರೋಢೀಕೃತ ವರದಿಯನ್ನು ಮೇಲೆ ಕಾಣಿಸಿದ ವೆಬ್‌ಸೈಟ್‌ನಿಂದ ಪಡೆದು ಅಧಿಕೃತ ಸಹಿಯೊಂದಿಗೆ ಆಯಾಯ ಆರ್ಥಿಕ ವರ್ಷ ಮುಗಿದ 
30 ದಿನದೊಳಗೆ ಸ್ಥಳೀಯ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿ / ಉಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರ ಕಛೇರಿಗೆ ಸಲ್ಲಿಸುವುದು. 

ಪ್ರದೀಪ್‌ ಸಿಂಗ್‌ ಖರೋಲ 
ಪಿಆರ್‌-1561 ವಾಣಿಜ್ಯ ತೆರಿಗಳ ಆಯುಕ್ತರು (ಕರ್ನಾಟಕ), ಬೆ೦ಗಳೂರು. 
ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇ/ಗಗುಶಾ/260 ಎಎಂಎಲ್‌ 05/10-11/4253, ದಿನಾಂಕ:6-8-2010 
ವಿಷಯ: ಮೆ: ಗಾಯತ್ರಿ ಮೈನ್ಸ್‌ & ಮಿನರಲ್ಸ್‌ರವರು ದಿನಾಂಕ:07-03-2005ರಂದು ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕು, ಜಾನೆಕುಂಟ 
ಗ್ರಾಮದ 28.00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ. 
ಉಲ್ಲೇಖ: 1 ಈ ಕಛೇರಿ ನೋಟೀಸ್‌ ಸಂಖ್ಯೆ:260 ಎಎ೦ಎಲ್‌ 05/15055-56 ದಿನಾಂಕ:31-03-2010. 
2) ಅರ್ಜಿದಾರರ ವಿವರಣೆ ದಿನಾಂಕ:30-04-2010. 





ಪ್ರಸ್ತಾವನೆ: 

ಮೆ॥ ಗಾಯತ್ರಿ ಮೈನ್ಸ್‌ & ಮಿನರಲ್ಸ್‌ ರವರು ಬಳ್ಳಾರಿ ಜಿಲ್ಲೆ ಮತ್ತು ತಾಲ್ಲೂಕು, ಜಾನೆಕುಂಟ ಗ್ರಾಮದ 28.00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ 
ಅದಿರು ಖನಿಜಕ್ಕಾಗಿ ಕೋರಿ ಸಲ್ಲಿಸಿರುವ ಗಣಿ ಗುತ್ತಿಗೆ ಅರ್ಜಿ ಸಂಖ್ಯೆ:260 ಎಎಂಎಲ್‌ 05 ನ್ನು ಪರಿಶೀಲಿಸಿದೆ. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಅತಿವ್ಯಾಪ್ತಿಯಾಗುತ್ತಿರುವ ಬಗ್ಗೆ ಉಲ್ಲೇಖ(1)ರ ಈ ಕಚೇರಿ ಸೂಚನಾ ಪತ್ರದಲ್ಲಿ 
ತಿಳಿಸಿ, 30 ದಿನಗಳೊಳಗಾಗಿ ವಿವರಣೆಯನ್ನು ನೀಡುವಂತೆ ಸೂಚಿಸಲಾಗಿತ್ತು ಉಲ್ಲೇಖ(2)ರಲ್ಲಿ ಅರ್ಜಿದಾರರು ನೀಡಿರುವ ವಿವರಣೆಯಲ್ಲಿ, ಸದರಿ 
ಪ್ರದೇಶವು ವಿಸ್ತಾರವಾದ ಪ್ರದೇಶವಾಗಿದ್ದು, ತಮಗೂ ಮಂಜೂರಾತಿ ನೀಡಿ ಗಣಿಗಾರಿಕೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಕೋರಿರುತ್ತಾರೆ. ಆದರೆ, 
ಮತ್ತೊಮ್ಮೆ ಪರಿಶೀಲಿಸಲಾಗಿ, ಸದರಿ ಅಪೇಕ್ಷಿತ ಪ್ರದೇಶದ ಮುಕ್ತತೆಯ ಬಗ್ಗೆ ಖಚಿತಪಡಿಸಿಕೊಂಡಿದ್ದು. ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ 
ಕೆಳಕಂಡ ಆದೇಶ. 

ಆದೇಶ 

ಸರ್ಕಾರದ ಆದೇಶ ಸಂಖ್ಯೆ:ಸಿಐ 03 ಎಂಎಂಎಂ 95 ದಿನಾಂಕ:27-05-1995 ಮತ್ತು ಸಿಐ 214 ಎಂಎಂಎಂ 2006 
ದಿನಾ೦ಕ:09-02-2007ರನ್ವಯ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 260 ಎಎಂಎಲ್‌ 05ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 


ನಿರ್ದೇಶಕರು. 


ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆ: ಗಭೂಇ/ಗಗುಶಾ:46 ಎಪಿಎಲ್‌ 08/10-11/4255, ದಿನಾಂಕ:6-8-2010 
ವಿಷಯ: ಶ್ರೀಮತಿ ವಿ. ರೂಪ ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, NEB ರೇಂಜ್‌ನಲ್ಲಿ 420.00 ಎಕರೆ ಪ್ರದೇಶದಲ್ಲಿ 
ಕಬ್ಬಿಣದ ಅದಿರು, ಮ್ಯಾಂಗನಿಸ್‌, ಮತ್ತು ಇತರೆ ಖನಿಜಗಳಿಗಾಗಿ ಸಲ್ಲಿಸಿರುವ ಖನಿಜನ್ವೇಷಣಾ ಲೈಸೆನ್ಸ್‌ ಅರ್ಜಿ ದಿನಾಂಕ: 
29-03-2008ರ ಬಗ್ಗೆ 
ಉಲ್ಲೇಖ: 1) ಈ ಕಛೇರಿ ಸೂಚನ ಪತ್ರ ಸಂಖ್ಯೆಗಭೂಇ:ಗುಗುಶಾ:46 APL 08, ದಿನಾ೦ಕ:20-04-2010. 
2) ಅರ್ಜಿದಾರರ ವಿವರಣೆ ದಿನಾ೦ಕ:30-04-2010. 
ಪ್ರಸ್ತಾವನೆ: 
ಶ್ರೀಮತಿ ವಿ. ರೂಪ ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, NEB ರೇಂಜ್‌ನಲ್ಲಿ 420.00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು, 
ಮ್ಯಾಂಗನೀಸ್‌, ಮತ್ತು ಇತರೆ ಖನಿಜಗಳಿಗಾಗಿ ಅನ್ವೇಷಣಾ ಲೈಸೆನ್ಸ್‌ ಕೋರಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ46 ಎಪಿಎಲ್‌ 08ನ್ನು ಪರಿಶೀಲಿಸಿದೆ. 


ಅರ್ಜಿದಾರರಿಗೆ ಉಲ್ಲೇಖ (1ರ ಈ ಕಛೇರಿ ಸೂಚನಾ ಪತ್ರದಲ್ಲಿ 08 ಪೂರ್ವ ಗಣಿಗುತ್ತಿಗೆ ಅರ್ಜಿಗಳ ಪ್ರದೇಶಕ್ಕೆ ಅತಿವ್ಯಾಪ್ತಿಯಾಗುತ್ತಿರುವ 
ಬಗ್ಗೆ ತಿಳಿಸಿ, ವಿವರಣೆಯನ್ನು ಕೇಳಲಾಗಿತ್ತು. ಅರ್ಜಿದಾರರು ಉಲ್ಲೇಖ(2)ರ ತಮ್ಮ ಉತ್ತರದಲ್ಲಿ ಮತ್ತೊಮ್ಮೆ ನಕ್ಷಾ ವಿಭಾಗದಲ್ಲಿ ಪರಿಶೀಲಿಸಿ, ಖಾಲಿ ಇರುವ 


೧೦೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಪ್ರದೇಶವನ್ನು ಖನಿಜಾನ್ವೇಷಣೆಗಾಗಿ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. ಅವರ ಮನವಿಯಂತೆ ಪುನ: ಪರಿಶೀಲಿಸಲಾಗಿ, ಕೋರಿರುವ ಪ್ರದೇಶವು 
ಪೂರ್ಣ ಪ್ರಮಾಣದಲ್ಲಿ ಅತಿವ್ಯಾಪ್ತಿಯಾಗುತ್ತಿರುವುದು ಖಚಿತಗೊಂಡಿರುವುದರಿ೦ದ ಕೆಳಕಂಡ ಆದೇಶ. 
ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ:ಸಿಐ 03 ಎಂಎಂಎಂ 95 ದಿನಾಂಕ:27-05-1995 ಮತ್ತು ಸಿಐ 214 ಎಂಎಂಎಂ 2006 
ದಿನಾ೦ಕ:09-02-2007ರನ್ವಯ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಖನಿಜಾನ್ವೇಷಣಾ ಅರ್ಜಿ ಸಂಖ್ಯೆ 46 ಎಪಿಎಲ್‌ 08ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 


ಪಿಆರ್‌-1278 ನಿರ್ದೇಶಕರು. 


ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು (ಆಡಿಟ-1) ಡಿ.ವ್ಹಿಓ, ವಾಣಿಜ್ಯ ತೆರಿಗೆಗಳ ಜಂಟಿ ಆಯುಕ್ತರವರ ಕಛೇರಿ 
ಗುಲಬರ್ಗಾ ವಿಭಾಗ, ಗುಲಬರ್ಗಾ 
ಪ್ರಕಟಣೆ 

1) ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ, ನಿಯಮಗಳು 2005 ದಿನಾಂಕ:11-10-2005 ಮತ್ತು ಪರಿಷ್ಕರಣೆ 
ದಿನಾಂಕ:31-05-2008ರಲ್ಲಿ ಇದ್ದಂತೆ. 

2) ಮಾಹಿತಿ ಕೋರಿಕೆ ಅರ್ಜಿಗಳನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸಬೇಕು. ಅರ್ಜಿ ನಮೂನೆಯನ್ನು ಉಚಿತವಾಗಿ ಈ ಕಛೇರಿಯ 
ಸಾರ್ವಜನಿಕ ಮಾಹಿತಿ ಹಕ್ಕು ವಿಭಾಗದಿಂದ ಪಡೆಯಬಹುದು. 

3) ಸರಿಯಾಗಿ ಭರ್ತಿ ಮಾಡಿದ ಅರ್ಜಿಯನ್ನು ಈ ಕಛೇರಿಯ ಸಾರ್ವಜನಿಕ ಟಪಾಲು ಸ್ವೀಕೃತಿ ವಿಭಾಗದಲ್ಲಿ ಸಲ್ಲಿಸಬೇಕು ಮತ್ತು 
ಸ್ವೀಕೃತಿಯನ್ನು ತಪ್ಪದೇ ಪಡೆಯಬೇಕು ಮತ್ತು ರೂ.10-00 ಅರ್ಜಿ ಶುಲ್ಕವನ್ನು ಪಾವತಿಸತಕ್ಕದ್ದು. 

4) ಅರ್ಜಿಯಲ್ಲಿ ಕೇಂದ್ರ ಮಾಹಿತಿಯನ್ನು ಒದಗಿಸಲು ಅವಕಾಶವಿದ್ದಲ್ಲಿ ಸಂದಾಯ ಮಾಡಬೇಕಾದ ಶುಲ್ಕದ ಮಾಹಿತಿಯನ್ನು ನಿಮಗೆ 7 
ದಿನಗಳ ಒಳಗೆ ತಿಳಿಸಲಾಗುವುದು. 

5) ಶುಲ್ಕ ಪಾವತಿಸಿದ ದಿನಾಂಕದಿಂದ 30 ದಿನಗಳೊಳಗೆ ಕೋರಿದ ಮಾಹಿತಿಯನ್ನು ಒದಗಿಸಲಾಗುತ್ತದೆ. 

6) ಅರ್ಜಿಯಲ್ಲಿ ಕೋರಿದ ಮಾಹಿತಿಯನ್ನು ಒದಗಿಸಲು ಅವಕಾಶವಿದ್ದಲ್ಲಿ 15 ದಿನಗಳೊಳಗೆ ತಿಳಿಸಲಾಗುವುದು. 

7) ನಿಗದಿತ ಕಾಲಾವಧಿಯಲ್ಲಿ ಮಾಹಿತಿ ಅಥವಾ ಸೂಚನೆ ನೀಡದಿದ್ದಲ್ಲಿ ಅಥವಾ ಆದೇಶದಿಂದ ಅರ್ಜಿದಾರರು ಬಾಧಿತರಾಗಿದ್ದಲ್ಲಿ 30 
ದಿನಗಳೊಳಗೆ ಮೇಲ್ಮನವಿ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

8) ಮಾಹಿತಿ ನೀಡಲು 1) ವಾಣಿಜ್ಯ ತೆರಿಗೆ ಉಪ ಆಯುಕ್ತರು (ಆಡಿಟ)-1 ಡಿ.ಪ್ವಿಓ ಗುಲಬರ್ಗಾ 2) ವಾಣಿಜ್ಯ ತೆರಿಗೆಗಳ ಸಹಾಯಕ 
ಆಯುಕ್ತರು (ಆಡಿಟ)-1, ಗುಲಬರ್ಗಾ 3) ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು (ಆಡಿಟ)-2, ಗುಲಬರ್ಗಾ ಇವರ ಸಕ್ಷಮ 


ಪ್ರಾಧಿಕಾರಿಯಾಗಿರುತ್ತಾರೆ. 
9) ಮೇಲ್ಮನವಿ ಸಲ್ಲಿಸಲು ವಾಣಿಜ್ಯ ತೆರಿಗೆ ಜ೦ಟಿ ಆಯುಕ್ತರು (ಆಡಳಿತ) ವಿಭಾಗೀಯ ಕಛೇರಿ, ಗುಲಬರ್ಗಾ ಇವರು ಮೇಲ್ಮನವಿ 
ಪ್ರಾಧಿಕಾರಿಯಾಗಿರುತ್ತಾರೆ. 
10) ಹೆಚ್ಚಿನ ವಿವರಗಳಿಗೆ ಮೇಲ್ಕಂಡ ಅಧಿಕಾರಿಗಳನ್ನು ಕಛೇರಿಯಲ್ಲಿ ಸಂಪರ್ಕಿಸಬಹುದು. 
ದಿನಾಂಕ:04-08-2010 ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು 
ಸ್ಥಳ : ಗುಲಬರ್ಗಾ (ಆಡಿಟ)-1, ಡಿ.ವ್ಲಿಓ. ಗುಲಬರ್ಗಾ 


ಕರ್ನಾಟಕ ಸರ್ಕಾರ 
ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು (ಆಡಿಟ್‌-1), ಡಿ.ಪ್ರಿಓ. ಗುಲಬರ್ಗಾ 
ಸುತ್ತೋಲೆ 
2005ರ ಮಾಹಿತಿ ಹಕ್ಕು ಅಧಿನಿಯಮ (2005ರ ಕೇಂದ್ರ ಕಾಯ್ದೆ 22) ಅಡಿಯಲ್ಲಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ಗಾಂಧಿನಗರ, 
ಬೆಂಗಳೂರು ಕಛೇರಿಯನ್ನು ಸಾರ್ವಜನಿಕ ಪ್ರಾಧಿಕಾರವೆಂದು ಪರಿಗಣಿಸಿ ಸದರಿ ಅಧಿನಿಯಮದ ಸೆಕ್ಷನ್‌ 5(1) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 


ಚಲಾಯಿಸಿ ಈ ಕೆಳಕಂಡಂತೆ ಅಧಿಕಾರಿಗಳನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಸೆಕ್ಷನ್‌ 19(1)ರ ಅಡಿಯಲ್ಲಿ “ಮೇಲ್ಮನವಿ ಪ್ರಾಧಿಕಾರ' ಎಂದು 
ನೇಮಕ ಮಾಡಲಾಗಿದೆ. 





ಮೇಲ್ಮನವಿ ಪ್ರಾಧಿಕಾರ 








ಕ್ರಸಂ. ಕಛೇರಿ ವಿಳಾಸ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕನ್‌ 5(1) 
ವ್‌ ಸೆಕ್ಷನ್‌ 19(1) 
| 2 3 4 
1 ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು ಶ್ರೀ ಮೋಹ್ಮದ್‌ ಮಸ್ತೆಹುದ್ದಿನ್‌ ವಾಣಿಜ್ಯ ತೆರಿಗೆಗಳ ಉಪ | ವಾಣಿಜ್ಯ ತೆರಿಗೆಗಳ ಜಂಟಿ 
(ಆಡಿಟ್‌-1), ಡಿ.ವ್ಹಿಓ. ಗುಲಬರ್ಗಾ ಆಯುಕ್ತರು (ಆಡಿಟ್‌-1), ಡಿ.ವ್ಹಿ.ಓ. ಗುಲಬರ್ಗಾ ಆಯುಕ್ತರು (ಆಡಳಿತ) 





ವಿಭಾಗೀಯ ವಾಣಿಜ್ಯ ತೆರಿಗೆ 


9 ವಾಣಿಜ್ಜ ತೆರಿಗೆಗಳ ಸಹಾಯಕ ಆಯುಕರು | ಶ್ರೀ ಹೆಚ್‌.ಎಸ್‌. ಬಸವಪಭು, ವಾಣಿಜ್ಯ ತೆರಿಗೆಗಳ 
ಕ್ವ ಸೆ x ಈ ಕಛೇರಿ, ಗುಲಬರ್ಗಾ 




















(ಆಡಿಟ್‌-1). ಗುಲಬರ್ಗಾ ಸಹಾಯಕ ಆಯುಕ್ತರು (ಆಡಿಟ್‌-1), ಗುಲಬರ್ಗಾ 
3. ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು | ಶ್ರೀ ವಿಶ್ವನಾಥ, ವಾಣಿಜ್ಯ ತೆರಿಗೆಗಳ ಸಹಾಯಕ 
(ಆಡಿಟ್‌-2), ಗುಲಬರ್ಗಾ ಆಯುಕ್ತರು (ಆಡಿಟ್‌-2), ಗುಲಬರ್ಗಾ 





ಮೋಹ್ಮದ್‌ ಮಸ್ಸೆಹುದ್ದಿನ್‌ 
ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು 
(ಆಡಿಟ)-1, ಡಿ.ವ್ಹಿಓ. ಗುಲಬರ್ಗಾ 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೬೫ 





ಕರ್ನಾಟಕ ಸರ್ಕಾರ 
ದಿನಾಂಕ:1ನೇ ಅಕ್ಟೋಬರ್‌ 2009 
ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು (ಆಡಿಟ್‌-1), ಡಿ.ಪ್ರಿಓ. ಗುಲಬರ್ಗಾ 
ಮಾಹಿತಿ ಹಕ್ಕು ಕೈಪಿಡಿ-2005 ಸೆಕ್ಷನ್‌ 4(1)(ಬಿ) ಅನ್ವಯ 
ಸಂಸ್ಥೆಯ ಬಗ್ಗೆ ವಿವರಗಳು: ಕಾರ್ಯಗಳು ಮತ್ತು ಕರ್ತವ್ಯಗಳು: 
ಅ) ಸಂಸ್ಥೆಯ ಹೆಸರು : ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು (ಆಡಿಟ್‌-1), ಡಿ.ವ್ಚಿಓ. ಗುಲಬರ್ಗಾ 
ಆ) ರಚನೆ 





ತಾಂತ್ರಿಕ ಶಾಖೆ ಆಡಳಿತ ಶಾಖೆ 





1 ವಾಣಿಜ್ಯ ತೆರಿಗೆ ಪರಿವೀಕ್ಷಕರು-8 1 ಪ್ರಥಮ ದರ್ಜೆ ಸಹಾಯಕರು-01 





2) ದ್ವಿತೀಯ ದರ್ಜೆ ಸಹಾಯಕರು-02 





3) ಬೆರಳಚ್ಚುಗಾರರು-02 














4) ಕರ ವಸೂಲಿಗಾರರು-01 





2%) ಕಾರ್ಯಗಳು ಮತ್ತು ಕರ್ತವ್ಯಗಳು: 


1) 


2) 


ಮಾನ್ಯ ಆಯುಕ್ತರು ವಾಣಿಜ್ಯ ತೆರಿಗೆ ಇಲಾಖೆ, ಬೆಂಗಳೂರು ಇವರು ನಿಯೋಜಿಸಿರುವ ವಾಣಿಜ್ಯ ತೆರಿಗೆ ಇಲಾಖೆಯ ಗುಲಬರ್ಗಾ ವಿಭಾಗ 
ಕಛೇರಿಯ ಅಡಿಯಲ್ಲಿ ಬರುವ ವರ್ತಕರ ಪ್ರಕರಣದಲ್ಲಿ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ-2003, ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ 
1956, ಕರ್ನಾಟಕ ಪ್ರವೇಶ ತೆರಿಗೆ ಕಾಯ್ದೆ 1979ರ ಅಡಿಯಲ್ಲಿ ಮರು ಕರ ನಿರ್ಧರಣೆ, ಕರ ನಿರ್ಧರಣೆ ಪ್ರಕರಣಗಳನ್ನು ಕೈಗೊಳ್ಳುವುದು. 
ಮಾನ್ಯ ಜ೦ಟಿ ಆಯುಕ್ತರು, ವಾಣಿಜ್ಯ ತೆರಿಗೆ ಇಲಾಖೆ, ವಿಭಾಗೀಯ ಕಛೇರಿಯ ಗುಲಬರ್ಗಾ, ಇವರು ಆದೇಶಿಸಿದ ಇತರೇ ಕೆಲಸ 
ಕಾರ್ಯಗಳನ್ನು ಕೈಗೊಳ್ಳುವುದು. 


3) ಅಧಿಕಾರಿಗಳು ಮತ್ತು ಸಿಬ್ಬಂದಿ:ಅಧಿಕಾರ ಮತ್ತು ಕರ್ತವ್ಯಗಳು: 


1) 


2) 


3) 


4) 


5) 


6) 
7 


8) 
9) 


ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು (ಆಡಿಟ್‌-1) ಮತ್ತು ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು (ಆಡಿಟ್‌-1) ಹಾಗೂ ವಾಣಿಜ್ಯ 
ತೆರಿಗೆಗಳ ಸಹಾಯಕ ಆಯುಕ್ತರು (ಆಡಿಟ್‌-2) ಗುಲಬರ್ಗಾ ಕ್ರ.ಸಂ.2(ಇ)ನಲ್ಲಿ ತಿಳಿಸಿರುವಂತೆ. 

ವಾಣಿಜ್ಯ ತೆರಿಗೆ ಪರಿವೀಕ್ಷಕರು: 

ವರ್ತಕರು ಮರು ಕರ ನಿರ್ಧಾರಣೆ/ಕರ ನಿರ್ಧಾರಣೆ ಪ್ರಕರಣಗಳಲ್ಲಿ ಹಾಗೂ ತೆರಿಗೆ ಬಾಕಿ ವಸೂಲಾತಿ ನಡಾವಳಿಗಳಲ್ಲಿ ಅಧಿಕಾರಿಗಳಿಗೆ 
ಸಹಾಯ ಮಾಡುವುದು. 

ಪ್ರಥಮ ದರ್ಜೆ ಸಹಾಯಕರು: 

ಸಾಮಾನ್ಯ ನಗದು ಪುಸ್ತಕ, ಕ್ಯಾಷ್‌ ಬುಕ್‌ ನಿರ್ವಹಣೆ, ವಾರ್ಷಿಕ ಆಡಳಿತ ವರದಿ ಸಲ್ಲಿಕೆ, ಆಡಳಿತ ಶಾಖೆಗೆ ಸಂಬಂಧಿಸಿದ ಕಡತಗಳ 
ವಿಲೇವಾರಿ ಅಧಿಕಾರಿಗಳು ವಹಿಸಿದ ಇತರೆ ಕೆಲಸಗಳು. 

ದ್ವಿತೀಯ ದರ್ಜೆ ಸಹಾಯಕರು-1 

ಉಗ್ರಾಣ ಶಾಖೆಗೆ ಸಂಬಂಧಿಸಿದ ವ್ಯವಹಾರ, ಆಯಾ ಅವಧಿಗೆ ಸಲ್ಲಿಸಬೇಕಾದ ವರದಿಗಳ ತಯಾರಿಕೆ. 

ದ್ವಿತೀಯ ದರ್ಜೆ ಸಹಾಯಕರು-2 

ಸಿಬ್ಬಂದಿ/ಅಧಿಕಾರಿ/ವೇತನ ಬಿಲ್ಲು ತಯಾರಿಕೆ ಹಾಗೂ ಸಲ್ಲಿಕೆ ಆಮದು ಮತ್ತು ರವಾನೆ ವಹಿ ನಿರ್ವಹಣೆ ಸ್ಟಾಂಪ್‌ ವಹಿ ನಿರ್ವಹಣೆ ಇತ್ಯಾದಿ 
ದ್ವಿತೀಯ ದರ್ಜೆ ಸಹಾಯಕರು-3: 

ಬೆರಳಚ್ಚುಗಾರರು: 

ಅಧಿಕಾರಿಗಳು ನೀಡಿದ ಕಾಗದ ಪತ್ರಗಳ ವರದಿಗಳನ್ನು ಬೆರಳಚ್ಚು ಮಾಡುವುದು. 

ಕರವಸೂಲಿಗಾರರು: ನೋಟಿಸುಗಳನ್ನು, ಆದೇಶಗಳನ್ನು ವರ್ತಕರಿಗೆ, ಇತರೆ ಕಛೇರಿಗೆ ಜಾರಿಗೊಳಿಸುವುದು, ಸಲ್ಲಿಸುವುದು. 

ಜವಾನರು-1: ಕಡತ ಟಪಾಲು ಇತ್ಯಾದಿಗಳನ್ನು ಶಾಖೆಯ ಒಳಗೆ ಹಾಗೂ ಹೊರಗೆ ಸಂಬಂಧಪಟ್ಟವರಿಗೆ ಸಲ್ಲಿಸುವುದು. 


10) ಜವಾನರು-2: ಕಡತ ಟಪಾಲು ಇತ್ಯಾದಿಗಳನ್ನು ಶಾಖೆಯ ಒಳಗೆ ಹಾಗೂ ಹೊರಗೆ ಸಂಬಂಧಪಟ್ಟವರಿಗೆ ಸಲ್ಲಿಸುವುದು. 


11) 


ವಾಹನ ಚಾಲಕರು-1: ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರ ಹಾಗೂ ಸಹಾಯಕ ಆಯುಕ್ತರ ಜೀಪನು 


)ಿ ಸುಸ್ಥಿತಿಯಲ್ಲಿರುವಂತೆ 
ನೋಡಿಕೊಳ್ಳುವುದು. ಮತ್ತು ಕರ್ತವ್ಯ ನಿರ್ವಹಿಸಲು ವಾಹನ ನಡೆಸುವುದು. 


೧೦೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





4) ಕಾರ್ಯ ನಿರ್ವಹಿಸುವವರಿಗೆ ಅನುಸರಿಸುವ ಮಾನದಂಡಗಳು: 
ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆ-2003, ಕೇಂದ್ರ ಮಾರಾಟ ತೆರಿಗೆ ಕಾಯ್ದೆ 1956, ಕರ್ನಾಟಕ ಪ್ರವೇಶ ತೆರಿಗೆ ಕಾಯ್ದೆ 1979. 
5) ಕಾರ್ಯಗಳನ್ನು ನಿರ್ವಹಿಸುವುದರಲ್ಲಿ ಇಲಾಖೆಯ ಸಿಬ್ಬಂದಿ ಹೊಂದಿರುವ ಅಥವಾ ಉಪಯೋಗಿಸುವ ನಿಯಮಗಳು: ನಿಬಂಧನೆಗಳು ಸೂಚನೆಗಳು 
ಕೈಪಿಡಿ ಮತ್ತು ದಾಖಲೆಗಳು. 
ಅ) ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958. 
ಆ) ಖಜಾನೆ ಆರ್ಥಿಕ ಸಂಹಿತೆ ನಿಯಮ. 
ಇ) ಖಜಾನೆ ಆರ್ಥಿಕ ಸಂಹಿತೆ. 
ಈ) ಸಾದಿಲ್ವಾರು ವೆಚ್ಚದ ಕೈಪಿಡಿ. 
ಉ) ಕರ್ನಾಟಕ ನಾಗರೀಕ ಸೇವೆಗಳು (ನಡತೆ ನಿಯಮಗಳು 1966) 
ಊ) ಕರ್ನಾಟಕ ನಾಗರೀಕ ಸೇವೆಗಳು (ಸಿಸಿಎ) ನಿಯಮಗಳು 1957. 
ಯ) ಕಾರ್ಯಾಲಯ ಕೈಪಿಡಿ. 
ಎ) ಸೇವಾ ನಿಯಮಗಳು ಇತ್ಯಾದಿ ವಿಚಾರದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಆರ್ಥಿಕ ಇಲಾಖೆ ವಾ.ತೆ. ಇಲಾಖೆ 
ಹೊರಡಿಸಿದ ಆದೇಶದ ಸುತ್ತೋಲೆ ಸೂಚನೆಗಳು. 
ಏ) ಇಲಾಖೆ ಮುಖ್ಯಸ್ಥರು ಹೊರಡಿಸಿದ ಸುತ್ತೋಲೆ ಮತ್ತು ಆದೇಶಗಳು. 
6) ಇಲಾಖೆಯು ಹೊರಡಿಸಿರುವ ದಸ್ತಾವೇಜುಗಳ ಪಟ್ಟಿ: 
1) ಕರ ನಿರ್ಧಾರಣೆ/ಮರು ಕರ ನಿರ್ಧರಣೆ ಕೈಗೊಳ್ಳಲಾದ ವರ್ತಕರ ಕಡತಗಳು/ವಹಿ. 
2) ಹೆಚ್ಚುವರಿ ತೆರಿಗೆ, ಬಾಕಿ, ದಂಡ, ವಿಧಿಸಿರುವ ವಹಿ. 
3) ಮೇಲ್ಮನವಿ ಪ್ರಾಧಿಕಾರಕ್ಕೆ ಸಲ್ಲಿಸಲಾದ ಕಡತಗಳ ವಹಿ. 
4) ಎಂ.ಐ.ಎಸ್‌. ಪ್ರತಿಗಳ ಕಡತ. 
5) ದಿನಚರಿ ಸಲ್ಲಿಸಿದ ಕಡತಗಳ ವಿವರ. 
6) ಕಛೇರಿ ಆದೇಶ ವಹಿ. 
7) ನೌಕರರ ಸೇವಾ ಪುಸ್ತಕಗಳು 
8) ಆಮದು ವಹಿ. 
9) ರವಾನೆ ವಹಿ. 
10) ಸ್ಟಾಂಪ್‌ ವಹಿ. 
7) ನೀತಿ ನಿಯಮಗಳನ್ನು ರೂಪಿಸಲು ಸಾರ್ವಜನಿಕರೊಂದಿಗೆ ಸಮಾಲೋಚಿಸಲು ಅಸ್ತಿತ್ವದಲ್ಲಿರುವ ಕಾರ್ಯ ವಿಧಾನದ ವಿವರಗಳು; 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗಿ ನೇಮಕ ಮಾಡಲಾಗಿದೆ. ಇವರು ಸಂಬಂಧಿಸಿದ ಸಾರ್ವಜನಿಕ ವ್ಯಾಪ್ತಿಗಳಿಂದ ದೂರು 
ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪರಿಶೀಲಿಸುತ್ತಾರೆ. 
1. ಶ್ರೀಯುತ ಮೋಹ್ಕದ್‌ ಮನಸ್ಲೆಹುದ್ದಿನ್‌, ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು 
2) ಶ್ರೀಯುತ ಹೆಚ್‌.ಎಸ್‌. ಬಸವಪ್ರಭು, ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು. 
3) ಶ್ರೀಯುತ ವಿಶ್ವನಾಥ, ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು 
ವಾಣಿಜ್ಯ ತೆರಿಗೆಗಳ ಉಪ ಆಯುಕ್ತರು. 
ಪಿಆರ್‌-1283 (ಆಡಿಟ್‌)-1, ಡಿ.ವ್ಹಿಓ. ಗುಲಬರ್ಗಾ. 


ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಂಖ್ಯೆವಾಕೈ 12 ಜಕೈಸೇ 2010, ದಿನಾಂಕ:24ನೇ ಆಗಸ್ಟ್‌ 2010 
ಅಧಿಸೂಚನೆ 
ವಿಷಯ: ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಜವಳೀ ಪ್ರವರ್ಧನಾಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟಿ ಕುರಿತು 


ಕೈಮಗ್ಗ ಮತ್ತು ಜವಳೀ ಇಲಾಖೆಯ ಜವಳಿ ಪ್ರವರ್ಧನಾಧಿಕಾರಿಗಳ ವೃಂದದ ಕರಡು ಜೇಷ್ಠತಾ ಪಟ್ಟಿಯನ್ನು ದಿನಾಂಕ:01-01-2010 
ರಲ್ಲಿದ್ದಂತೆ ದಿನಾಂಕ:27-7-2010 ರಂದು ಪ್ರಕಟಿಸಿ, ನಿಗಧಿಪಡಿಸಿರುವ ಜೇಷ್ಠತೆಗೆ ಸಂಬಂಧಿಸಿದಂತೆ ಬಾಧಿತ ಅಧಿಕಾರಿಗಳಿಂದ ಆಕ್ಷೇಪಣೆ /ಸಲಹೆಗಳಿದ್ದಲ್ಲಿ 
ಅವುಗಳನ್ನು ಸದರಿ ಅಧಿಸೂಚನೆ ಪ್ರಕಟಿಸಿದ 15 ದಿನಗಳ ಕಾಲಾವಕಾಶ ನೀಡಿ, ಕರೆಯಲಾಗಿತ್ತು ಈ ಬಗ್ಗೆ ಬಂದಿರುವ ಆಕ್ಷೇಪಣೆ /ಸಲಹೆಗಳನ್ನು 
ಸರ್ಕಾರವು ಪರಿಶೀಲಿಸಿದ್ದು, ಜವಳಿ ಪ್ರವರ್ಧನಾಧಿಕಾರಿಗಳ ವೃಂದದ ದಿನಾಂಕ:01-01-2010ರಲ್ಲಿದ್ದಂತೆ ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಇದಕ್ಕೆ 
ಲಗತ್ತಿಸಿರುವ ಅನುಬಂಧದಲ್ಲಿ ಪ್ರಕಟಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎಸ್‌. ಗಣಪತಿ, 
ಸರ್ಕಾರದ ಉಪ ಕಾರ್ಯದರ್ಶಿ, 
ವಾಣಿಜ್ಜ ಮತ್ತು ಕೈಗಾರಿಕೆ ಇಲಾಖೆ 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ 


೧೦೬೭ 





ದಿನಾಂಕ:01-01-2010ರಲ್ಲಿದ್ದಂತೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಜವಳಿ ಪ್ರವರ್ಧನಾಧಿಕಾರಿಗಳ ಅಂತಿಮ ಜೇಷ್ಠತಾ ಪಟ್ಟ 
ವೇತನ ಶ್ರೇಣಿ ರೂ.10800-20025 



















































































ನೇರ ಟಿ ಪಸುತ 
ರ್ಕಾರಿ ಮು ಜೇಷತೆಗೆ 
ಕಮ ಅಧಿಕಾರಿಗಳ ಹೆಸರು ನೇಮಕಾತಿ ನ ಹುದ್ದೆಯಲ್ಲಿ "ಕ್ರ ಅರ್ಹತಾ 
೫ ಜನ್ನ ದಿನಾಂಕ | ಸೇವೆಗೆ ಸೇರಿದ ಛಿ ಅರ್ಹತಾ 
ಸಂಖ್ಯೆ ಶ್ರೀಯುತರಾದ ಮುಂಬಡ್ತಿ ಅ ಜಡೀ ಮುಂಬಡ್ತಿ/ ಎಟ್‌ ದಿನಾಂಕ 
ಇತರೆ ಸೇರಿದ ದಿನಾಂಕ 
1 ಲಿ 3 4 5 6 7 8 
1 ಜಿ.ಟಿ ಕುಮಾರ್‌ ಮುಂಬಡ್ತಿ 27-07-1959 | 16-01-1986 03-01-2003 12-09-2001 — 
2 ಕೀರ್ತೆಪ್ಪ ಗೋಟೂರು ಮುಂಬಡ್ತಿ 05-05-1963 | 12-09-1988 03-01-2003 28-02-2008 — 
3 ಮಲ್ಲಪ್ಪ ಜಿ. ಕೊಣ್ಣೂರು ಮುಂಬಡ್ತಿ 01-04-1064 12-09-1988 03-01-2003 28-02-2008 — 
4 ಶಿವಕುಮಾರ್‌ ಮುಂಬಡ್ತಿ 20-06-1964 | 12-09-1988 03-01-2003 28-02-2008 — 
5 ಸುರೇಶ್‌ ಎನ್‌. ತಡಕನಹಳ್ಳಿ ಮುಂಬಡ್ತಿ 15-12-1962 12-09-1988 03-01-2003 28-02-2008 — 
6 ಕಾಶೀನಾಥ ಎಂ. ಭಾವಿಕಟ್ಟಿ ಮುಂಬಡ್ತಿ 15-07-1962 12-09-1988 02-04-2008 28-02-2008 — 
ತ ಎಸ್‌.ಎಸ್‌. ಬೆನಕಲ್‌ ಮುಂಬಡ್ತಿ 01-06-1961 12-09-1988 28-02-2008 28-02-2008 — 
8 ಯೋಗೀಶ್‌ ಮುಂಬಡ್ತಿ 05-01-1964 12-09-1988 28-02-2008 28-02-2008 — 
9 ಬಿ.ಆರ್‌. ರಾಜಕುಮಾರ್‌ ಮುಂಬಡ್ತಿ 06-01-1962 12-09-1988 29-12-2008 25-10-2008 — 
10 ಎಸ್‌.ಐ. ಸಣಕಲ್‌ ಮುಂಬಡ್ತಿ 01-06-1964 12-09-1988 08-11-2008 25-10-2008 — 
11 ಎ. ಧರಣೇಶ್‌ ಮುಂಬಡ್ತಿ 15-07-1964 12-09-1988 20-11-2008 25-10-2008 — 
12 ಹೆಚ್‌.ಬಿ. ಪಾಟೀಲ್‌ ಮುಂಬಡ್ತಿ 01-05-1967 12-09-1988 03-11-2008 25-10-2008 — 
13 ಎನ್‌. ಶಶಿಧರ ಮುಂಬಡ್ತಿ 17-11-1967 12-09-1988 31-10-2008 25-10-2008 — 
14 ಪಿಕೆ. ಪರಪ್ಪ ಮುಂಬಡ್ತಿ 18-10-1961 12-09-1988 30-10-2008 25-10-2008 — 
15 ಅಜಿತ್‌ ಜಿ. ನಾಯಕ್‌ ಮುಂಬಡ್ತಿ 22-07-1967 | 12-09-1088 12-02-2009 25-10-2008 — 
ಎಂ.ಎಸ್‌. ಗಣಪತಿ, 

ಸರ್ಕಾರದ ಉಪ ಕಾರ್ಯದರ್ಶಿ, 

(ಜವಳಿ, ಸಿ &ಸಿ ಮತ್ತು ಐಆರ್‌) 

ಪಿಆರ್‌-1313 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಕರ್ನಾಟಕ ಸರ್ಕಾರ 


ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಕಾರ್ಯನಿರ್ವಾಹಕ ಅಭಿಯಂತರ ರವರ ಕಛೇರಿ ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ 
ಸಂಖ್ಯೆ-ಕಾನಿಅ/ಸನೀವಿ/ಕು/ಸಿ-1/2010-11/1627, ದಿನಾಂಕ:29ನೇ ಆಗಸ್ಟ್‌ 2010, 
ಅಧಿಸೂಚನೆ 

2005ರ ಮಾಹಿತಿ ಹಕ್ಕು ಅಧಿನಿಯಮ (2005ರ ಕೇಂದ್ರ ಕಾಯ್ದೆ 22) ರ ಅಡಿಯಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರು, ಸಣ್ಣ ನೀರಾವರಿ 
ವಿಭಾಗ, ಕುಷ್ಟಗಿ. ಕಛೇರಿಯನ್ನು ಸಾರ್ವಜನಿಕ ಪ್ರಾಧಿಕಾರವೆಂದು ಪರಿಗಣಿಸಿ ಸದರಿ ಅಧಿನಿಯಮದ ಸೆಕ್ಟನ್‌ 51) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಈ ಕೆಳಕಂಡಂತೆ ಅಧಿಕಾರಿಗಳನ್ನು “ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಹಾಗೂ ಸೆಕ್ಷನ್‌ 19(1) ರಡಿಯಲ್ಲಿ “ಮೇಲ್ಮನವಿ ಪ್ರಾಧಿಕಾರ” ಎಂದು 
ನೇಮಕ ಮಾಡಲಾಗಿದೆ. 








ಸಾರ್ವಜನಿಕ ಸಹಾಯಕ ಮೇಲ್ಮನವಿ 
ಗ ೬ 
ಕಛೇರಿ ಮತ್ತು ವಿಳಾಸ 1. ಮಾಹಿತಿ ಅಧಿಕಾರಿ ಪ್ರಾಧಿಕಾರ 
ಟ್ಟ ik: ಸೆಕ್ಷನ 5(2) ಸೆಕ್ಷನ 19(1) 
1 2 3 4 5 











ಕಾರ್ಯನಿರ್ವಾಹಕ ಅಭಿಯಂತರು 
ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ 
ಹೋ:08536-267054 

ಫ್ಯಾಕ್ಸ : 08536-267054 





ಶ್ರೀ ಟಿ.ಜಯಾನಂದಂ 
ಕಾರ್ಯನಿರ್ವಾಹಕ 
ಅಭಿಯಂತರು, ಸಣ್ಣ 
ನೀರಾವರಿ ವಿಭಾಗ, 
ಕುಷಗಿ. 





ಶ್ರೀ ಕೆ.ಕೆ.ಜೈನಾಪೂರ 

ತಾಂತ್ರಿಕ ಸಹಾಯಕರು, 
ಕಾರ್ಯನಿರ್ವಾಹಕ 
ಅಭಿಯಂತರವರ ಕಛೇರಿ 

ಸಣ್ಣ ನೀರಾವರಿ ವಿಭಾಗ, ಕುಷಗಿ. 





ಅಧೀಕಕ ಅಭಿಯಂತರರು, 


ಉೃ 
ಸಣ್ಣ ನೀರಾವರಿ ವೃತ್ತ, 


ಣ 
ಗುಲರ್ಗಾ. 08472-221466 








ಪಿಆರ್‌-1305 


ಟಿ. ಜಯಾನಂದಂ, 


ಕಾರ್ಯನಿರ್ವಾಹಕ ಅಭಿಯಂತರು, 
ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ 


೧೦೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬೆ೦ಗಳೂರು (ಉತ್ತರ), ಯಶವಂತಪುರ, 
ಬೆಂಗಳೂರು-22, ಇವರ ಕಛೇರಿ ನಡಾವಳಿ. 


ಶ್ರೀ ರೊಟ್ಟಿ ಮಲ್ಲಿಕಾರ್ಜುನ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ಬೆ೦ಗಳೂರು (ಉತ್ತರ). 
ವಿಷಯ: ವಾಹನ ಸಂಖ್ಯೆ: KAಿ-04-£-219 (ಮೋ/ಸೈ) ರ ನೋಂದಣಿ ರದ್ದತಿ ಬಗ್ಗೆ. 
ಉಲ್ಲೇಖ: 1. ಮಾಲೀಕರ ಅರ್ಜಿ ದಿನಾಂಕ: 21-07-2010 


2. ಮೋ.ವಾ.ನಿ. ರವರ ವರದಿ ದಿನಾಂಕ: 29-07-2010 


ಉಪಸ್ಥಿತರು: 


ಪ್ರಸ್ತಾವನೆ: 

ವಾಹನ ಸಂಖ್ಯೆ: (%-04-5-219 (ಮೋ/ಸೈ) ರ ಮಾಲೀಕರಾದ ಗ P. Ravindranathan, No.9, “Ragam”, 3° Cross, 13" Main, 
M.K. Extn. Bangalore-560 054 ರವರು ದಿನಾಂಕ:21-07-2010 ರಂದು ಈ ಕಛೇರಿಗೆ ಅರ್ಜಿ ಸಲ್ಲಿಸಿ, ವಾಹನವು ರಸ್ತೆಯಲ್ಲಿ ಓಡಾಡಲು 
ಯೋಗ್ಯವಾಗಿಲ್ಲದ ಕಾರಣ ಹಾಗೂ ದುರಸ್ತಿ ಮಾಡಲಾರದ ಸ್ಥಿತಿಯಲ್ಲಿರುವುದರಿಂದ ನೋಂದಣಿಯನ್ನು ರದ್ದುಪಡಿಸಲು ಅನುಮತಿ ಕೋರಿರುತ್ತಾರೆ. ಈ 
ಕಛೇರಿಯ ಮೋಟಾರು ವಾಹನ ನಿರೀಕ್ಷಕರು ವಾಹನವನ್ನು ಪರೀಕ್ಷಿಸಿ, ದಿನಾ೦ಕ:29-07-2010 ರಂದು ವರದಿ ಸಲ್ಲಿಸಿದ್ದು, ವಾಹನವು 
ದುರಸ್ತಿ ಮಾಡಲಾಗದ ಸ್ಥಿತಿಯಲ್ಲಿದ್ದು, ರಸ್ತೆಯಲ್ಲಿ ಓಡಾಡಲು ಯೋಗ್ಯವಾಗಿಲ್ಲದ ಕಾರಣ ವಾಹನದ ನೋಂದಣಿಯನ್ನು ರದ್ದುಪಡಿಸಬಹುದು ಎಂದು 
ಶಿಫಾರಸ್ಸು ಮಾಡಿರುತ್ತಾರೆ. ವಾಹನದ ತೆರಿಗೆಯು ಜೀವಾವಧಿವರೆಗೆ ಪಾವತಿಯಾಗಿರುತ್ತದೆ. ಈ ಮೇಲ್ಕಂಡ ಕಾರಣಗಳಿಂದ ಮೋಟಾರು ವಾಹನ ಸಂಖ್ಯೆ 
ಓ-04-5-219 (ಮೋ(/ಸೈ) ರ ನೋಂದಣಿಯನ್ನು ರದ್ದುಪಡಿಸಲು ಈ ಕೆಳಗಿನಂತೆ ಆದೇಶಿಸಿರುತ್ತೇನೆ. 


ಆದೇಶ ಸಂಖ್ಯೆ:ಪ್ರಾಸಾ.ಅ./ಬೆಂ(ಉ),/ KA-04-E-219/10-11, ದಿನಾ೦ಕ:12-08-2010 


1988 ರ ಕೇಂದ್ರ ಮೋಟಾರು ವಾಹನ ಕಾಯ್ದೆ ವಿಧಿ 55 (2)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ರೊಟ್ಟಿ 
ಮಲ್ಲಿಕಾರ್ಜುನ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ ಆದ ನಾನು ಮೇಲ್ಕಂಡ ಕಾರಣಗಳಿಂದಾಗಿ ಮೋಟಾರು 
ವಾಹನ ಸಂಖ್ಯೆ: KAಿ-04-£-219 ರ ಮೇಲೆ ಮುಂದೆ ಏನಾದರೂ ತೆರಿಗೆ, ಆಡಿಟ್‌ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು 
ವಾಹನದ ಮಾಲೀಕರೇ ಕಟ್ಟಬೇಕೆಂಬ ನಿಬಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಮಾಡಿರುತ್ತೇನೆ. 


ವಾಹನದ ವಿವರಗಳು 






































1 ಮೋಟಾರು ವಾಹನದ ಸಂಖ್ಯೆ KA-04-E-219 

2 | ವಾಹನದ ನೋಂದಣಿ ದಿನಾಂಕ 06-01-1990 

3 | ವಾಹನದ ತಯಾರಕನ ಹೆಸರು B.A. Ltd., 

4 ವಾಹನದ ವರ್ಗ M/Cycle 

5 ವಾಹನದ ಮಾದರಿ Solo 

6 | ವಾಹನದ ತಯಾರಿಕೆ ವರ್ಷ 1990 

7 ಚಾಸಿಸ್‌ ಸಂಖ್ಯೆ ೦50 718615 

8 ಇಂಜಿನ್‌ ಸಂಖ್ಯೆ O5E 748684 

9 ಇಂಧನ Petrol 

10 | ಅಶ್ವಶಕ್ತಿ 15000 

1 | ಆಸನ ಸಾಮರ್ಥ್ಯ 2 

ಹ Sri ೧, ೧೩/೧೦/೩೧೩೫ ೧೩೧, No.9, “Ragam”, 3° Cross, 13 
is Main, M.K. Extn., Bangalore-560 054. 

















ರೊಟ್ಟಿ ಮಲ್ಲಿಕಾರ್ಜುನ, 
ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, 
ಪಿಆರ್‌-1362 ಹಾಗೂ ನೋಂದಣಿ ಪ್ರಾಧಿಕಾರ, ಬೆಂಗಳೂರು (ಉತ್ತರ) 


ನೋಂದಣಿ ಪ್ರಾಧಿಕಾರ ಮತ್ತು ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬೆಂಗಳೂರು (ಉತ್ತರ), ಯಶವಂತಪುರ, 
ಬೆಂಗಳೂರು-22, ಇವರ ಕಛೇರಿ ನಡಾವಳಿ. 

ಶ್ರೀ ರೊಟ್ಟಿ ಮಲ್ಲಿಕಾರ್ಜುನ, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರ, ಬೆಂಗಳೂರು (ಉತ್ತರ). 

ವಿಷಯ: ವಾಹನ ಸಂಖ್ಯೆ: CKL-8210 (MV) ರ ನೋಂದಣಿ ರದ್ದತಿ ಬಗ್ಗೆ. 

ಉಲ್ಲೇಖ: 1. ಮಾಲೀಕರ ಅರ್ಜಿ ದಿನಾಂಕ: 12-11-2009 


2. ಮೋ.ವಾ.ನಿ. ರವರ ವರದಿ ದಿನಾಂಕ: 20-10-2009. 


ಉಪಸ್ಥಿತರು: 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೬೯ 





ವಾಹನ ಸಂಖ್ಯೆ CKL-8210 (LMV) ರ ಮಾಲೀಕರಾದ The Income Tax Officer (Protocol) for Chief Commissioner of Income 
Tax, Income Tax Department, Central Revenue Building, Queen’s Road, Bangalore-01 ರವರು ದಿನಾಂಕ:12-11-2009 ರಂದು ಈ 
ಕಛೇರಿಗೆ ಅರ್ಜಿ ಸಲ್ಲಿಸಿ, ವಾಹನವು ರಸ್ತೆಯಲ್ಲಿ ಓಡಾಡಲು ಯೋಗ್ಯವಾಗಿಲ್ಲದ ಕಾರಣ ಹಾಗೂ ದುರಸ್ತಿ ಮಾಡಲಾರದ ಸ್ಥಿತಿಯಲ್ಲಿರುವುದರಿಂದ 
ನೋಂದಣಿಯನ್ನು ರದ್ದುಪಡಿಸಲು ಅನುಮತಿ ಕೋರಿರುತ್ತಾರೆ. ಈ ಕಛೇರಿಯ ಮೋಟಾರು ವಾಹನ ನಿರೀಕ್ಷಕರು ವಾಹನವನ್ನು ಪರೀಕ್ಷಿಸಿ, 
ದಿನಾಂಕ:20-10-2009 ರಂದು ವರದಿ ಸಲ್ಲಿಸಿದ್ದು, ವಾಹನವು ದುರಸ್ತಿ ಮಾಡಲಾಗದ ಸ್ಥಿತಿಯಲ್ಲಿದ್ದು, ರಸ್ತೆಯಲ್ಲಿ ಓಡಾಡಲು ಯೋಗ್ಯವಾಗಿಲ್ಲದ ಕಾರಣ 
ವಾಹನದ ನೋಂದಣಿಯನ್ನು ರದ್ದುಪಡಿಸಬಹುದು ಎಂದು ಶಿಫಾರಸ್ಸು ಮಾಡಿರುತ್ತಾರೆ. ವಾಹನದ ತೆರಿಗೆಯು ದಿನಾಂಕ:31-01-2010 ರವರೆಗೆ 
ಪಾವತಿಯಾಗಿರುತ್ತದೆ. ಈ ಮೇಲ್ಕಂಡ ಕಾರಣಗಳಿಂದ ಮೋಟಾರು ವಾಹನ ಸಂಖ್ಯೆ: 0೦೬-8210 (LMV)d ನೋಂದಣಿಯನ್ನು ರದ್ದುಪಡಿಸಲು ಈ 
ಕೆಳಗಿನಂತೆ ಆದೇಶಿಸಿರುತ್ತೇನೆ. 


ಆದೇಶ ಸಂಖ್ಯೆ:ಪ್ರಾ.ಸಾ.ಅ./ಬೆಂ(ಉ),/ CKL-8210/09-10, ದಿನಾ೦ಕ:18-12-2009 


ಕೇಂದ್ರ ಮೋಟಾರು ವಾಹನ ಕಾಯ್ದೆ 1988ರ ವಿಧಿ 55 (2)ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ರೊಟ್ಟ ಮಲ್ಲಿಕಾರ್ಜುನ, 
ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಾಗೂ ನೋಂದಣಿ ಪ್ರಾಧಿಕಾರಿ ಆದ ನಾನು, ಮೇಲ್ಕಂಡ ಕಾರಣಗಳಿಂದಾಗಿ, ಮೋಟಾರು ವಾಹನ ಸಂಖ್ಯೆ: 
CKL-8210 (LMV) ರ ಮೇಲೆ ಏನಾದರೂ ತೆರಿಗೆ, ಆಡಿಟ್‌ ಇಲಾಖಾ ಪ್ರಕರಣಗಳು ಬಾಕಿ ಇರುವುದು ಕಂಡು ಬಂದರೆ ಅದನ್ನು ವಾಹನದ 
ಮಾಲೀಕರೇ ಕಟ್ಟಬೇಕೆಂಬ ನಿಬಂಧನೆಯೊಂದಿಗೆ ಸದರಿ ವಾಹನದ ನೋಂದಣಿಯನ್ನು ರದ್ದು ಮಾಡಿರುತ್ತೇನೆ. 


ವಾಹನದ ವಿವರಗಳು 



































1 ಮೋಟಾರು ವಾಹನದ ಸಂಖ್ಯೆ CKL-8210 (LMV) 

2 | ವಾಹನದ ನೋಂದಣಿ ದಿನಾಂಕ 05-02-1987 

3 ವಾಹನದ ತಯಾರಕನ ಹೆಸರು Mahindra & Mahindra Ltd., 

4 ವಾಹನದ ವರ್ಗ LMV Omni Bus for Pvt. Use 

ಈ ವಾಹನದ ಮಾದರಿ Mini Bus 

6 | ವಾಹನದ ತಯಾರಿಕೆ ವರ್ಷ 1987 

7 ಚಾಸಿಸ್‌ ಸಂಖ್ಯೆ FJ 460 DP 2DP DJ 31893 

8 ಇಂಜಿನ್‌ ಸಂಖ್ಯೆ DJ 34893 

9 ಅಶ್ವಶಕ್ತಿ 20.100 

10 | ಆಸನದ ಸಾಮರ್ಥ್ಯ 16 
The Income Tax Officer (Protocol) for Chief 

11 | ಮಾಲೀಕರ ಹೆಸರು ಮತ್ತು ವಿಳಾಸ Commissioner of Income Tax, Income Tax Department 
Central Revenue Building, Queen’s Road, Bangalore-01 

















ರೊಟ್ಟಿ ಮಲ್ಲಿಕಾರ್ಜುನ, 
ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, 
ಪಿಆರ್‌-1363 ಹಾಗೂ ನೋಂದಣಿ ಪ್ರಾಧಿಕಾರ, ಬೆ೦ಗಳೂರು (ಉತ್ತರ) 


ಕರ್ನಾಟಕ ಅರಣ್ಯ ಇಲಾಖೆ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ಅರಣ್ಯ ಪಡೆ ಮುಖ್ಯಸ್ಥರು) ರವರ ಕಛೇರಿ 
ಅರಣ್ಣ ಭವನ, ಮಲ್ಲೇಶ್ವರಂ 
ಸಂಖ್ಯೆ:ಬಿ3/ಸೇಲ್ಸ್‌/ಸೀನಿಯರೇಜ್‌ ದರ-9/09-10/ ಬೆಂಗಳೂರು, ದಿನಾಂಕ:21/27ನೇ ಸೆಪ್ಟೆಂಬರ್‌ 2010 
ಅಧಿಕೃತ ಜ್ಞಾಪನ ಪತ್ರ 
ವಿಷಯ : ಮರಗಳ ಮತ್ತಿತರ ಅರಣ್ಯ ಉತ್ಪತ್ತಿಯ ಮೇಲಿನ ಟಂಕತನ ತೀರುವಳಿ ದರಗಳನ್ನು (ಸೀನಿಯರೇಜ್‌ ದರ) 
ಪರಿಷ್ಕರಿಸುವ ಬಗ್ಗೆ 
ಉಲ್ಲೇಖ: 1. ಸರ್ಕಾರದ ಪತ್ರ ಸಂಖ್ಯೆ:ಅಪಜೀ 149 ಎಫ್‌ಡಿಪಿ 2003 ದಿನಾಂಕ:17-08-2007 
2. ಈ ಕಛೇರಿಯ ಅಧಿಕೃತ ಜ್ಞಾಪನ ಸಂಖ್ಯೆ:ಎ6(ಎ)/ಸಿಆರ್‌-33/ಸೀನಿಯರೇಜ್‌ ದರ/06-07 ದಿನಾ೦ಕ:14-01-2008. 
3. ಈ ಕಛೇರಿಯ ಸಮ ಸಂಖ್ಯೆ ಅಧಿಕೃತ ಜ್ಞಾಪನ ದಿನಾ೦ಕ:11/13-01-2010 & 22-01-2010. 
4. ದಿನಾಂಕ:20-02-2010 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ 
ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿಗಳು 


೧೦೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





5. ದಿನಾ೦ಕ:15-05-2010 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
ಇಲಾಖೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿಗಳು 
6. ಈ ಕಛೇರಿಯ ಪತ್ರದ ಸಂಖ್ಯೆ:ಬಿ3/ಸೇಲ್ಸ್‌/ಸೀನಿಯರೇಜ್‌ ದರ-9/2009-10 ದಿನಾ೦ಕ:06/5-06-2010 

ಪ್ರಸ್ತಾವನೆ: 

ಮರಗಳ ಮತ್ತಿತರ ಅರಣ್ಯ ಉತ್ಪತ್ತಿಯ ಮೇಲಿನ ಟಂಕತನ ತೀರುವಳಿ (ಸೀನಿಯರೇಜ್‌) ದರಗಳನ್ನು ಉಲ್ಲೇಖ (2)ರಲ್ಲಿ ಓದಲಾಗಿರುವ 
ಆದೇಶದಲ್ಲಿ ದಿನಾಂಕ:01-01-2008 ರಿಂದ ಜಾರಿಗೆ ಬರುವಂತೆ ಪರಿಷ್ಕರಿಸಿ ಆದೇಶ ಹೊರಡಿಸಿದ್ದು, ಉಲ್ಲೇಖ (0ರ ಪತ್ರದಲ್ಲಿ ಪ್ರತಿ ಎರಡು 
ವರ್ಷಕ್ಕೊಮ್ಮೆ ಟಂಕತನ ತೀರುವಳಿ ದರಗಳನ್ನು ಪರಿಷ್ಠರಿಸಬೇಕಾಗಿದ್ದು, ಪಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರವರೆಗೆ ಈ ಬಗ್ಗೆ 
ಅಧಿಕಾರ ನೀಡಿರುವುದರಿಂದ, ಅದರಂತೆ ಉಲ್ಲೇಖ (3)ರ ಪತ್ರದಲ್ಲಿ ವಿವಿಧ ಅರಣ್ಯ ಉತ್ಪನ್ನಗಳ ಪರಿಷ್ಕರಿಸಿದ ಟಂಕತನ ತೀರುವಳಿ ದರಗಳನ್ನು 
ದಿನಾಂಕ:01-01-2010 ರಿಂದ ಅನ್ವಯವಾಗುವಂತೆ ಜಾರಿಗೊಳಿಸಿ ಆದೇಶ ನೀಡಲಾಗಿತ್ತು. ಉಲ್ಲೇಖ (4) ರಲ್ಲಿ ದಿನಾಂಕ:20-02-2010 ರಂದು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯ ನಡವಳಿಯಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮವು ಟಂಕತನ 
ತೀರುವಳಿ ದರಗಳನ್ನು ಪರಿಷ್ಕರಿಸಲು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ಇವರು ದಿನಾಂಕ:23-01-2010 ರ 
ಪತ್ರದಲ್ಲಿ ಕೋರಿಕೆ ಸಲ್ಲಿಸಿರುವುದನ್ನು ಚರ್ಚಿಸಿ ಕರ್ನಾಟಕ ರಾಜ್ಯದ ಅರಣ್ಯ ಪ್ರದೇಶಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಪಶ್ಚಿಮಘಟ್ಟ ಅರಣ್ಯ ಪ್ರದೇಶಗಳಲ್ಲಿ 
ಬಹುತೇಕವಾಗಿ ಅಪಾರ ಪ್ರಮಾಣದಲ್ಲಿ ಬಿದಿರು ಹೂಬಿಟ್ಟು ಒಣಗುತ್ತಿರುವುದರಿಂದ / ಒಣಗಿರುವುದರಿ೦ದ ಪೇಪರ್‌ಮಿಲ್ಸ್‌ಗಳಿಗೆ ಬಿದಿರಿನ ಲಭ್ಯತೆಯು 
ಅಧಿಕವಾಗಿದ್ದು, ಮಾರುಕಟ್ಟೆಯಲ್ಲಿ ನೀಲಗಿರಿ ಮತ್ತು ಅಕೇಶಿಯಾ ಆರಿಕ್ಕುಲಿಫಾರ್ಮಿಸ್‌ ಪಲ್ಲ್‌ವುಡ್‌ಗೆ ಬೇಡಿಕೆ ಕಡಿಮೆಯಾಗಿರುತ್ತದೆ. ಆದ ಪ್ರಯುಕ್ತ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹೆಚ್ಚಿಸಿರುವ ಟಂಕತನ ತೀರುವಳಿ ದರದಲ್ಲಿ ಖರೀದಿಸಲು ಪೇಪರ್‌ ಮಿಲ್‌ಗಳು ಮುಂದೆ ಬಾರದೇ 
ಇರುವುದರಿಂದ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಅಸ್ತಿತ್ವ ಮತ್ತು ಆಡಳಿತವನ್ನು ಗಮನದಲ್ಲಿಟ್ಟುಕೊ೦ಡು ನೀಲಗಿರಿ ಮತ್ತು 
ಅಕೇಶಿಯಾ ಪಲ್ಟ್‌ವುಡ್‌ಗೆ ಈ ಹಿಂದಿನ ಟಂಕತನದ ತೀರುವಳಿ ದರಗಳನ್ನು ದಿನಾಂಕ:30-06-2010 ರ ವರೆಗೆ ಅಥವಾ ನಿಗಮದವರು ಸಂಬಂಧಿಸಿದ 
ಕೈಗಾರಿಕಾ ಸಂಸ್ಥೆಗಳೊಂದಿಗೆ ಮಾಡಿಕೊಂಡಿರುವ ಕರಾರುಗಳ ಅನ್ವಯ ಪಲ್ಲ್‌ವುಡ್‌ನ್ನು ಸರಬರಾಜು ಮಾಡಿ ಮುಗಿಸುವ ಅವಧಿ ಇವುಗಳಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲು ಸದರಿ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡು ಅದರಂತೆ ಮುಂದಿನ ಕ್ರಮಕ್ಕಾಗಿ ಎಲ್ಲಾ ಅರಣ್ಯ 
ಸಂರಕ್ಷಣಾಧಿಕಾರಿಗಳಿಗೆ ರವಾನಿಸಲಾಗಿತ್ತು. ಮುಂದುವರಿದು ಉಲ್ಲೇಖ (5)ರಲ್ಲಿ ದಿನಾಂಕ:15-5-2010 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿಗಳಲ್ಲಿ, ಈ ಕಛೇರಿಯ ಅಧಿಕೃತ ಜ್ಞಾಪನಾ ಪತ್ರದ ಸಮ 
ಸಂಖ್ಯೆ ದಿನಾಂಕ:11/13-01-2010 ರಲ್ಲಿ ನೀಲಗಿರಿ ಮತ್ತು ಅಕೇಶಿಯಾ ಅರಿಕ್ಕುಲಿಫಾರ್ಮಿಸ್‌ ಪಲ್ಲ್‌ವುಡ್‌ಗೆ ದರ ಹೆಚ್ಚುವರಿ ಮಾಡಿರುವುದಕ್ಕೆ ಯಾವುದೇ 
ತಳಹದಿ ಇರುವುದಿಲ್ಲವೆಂದು ಚರ್ಚೆಯಲ್ಲಿ ತಿಳಿದು ಬಂದಿರುವುದರಿಂದ, ಈ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಿ ದಾಖಲೆಗಳನ್ನು ಹಾಗೂ 
ದರಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ನೀಲಗಿರಿ ಮತ್ತು ಅಕೇಶಿಯಾ ಅರಿಕ್ಕುಲಿಫಾರ್ಮಿಸ್‌ ಪಲ್ಲ್‌ವುಡ್‌ನ ಟ೦ಕತನ ತೀರುವಳಿ (ಸೀನಿಯರೇಜ್‌) 
ದರಗಳನ್ನು ಪರಿಷ್ಕರಿಸಲು ಸೂಚಿಸಿರುತ್ತಾರೆ. 

ಅದರಂತೆ, ಉಲ್ಲೇಖ (6)ರ ಪತ್ರದಲ್ಲಿ ಟಂಕತನ ತೀರುವಳಿ ದರಗಳನ್ನು ಪರಿಷ್ಕರಿಸುವ ಸಂಬಂಧ ಸಮಿತಿ ರಚನೆ ಮಾಡಿ ಸಮಿತಿಯು 
ತೊಗಟೆ ರಹಿತ ನೀಲಗಿರಿ ಮತ್ತು ಅಕೇಶಿಯಾ ಪಲ್ಪ್‌ವುಡ್‌ಗೆ ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ. 1142/- ಮತ್ತು ತೊಗಡೆ ಸಹಿತ ನೀಲಗಿರಿ ಮತ್ತು 
ಅಕೇಶಿಯಾ ಪಲ್ಟ್‌ವುಡ್‌ಗೆ ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ. 982/- ಗಳಂತೆ ನಿಗಧಿಪಡಿಸಲು ಶಿಫಾರಸ್ಸು ಮಾಡಿತ್ತು. ಸದರಿ ಸಮಿತಿಯ ಶಿಫಾರಸ್ಸುಗಳನ್ನು 
ಪರಿಶೀಲಿಸಿ, ಸಮಂಜಸವೆಂದು ತೀರ್ಮಾನಿಸಿ, ಈ ಕಛೇರಿಯ ಅಧಿಕೃತ ಜ್ಞಾಪನಾ ಪತ್ರದ ಸಂಖ್ಯೆ ದಿನಾಂಕ:11/13-01-2010 ಅನ್ನು ಭಾಗಶ: 
ಮಾರ್ಪಡಿಸಿ ಈ ಕೆಳಕಂಡಂತೆ ಆದೇಶ. 


























ಆದೇಶ 
ಸಮಿತಿಯ ವರದಿಯನ್ವಯ ಪರಿಷ್ಠರಿಸಿ ಈಗ 
ಕಸಂ. ಮರದ ಜಾತಿ ನಿಗದಿಪಡಿಸಿದ ತೆಂಕಣ ತೀರುವಳಿ ದರ ಪ್ರತಿ ಮೆಟಿಕ್‌ 
ಟನ್‌ಗೆ 

124(ಖ | ನೀಲಗಿರಿ (ತೊಗಟೆ ರಹಿತ) ರೂ. 1,142/- 

ನೀಲಗಿರಿ (ತೊಗಟೆ ಸಹಿತ) ರೂ. 982/- 
124(b) ಅಕೇಶಿಯಾ ಆರಿಕ್ಕುಲಿಫಾರ್ಮಿಸ್‌ (ತೊಗಟೆ ರಹಿತ) ರೂ. 1142/- 

ಅಕೇಶಿಯಾ ಅರಿಕ್ನುಲಿಫಾರ್ಮಿಸ್‌ (ತೊಗಟೆ ಸಹಿತ) ರೂ. 982/- 








ಈ ಆದೇಶವು ದಿನಾ೦ಕ:01-07-2010 ರಿಂದ ಪೂರ್ವಾನ್ವಯವಾಗುತ್ತದೆ. 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷ! ಣಾಧಿಕಾರಿ, 
ಪಿಆರ್‌-1468 (ಅರಣ್ಣ ಪಡೆ ಮುಖ್ಯಸ್ಥರು), 
ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ, ಬೆಂಗಳೂರು ಇವರ ನಡವಳಿ 
ಸಂಖ್ಯೆ:ಸಿಬ್ಬಂದಿ,ಶಿಸ್ತು. ಟ್ರ್ಯಾಪ್‌.6/2005-06 ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್‌ 2010 
ವಿಷಯ : ಶ್ರೀ ಎಂ.ಎಸ್‌. ಧನಂಜಯ, ತಪಾಸಕರು, ತಹಶೀಲ್ದಾರ್‌ ಕಛೇರಿ, ಕುಂದಾಪುರ ಇವರ ವಿರುದ್ಧದ ಟ್ರ್ಯಾಪ್‌ ಪ್ರಕರಣ- 
ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೭೧ 





ಉಲ್ಲೇಖ: 1. ಅಪರ ಪೋಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ 
ಸಂಖ್ಯೆ:ರೋಕ್‌/ ಐಎನ್‌ವಿ(ಜಿ)/ಎಂ-6/ಸಿಆರ್‌-1/2005 ಉಡುಪಿ ದಿನಾ೦ಕ:13-8-2010. 
2. ಅಪರ ಆರಕ್ಷಕ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ. ಬೆ೦ಗಳೂರು ಇವರ ಪತ್ರ ಸಂ:ಎಲ್‌ಒಕೆ/ 
ಐಎನ್‌ವಿ (ಜಿ)/ಎಂ-6/ಸಿಆರ್‌-1/2005 ಉಡುಪಿ ದಿನಾ೦ಕ:23-7-2005. 
. ಅಮಾನತ್ತುಗೊಳಿಸಿದ ಈ ಕಛೇರಿ ಸಮಸಂಖ್ಯೆ ನಡೆವಳಿ ದಿನಾಂಕ:9-8-2005. 
. ಅಭಿಯೋಜನಾ ಮಂಜೂರಾತಿಯನ್ನು ನೀಡಿದ ಈ ಕಛೇರಿ ಸಮಸಂಖ್ಯೆ ನಡೆವಳಿ ದಿನಾಂಕ:9-8-2006. 
. ಸರ್ಕಾರದ ಆದೇಶ ಸಂಖ್ಯೆ:ಕಂಇ.15.ಭೂದಾಸೇ (3) 2010 ದಿನಾ೦ಕ:10-2-2010. 
ಉಡುಪಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಆದೇಶ ಸ್ಪೆಷಲ್‌ ಕೇಸ್‌ ನಂ.25/2006 ದಿನಾಂಕ:7-5-2010. 
. ಸರ್ಕಾರದ ಸುತ್ತೋಲೆ ಸಂಖ್ಯೆ:ಸಿಆಸುಇ.9.ಸೇಐವಿ.95 ಬೆಂಗಳೂರು ದಿನಾಂಕ:26-6-1996. 


JI ಲಾ HU ಮು YW 


ಪ್ರಸ್ತಾವನೆ: 

ಶ್ರೀ ಎಂ.ಎಸ್‌. ಧನಂಜಯ, ತಪಾಸಕರು, ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಕಛೇರಿ, ಮರುಭೂಮಾಪನ, ಬೆಳಗಾಂ ಕಛೇರಿಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ತಹಶೀಲ್ದಾರ್‌, ಕುಂದಾಪುರ ಕಛೇರಿಯಲ್ಲಿದ್ದಾಗ, ಫಿರ್ಯಾದಿಯಾದ ಶ್ರೀ ಎಂ.ವಿ. ರಂಜಿತ್‌, ಮುಕುಂದ ಪುರತ್‌ 
ಮನೆ, ಮುದೂರು, ಕುಂದಾಪುರ ತಾಲ್ಲೂಕು ಇವರ ಮುದೂರು ಗ್ರಾಮದ ಸ.ನಂ. 36/1 ರ ಜಮೀನನ್ನು ಭೂಮಾಪಕರು ಅಳತೆ ಮಾಡಿದ್ದು, ಅಳತೆ 
ಮಾಡಿದ ಅಧಿಕೃತ ದಾಖಲೆಗಳನ್ನು ಮಾಡಿಕೊಡಲು ರೂ.500-00 ಗಳ ಲಂಚದ ಹಣಕ್ಕೆ ಒತ್ತಾಯಿಸಿ, ದಿನಾಂಕ:12-7-2005 ರಂದು ತಾಲ್ಲೂಕು ಕಛೇರಿ 
ಕುಂದಾಪುರದಲ್ಲಿ ರೂ.500-00 ಗಳ ಲಂಚದ ಹಣವನ್ನು ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತರವರು ಬೀಸಿದ ಟ್ರ್ಯಾಪ್‌ ಪ್ರಕರಣದಲ್ಲಿ ಸಿಲುಕಿರುವ ಬಗ್ಗೆ 
ಉಲ್ಲೇಖ (2)ರ ಕರ್ನಾಟಕ ಲೋಕಾಯುಕ್ತರವರ ಪತ್ರದ ಮೇರೆಗೆ, ಈ ಕಛೇರಿ ನಡೆವಳಿ ದಿನಾಂಕ:9-9-2005 ರಲ್ಲಿ ಆರೋಪಿತರನ್ನು 
ಅಮಾನತ್ತುಗೊಳಿಸಿದ್ದು. ದಿನಾ೦ಕ:13-9-2006 ರ ನೆಡವಳಿಯಲ್ಲಿ, ಟ್ರ್ಯಾಪ್‌ ಪ್ರಕರಣದ ಇತ್ಯರ್ಥ ಕಾಯ್ದಿರಿಸಿ ಅಮಾನತ್ತಿನಿಂದ ತೆರವುಗೊಳಿಸಿ 
ತಹಶೀಲ್ದಾರ್‌, ತರೀಕೆರೆ ಕಛೇರಿಗೆ ಪುನರ್‌ ನೇಮಕ ಮಾಡಲಾಗಿರುತ್ತದೆ. ಸದರಿ ನೌಕರರನ್ನು ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು 
ದಿನಾಂಕ:9-8-2006 ರ ನಡೆವಳಿಯಲ್ಲಿ ಮಂಜೂರಾತಿಯನ್ನು ನೀಡಲಾಗಿರುತ್ತದೆ. 

ಸದರಿ ಪ್ರಕರಣ ಕುರಿತು, ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ ನಿಯಮ 14 (ಎ) ರನ್ವಯ 
ಇಲಾಖಾ ವಿಚಾರಣೆ ನಡೆಸಲು ಸರ್ಕಾರವು ಪ್ರಕರಣವನ್ನು ದಿನಾಂಕ:10-2-2010 ರ ಆದೇಶದಲ್ಲಿ ಉಪ ಲೋಕಾಯುಕ್ತರವರಿಗೆ ವಹಿಸಿರುತ್ತದೆ. 

ಸದರಿ ಟ್ರ್ಯಾಪ್‌ ಪ್ರಕರಣ ಕುರಿತು ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಲಯ, ಉಡುಪಿಯಲ್ಲಿ ವಿಚಾರಣೆ ನಡೆಯುತ್ತಿದ್ದು, ಸ್ಪೆಷಲ್‌ ಕೇಸ್‌ ನಂ. 
25/2006 ದಿನಾಂಕ:7-5-2010 ರ ತೀರ್ಪಿನಲ್ಲಿ, ನೌಕರರ ಎರುದ್ಧದ ಆರೋಪವು ಸಾಬೀತಾಗಿ ಕಲಂ 7 ಹಾಗೂ ಕಲಂ 13 (1)(ಡಿ) ಸಹವಾಚನ 13 
(2) ಲಂಚ ನಿರೋಧಕ ಕಾಯಿದೆ 1988 ರಡಿಯಲ್ಲಿ ಎಸಗಿರುವ ಅಪರಾಧಕ್ಕೆ 1 ವರ್ಷ ಸಾದಾ ಶಿಕ್ಷೆ ಮತ್ತು ರೂ.2000-00 ಗಳ ದಂಡನೆ ವಿಧಿಸಿರುವ 
ಕಾರಣ, ಸದರಿ ನೌಕರರನ್ನು ಸೇವೆಯಿ೦ದ ವಜಾಗೊಳಿಸುವ ಬಗ್ಗೆ ಸೂಕ್ತ ಕ್ರಮ ಜರುಗಿಸಲು ಕರ್ನಾಟಕ ಲೋಕಾಯುಕ್ತರವರು ಕೋರಿರುತ್ತಾರೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ:ಸಿಆಸುಇ.9.ಸೇಇವಿ. 95 ಬೆಂಗಳೂರು ದಿನಾಂಕ:26-6-1996 ಮತ್ತು ಸರ್ವೋಚ್ಛ ನ್ಯಾಯಾಲಯದ ಪ್ರಕರಣ 
ಸಂಖ್ಯೆ:770/2001 (ಎಸ್‌.ಎಲ್‌.ಪಿ ಅಪರಾಧ ಸಂಖ್ಯೆ: 2202/2001) ದಿನಾಂಕ 2-8-2001 ರನ್ವಯ ನ್ಯಾಯಾಲಯವು ನೌಕರರಿಗೆ ಶಿಕ್ಷೆ ವಿಧಿಸಿ ತೀರ್ಪು 
ನೀಡಿದ್ದಲ್ಲಿ, ಸಂವಿಧಾನದ ಅನುಚ್ಛೇದ 311 (2) ರಡಿಯಲ್ಲಿನ 2ನೇ ಪರಂತುಕದ ಸಮರ್ಥನೆ ಪಡೆದಿರುವ ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) 1957 ರ ನಿಯಮ 14 (1) ರನ್ವಯ, ಕ್ರಿಮಿನಲ್‌ ಆರೋಪವು ನ್ಯಾಯಾಲಯದಲ್ಲಿ ಸಾಬೀತಾದಂತಹ ಸರ್ಕಾರಿ 
ನೌಕರರನ್ನು ಸೇವೆಯಿಂದ ವಜಾ ಮಾಡುವ ಅಥವಾ ಸೇವೆಯಿಂದ ತೆಗೆದುಹಾಕುವ ದಂಡನೆಯನ್ನು ವಿಧಿಸಬಹುದಾಗಿದೆ. ಎಂದೂ, ಒಂದು ವೇಳೆ 
ಮೇಲ್ಮನವಿಯಲ್ಲಿ ಅಪಾದಿತರು ಖುಲಾಸೆಯಾದಲ್ಲಿ, ಅವರನ್ನು ಸೇವೆಯಲ್ಲಿ ಪುನರ್‌ನೇಮಕಗೊಳಿಸಿ, ವಜಾಗೊಳಿಸದಿದ್ದಲ್ಲಿ, ಲಭ್ಯವಾಗುತ್ತಿದ್ದ ಎಲ್ಲಾ ಸೇವಾ 
ಭತ್ಯೆಗಳಿಗೆ ಅರ್ಹರಾಗಿರುತ್ತಾರೆಂಬ ಸರ್ಕಾರದ ಸುತ್ತೋಲೆಯನ್ನು ಪರಿಗಣಿಸಿ, ಸದರಿ ನೌಕರರನ್ನು ಸೇವೆಯಿಂದ ವಜಾ ಮಾಡುವುದು ಸೂಕ್ತವೆಂದು 
ಅಭಿಪ್ರಾಯಪಟ್ಟು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಆದೇಶ 

ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಜಿ. ಕಲ್ಪನಾ, ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ 
ಇಲಾಖೆ, ಬೆಂಗಳೂರು ಆದ ನಾನು ಜಿಲ್ಲಾ ಮತ್ತು ಪ್ರಧಾನ ಸತ್ರ ನ್ಯಾಯಾಲಯ, ಉಡುಪಿ ಇವರ ತೀರ್ಪು ಸ್ಪೆಷಲ್‌ ಕೇಸ್‌. ನಂ.25/2006 
ದಿನಾಂಕ:7-5-2010 ಹಾಗೂ ಸರ್ಕಾರದ ಸುತ್ತೋಲೆ ಸಂಖ್ಯೆ:ಸಿಆಸುಇ.9.ಸೇಐವಿ 95 ಬೆ೦ಗಳೂರು ದಿನಾಂಕ:26-6-1996 ರನ್ವಯ ಕರ್ನಾಟಕ ಸರ್ಕಾರಿ 
ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957 ರ ನಿಯಮ 9 (3) ರೊಂದಿಗೆ ಓದಿಕೊಂಡ ನಿಯಮ 8 (i) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ.ಎಸ್‌. ಧನಂಜಯ, ತಪಾಸಕರು, ಭೂದಾಖಲೆಗಳ ಸಹಾಯಕ ನಿರ್ದೇಶಕರ ಕಛೇರಿ, ಮರುಭೂಮಾಪನ ಬೆಳಗಾಂ 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ, ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿದೆ. 


ಆಯುಕ್ತರು, 
ಭೂಮಾಪನ ಕಂದಾಯ ವ್ಯವಸ್ಥೆ ಮತು ಭೂದಾಖಲೆಗಳು, ಬೆಂಗಳೂರು 

ಪಿಆರ್‌-1469 ಫಾ 

ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 


ಸಂಖ್ಯೆಗಭೂಇ:ಗಗುಶಾ:659 AML 2009/10-11/4453, ದಿನಾಂಕ: 6ನೇ ಅಕ್ಟೋಬರ್‌ 2010 


ವಿಷಯ : ಮೆ॥ ಎಸ್‌.ಆರ್‌.ಮೈನ್ಸ್‌ & ಮಿನರಲ್ಸ್‌ ರವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, NEB ೧೩೧೦6 ಗ್ರಾಮದಲ್ಲಿ 423.00 ಎಕರೆ 
ಪ್ರದೇಶದಲ್ಲಿ ಮ್ಯಾಂಗನೀಸ್‌ ಮತ್ತು ಕಬ್ಬಿಣದ ಅದಿರು ಖನಿಜಕ್ಕಾಗಿ ಸಲ್ಲಿಸಿರುವ ಗಣಿಗುತ್ತಿಗೆ ಅರ್ಜಿ ಬಗ್ಗೆ 


೧೦೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಉಲ್ಲೇಖ: 1. ಈ ಕಛೇರಿ ಸೂಚನೆ ಪತ್ರ ಸಂಖ್ಯೆಗಭೂಇ:ಗಗುಶಾ:659 AML 09, ದಿನಾಂಕ:03-11-2009. 
2. ಅರ್ಜಿದಾರರ ಪತ್ರ ದಿನಾ೦ಕ:21-05-2010. 

ಮೇಲಿನ ವಿಷಯಕ್ಕೆ ಸಂಬಂಧಪಟ್ಟಂತೆ, ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು, NEB Range ಗ್ರಾಮದಲ್ಲಿ ಮ್ಯಾಂಗನೀಸ್‌ ಮತ್ತು ಕಬ್ಬಿಣದ 
ಅದಿರು ಖನಿಜಕ್ಕಾಗಿ ಗಣಿ ಗುತ್ತಿಗೆ ಕೋರಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ: 659 AಖL 09ನ್ನು ಪರಿಶೀಲಿಸಲಾಯಿತು. 

ಅರ್ಜಿದಾರರು ಗಣಿಗುತ್ತಿಗೆಗಾಗಿ ಕೋರಿರುವ ಪ್ರದೇಶವು ಅತಿವ್ಯಾಪ್ತಿಯಾಗುತ್ತಿರುವ ಬಗ್ಗೆ ಉಲ್ಲೇಖ(1)ರ ಈ ಕಛೇರಿ ಸೂಚನಾ ಪತ್ರದಲ್ಲಿ 
ತಿಳಿಸಿ, 30 ದಿನಗಳೊಳಗಾಗಿ ವಿವರಣೆಯನ್ನು ನೀಡುವಂತೆ ಸೂಚಿಸಲಾಗಿತ್ತು. ಉಲ್ಲೇಖ(2)ರಲ್ಲಿ ಅರ್ಜಿದಾರರು ನೀಡಿರುವ ವಿವರಣೆಯಲ್ಲಿ, ಸದರಿ 
ಪ್ರದೇಶವು ವಿಸ್ತಾರವಾದ ಪ್ರದೇಶವಾಗಿದ್ದು, ಮೆ॥ ಚೌಗುಲೆ & ಕಂಪನಿಯವರ ಅದ್ಯರ್ಪಿತ ಪ್ರದೇಶವನ್ನು ಹೊರತುಪಡಿಸಿದ ಮುಕ್ತ ಪ್ರದೇಶಕ್ಕೆ ತಮ್ಮ 
ಅರ್ಜಿಯನ್ನು ಪರಿಗಣಿಸಿ, ಮಂಜೂರಾತಿ ನೀಡಿ, ಗಣಿಗಾರಿಕೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಕೋರಿರುತ್ತಾರೆ. ಮುಂದುವರೆದು, ಖನಿಜ 
ಮೌಲ್ಯವರ್ಧನೆಗೆ ಪ್ರಸ್ತಾವನೆ ತಯಾರಿಸುತ್ತಿದ್ದು, ಶೀಘ್ರದಲ್ಲೇ ಉದ್ಯೋಗ ಮಿತ್ರದಿ೦ದ ಅನುಮೋದನೆ ಸಲ್ಲಿಸುವುದಾಗಿ ವಿವರಿಸಿದ್ದಾರೆ. ಆದರೆ, ಮತ್ತೊಮ್ಮೆ 
ಪರಿಶೀಲಿಸಿ, ಅಪೇಕ್ಷಿತ ಪ್ರದೇಶದ ಅತಿವ್ಯಾಪ್ತಿಯ ಬಗ್ಗೆ ಖಚಿತಪಡಿಸಿಕೊಂಡಿದ್ದು, ಸ್ಥಳದ ಲಭ್ಯತೆ ಇಲ್ಲದೇ ಇರುವ ಹಿನ್ನೆಲೆಯಲ್ಲಿ ಕೆಳಕಂಡ ಆದೇಶ. 


ಆದೇಶ 
ಸರ್ಕಾರದ ಆದೇಶದ ಸಂಖ್ಯೆಸಿಐ 03 ಎಂಎಂಎಂ 95 ದಿನಾಂಕ:27-05-1995 ಮತ್ತು ಸಿಐ 214 ಎಂಎಂಎಂ 2006 
ದಿನಾ೦ಕ:09-02-2007ರನ್ವಯ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಗಣಿಗುತ್ತಿಗೆ ಅರ್ಜಿ ಸಂಖ್ಯೆ 659 ಎಎಂಎಲ್‌ 09ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 


ಪಿಆರ್‌-1481 ನಿರ್ದೇಶಕರು 
ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ಸಂಖ್ಯೆಗಭೂಇ:ಗಗುಶಾ:52 ಎಪಿಎಲ್‌ 05/10-11/4451, ದಿನಾಂಕ: 6ನೇ ಅಕ್ಟೋಬರ್‌ 2010 
ವಿಷಯ : ಬಳ್ಳಾರಿ ಜಿಲ್ಲೆ ಸಂಡೂರು ತಾಲ್ಲೂಕು. ಮುರಾರಿಪುರ ಗ್ರಾಮದ 80.00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಮತ್ತು 
ಮ್ಯಾಂಗನೀಸ್‌ ಅದಿರು ಖನಿಜಗಳಿಗಾಗಿ ಸಲ್ಲಿಸಿರುವ ಅನ್ವೇಷಣಾ ಅರ್ಜಿ ಬಗ್ಗೆ. 
ಉಲ್ಲೇಖ: 1. ಈ ಕಛೇರಿ ನೋಟೀಸ್‌ ಸಂಖ್ಯೆ:D್ಬG:52 APL 05/1154-55, ದಿನಾಂಕ:24-04-2010. 
2. ಈ ಕಛೇರಿ ಸೂಚನ ಪತ್ರ ಸಂಖ್ಯೆಗಭೂಇ:ಗಗುಶಾ: 52 APL 05/6956, ದಿನಾ೦ಕ:4-08-2010 
2. ಅರ್ಜಿದಾರರ ಪತ್ರ ದಿನಾ೦ಕ:4-08-2010. 
ಪ್ರಸ್ತಾವನೆ: 
ಶ್ರೀ ಎನ್‌.ಗಿರಿಯಪ್ಪ ಇವರು ಬಳ್ಳಾರಿ ಜಿಲ್ಲೆ, ಸಂಡೂರು ತಾಲ್ಲೂಕು. ಮುರಾರಿಪುರ ಗ್ರಾಮದ 80.00 ಎಕರೆ ಪ್ರದೇಶದಲ್ಲಿ ಕಬ್ಬಿಣದ ಅದಿರು 
ಮತ್ತು ಮ್ಯಾಂಗನೀಸ್‌ ಅದಿರು ಖನಿಜಗಳಿಗಾಗಿ ಅನ್ವೇಷಣಾ ಲೈಸೆನ್ಸ್‌ ಕೋರಿ ಸಲ್ಲಿಸಿರುವ ಅರ್ಜಿ ಸಂಖ್ಯೆ:52 ಎಪಿಎಲ್‌ 05ನ್ನು ಪರಿಶೀಲಿಸಿದೆ. 
ಅರ್ಜಿದಾರರಿಗೆ ಉಲ್ಲೇಖ (0ರ ಈ ಕಛೇರಿ ಪತ್ರದಲ್ಲಿ ಸರಿಯಾದ ನಕ್ಷೆಯನ್ನು ಸಲ್ಲಿಸಲು ಸೂಚಿಸಲಾಗಿತ್ತು ತದನಂತರ ಉಲ್ಲೇಖ(2)ರಲ್ಲಿ 
ನಿಯಮ 12(1ರನ್ವಯ ಸೂಚನೆ ಜಾರಿ ಮಾಡಿ, ಅಪೇಕ್ಷಿತ ಪ್ರದೇಶವು ಅಧಿಸೂಚಿತ ಪ್ರದೇಶದೊಳಗಡೆ ಬರುವ ಕಾರಣ 30 ದಿನಗಳೊಳಗಾಗಿ 
ಉತ್ತರಿಸದಿದ್ದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದೆಂದು ತಿಳಿಸಲಾಗಿತ್ತು. ಅರ್ಜಿದಾರರು ಉಲ್ಲೇಖ(3)ರ ತಮ್ಮ ಪತ್ರದಲ್ಲಿ ಈ ಕಛೇರಿಯ ಸೂಚನಾ ಪತ್ರಕ್ಕೆ 
ಉತ್ತರಿಸಿ, ಅಧಿಸೂಚಿತ ಪ್ರದೇಶದೊಳಗಡೆ ಸದರಿ ಪ್ರದೇಶವು ಬರುವುದಿಲ್ಲವೆಂಬುದನ್ನು ಸಾಧಿಸಿ ತೋರಿಸಲು 30 ದಿನಗಳ ಕಾಲಾವಕಾಶವನ್ನು 
ಕೋರಿದ್ದರು. ಆದರೆ, 30 ದಿನಗಳ ಕಾಲಾವಕಾಶದ ಅವಧಿಯು ಮುಗಿದರೂ ಅರ್ಜಿದಾರರಿಂದ ಯಾವುದೇ ಪತ್ರ ಬಂದಿರುವುದಿಲ್ಲ. ಆದುದರಿಂದ 
ಕೆಳಕಂಡ ಆದೇಶ. 
ಆದೇಶ 
ಸರ್ಕಾರದ ಆದೇಶದ ಸಂಖ್ಯೆಸಿಐ 03 ಎಂಎಂಎಂ 95 ದಿನಾಂಕ:27-05-1995 ಮತ್ತು ಸಿಐ 214 ಎಂಎಂಎಂ 2006 
ದಿನಾ೦ಕ:09-02-2007ರನ್ವಯ ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಇವರಿಗೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
ಖನಿಜಾನ್ವೇಷಣಾ ಅರ್ಜಿ ಸಂಖ್ಯೆ 52 ಎಪಿಎಲ್‌ 05ನ್ನು ಮೇಲೆ ವಿವರಿಸಿದ ಕಾರಣಗಳಿಗಾಗಿ ತಿರಸ್ಕರಿಸಲಾಗಿದೆ. 


ಪಿಆರ್‌-1482 ನಿರ್ದೇಶಕರು 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರ ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ:ಡಬ್ಲೂ $:ಸಿಎ:ಎಫ್‌.ಸಿ-10-2010 


ಅರ್ಜಿದಾರರು: ಪ್ರತಿವಾದಿಗಳು: 
1) Smt Sheela @ shilpa K. W/o Late. A. Manjunath Vis 1) Mr. B. Goushe Mohamed Khan s/o B. Ahmed Ali Khan 
2) Master Vinayakumar, 5/0. Late A. Manjunath R/o #64/14, Trunk Road Rayachoti (VM) Kadapa District AP 
3) Baby Vijayalakshmi D/o Late A. Manjunath 2) M/s. Shriram General Insurance Co Ltd., Branch Office ೫5/5 
All R/o Royalpad village Srinivasapur Taluk, Munerish Chambers Infantry Road, Bangalore 


Kolar District-563101 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೭೩ 





ಅಧಿಸೂಚನೆ 
ಅರ್ಜಿದಾರರಾದ 5/1 Sheela @ Shilpa 4 ಅವರು ತಮ್ಮ ಗಂಡ Late A. Manjunath ಅವರು 1ನೇ ಪ್ರತಿವಾದಿ ಖr. 8. Goushe 
Mohmeed Khan ರವರ ಬಳಿ ಚಾಲಕ:ಕ್ಷೀನರ್‌:ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿನಾಂಕ:15-09-2009 ರಂದು ಅಪಘಾತಕ್ಕೀಡಾಗಿ ಮರಣ 
ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ:ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ:30-09-2010ರಂದು 
ನೀಡಲಾಗಿದೆ. 
ಕಾರ್ಮಿಕ ಅಧಿಕಾರಿ ಹಾಗೂ 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು 
ಪಿಆರ್‌-1478 ಕೋಲಾರ ಉಪ ವಿಭಾಗ, ಕೋಲಾರ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಾರ್ಯಾಲಯ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-18 
ಸಂಖ್ಯೆ: ಜೆಆರ್‌ಬಿ/ಸಮಾಪನೆ/152/2010-11, ದಿನಾ೦ಕ:28ನೇ ಸೆಪ್ಟೆಂಬರ್‌, 2010 
ವಿಷಯ: ಮದ್ರಾಸ್‌ ಇಂಜಿನಿಯರಿಂಗ್‌ ಗ್ರೂಪ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಬೆಂಗಳೂರು, ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಉಪ ನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಇವರ ಪತ್ರ ಸಂ:ಡಿಆರ್‌ಬಿ-2/ಸಮಾಪನೆ/61/ 
98-99, ದಿನಾ೦ಕ:27-10-2006 ಮತ್ತು 07-08-2010. 
ಪ್ರಸ್ತಾವನೆ: 
ಮದ್ರಾಸ್‌ ಇಂಜಿನಿಯರಿಂಗ್‌ ಗ್ರೂಪ್‌ ನೌಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಬೆಂಗಳೂರು ದಕ್ಷಿಣ ತಾಲ್ಲೂಕು, ಈ ಸಂಘವು 
ನೋಂದಣಿಯಾದ ನಂತರ ಯಾವುದೇ ಕಾರ್ಯಚಟುವಟಿಕೆ ನಡೆಸದೆ ಹಲವಾರು ವರ್ಷಗಳಿಂದ ನಿಷ್ಠಿಯವಾಗಿರುತ್ತದೆ. ಹಾಗೂ ಈ ಸಂಘದ ಲೆಕ್ಕ 
ತಪಾಸಣೆಯಾಗಿರುವುದಿಲ್ಲ. ಸಂಘವು ಅನೇಕ ವರ್ಷಗಳಿಂದ ಇಲಾಖೆಯೊಂದಿಗೆ ಯಾವುದೇ ಸಂಪರ್ಕ ಹೊಂದಿರುವುದಿಲ್ಲ ಹಾಗೂ ಇದರ ಅಸ್ತಿತ್ವದ ಬಗ್ಗೆ 
ಸರಿಯಾದ ಮಾಹಿತಿ ಇರುವುದಿಲ್ಲ. ಈ ಸಂಘವನ್ನು ಪುನ:ಶ್ಚೇತನಗೊಳಿಸಲು ಸಂಘದ ಆಡಳಿತ ಮಂಡಳಿಯವರಾಗಲೀ ಅಥವಾ ಸದಸ್ಯರಾಗಲೀ 
ಮುಂದೆ ಬರುತ್ತಿಲ್ಲ ಇಂತಹ ಸಂಘವನ್ನು ಮುಂದುವರೆಸುವುದರಿಂದ ಇದರ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲೀ 
ಉಪಯೋಗವಿರುವುದಿಲ್ಲ. 
ಈ ಸಂಘದ ಬಗ್ಗೆ ಕನ್ನಡಪ್ರಭ ದಿನಪತ್ರಿಕೆಯ ದಿನಾಂಕ:21-02-2004ರಲ್ಲಿ ಪ್ರಕಟಣೆ ಹೊರಡಿಸಿದ್ದು, ಈ ಸಂಘದ ಬಗ್ಗೆ ಯಾರೂ ಆಸಕ್ತಿ 
ವಹಿಸಿರುವುದಿಲ್ಲ. 
ಆದುದರಿಂದ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು ಉಲ್ಲೇಖದ ಪತ್ರಗಳಲ್ಲಿ ಸಹಕಾರ ಸಂಘಗಳ ಉಪ ನಿಬಂಧಕರು-2, 
ಬೆಂಗಳೂರು ನಗರ ಜಿಲ್ಲೆ. ಇವರು ತಿಳಿಸಿರುತ್ತಾರೆ. 
ಮೇಲಿನ ಕಾರಣಗಳಿಂದ ಹಾಗೂ ಉಪ ನಿಬಂಧಕರ ವರದಿಯ ಮೇರೆಗೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವುದು ಸೂಕ್ತವೆಂದು 
ಪರಿಗಣಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
“ಆದೇಶ” 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 72(2)(ಬಿ) ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ/201/ಸಿಎಲ್‌ಎಂ/2008, 
ದಿನಾಂಕ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರದನ್ವಯ ಸಿ.ಎಸ್‌. ವೀರೇಶ್‌, ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು, ಬೆಂಗಳೂರು ಪ್ರಾಂತ, 
ಬೆಂಗಳೂರು ಆದ ನಾನು ಮದ್ರಾಸ್‌ ಇಂಜಿನಿಯರಿಂಗ್‌ ಗ್ರೂಪ್‌ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಬೆಂಗಳೂರು, ಈ ಸಂಘವನ್ನು 
ಸಮಾಪನೆಗೊಳಿಸಿ, ಸಮಾಪನಾಧಿಕಾರಿಯಾಗಿ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆಂಗಳೂರು ಪೂರ್ವ ತಾಲ್ಲೂಕು ಇವರನ್ನು ಸಂಘದ 
ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಿರುತ್ತೇನೆ. 
ನೇಮಕಗೊಂಡ ಸಮಾಪನಾಧಿಕಾರಿಗಳು ಸಂಘದ ಪ್ರಭಾರವನ್ನು ವಹಿಸಿಕೊಂಡು ಸಂಘದ ಲೆಕ್ಕಪುಸ್ತಕಗಳನ್ನು ಹಾಗೂ ಸಮಸ್ತ 
ದಾಖಲಾತಿಗಳನ್ನು ಹಾಗೂ ಸಂಘದ ಎಲ್ಲಾ ಆಸ್ತಿ-ಜವಾಬ್ದಾರಿಗಳನ್ನು ಜರೂರಾಗಿ ವಿಲೇವಾರಿ ಮಾಡಿ, ಸದರಿ ಸಂಘದ ನೋಂದಣಿ ರದ್ದತಿಗೆ 
ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 
ಈ ಆದೇಶವನ್ನು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾ೦ಕ:28-09-2010ರ೦ದು ಹೊರಡಿಸಿರುತ್ತೇನೆ. 
ಸಿ.ಎಸ್‌. ವೀರೇಶ್‌, 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು. 
ಪಿಆರ್‌-1477 ಬೆಂಗಳೂರು ಪ್ರಾಂತ, ಬೆಂಗಳೂರು. 


































































































೧೦೭೪ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಹರಪನಹಳ್ಳಿ. 
ಉಪವಿಭಾಗ, ಹರಪನಹಳ್ಳಿ. ಇವರ ಸೆ ಸೆಪ್ಟೆಂಬರ್‌ - 2010ರ ಮಾಹೆಯ ತಾತ್ಕಾಲಿಕ ಪ್ರವಾಸ ಪಟ್ಟಿ 
ದಿನಾಂಕ ಇಂದ ವರೆಗೆ ಕೈಗೊಳ್ಳಲಿರುವ ಕೆಲಸ ಕಾರ್ಯಗಳು 
01/09/2010 ಹರಪನಹಳ್ಳಿ ದಾವಣಗೆರೆ ಹಣ ದುರುಪಯೋಗ ಸಭೆಯಲ್ಲಿ ಭಾಗವಹಿಸುವುದು ಕೇಂದ್ರ ಸ್ಥಾನಕ್ಕೆ ಹಿಂಪಯಣ. 
ದಾವಣಗೆರೆ | ಹರಪನಹಳ್ಳಿ 
02/09/2010 | ಹರಪನಹಳ್ಳಿ | ಕೇಂದಸ್ಥಾನ ಕಛೇರಿ ಕೆಲಸ ನಿರ್ವಹಿಸುವುದು. 
03/09/2010 | ಹರಪನಹಳ್ಳಿ | ಜಗಳೂರು ಕಾರ್ಯದರ್ಶಿಗಳ ಮಾಸಿಕ ಸಭೆಯಲ್ಲಿ ಭಾಗವಹಿಸುವುದು ಹಾಗೂ ತಂಗುವುದು. 
04/09/2010 | ಜಗಳೂರು | ದಾವಣಗೆರೆ ಮಾನ್ಯ ಉಪ ನಿಬಂಧಕರ ಕಛೇರಿಯಲ್ಲಿ ಜರುಗುವ ಮಾಸಿಕ ಸಭೆಯಲ್ಲಿ ಹಾಜರಾಗುವುದು. 
05/09/2010 ಕೇಂದ್ರಸ್ಥಾನ — ಭಾನುವಾರ ರಜೆ ಉಪಯೋಗ. 
06/09/2010 ಕೇಂದ್ರಸ್ಥಾನ — ಕಛೇರಿ ಕೆಲಸ ನಿರ್ವಹಿಸುವುದು ಹಾಗೂ ದಾವೆ ಪ್ರಕರಣಗಳ ವಿಚಾರಣೆ ನಡೆಸುವುದು. 
07/09/2010 | ಹರಪನಹಳ್ಳಿ | ರಾಗಿಮಸಲವಾಡ | ರಾಗಿಮಸಲವಾಡ ಪ್ರಾ.ಕೃ.ಪ.ಸ.ಸ.ಸಂ.ನಿ. ಇದರ ಪರಿವೀಕ್ಷಣೆ ನಡೆಸುವುದು, ಕೇಂದ್ರ ಸ್ಥಾನಕ್ಕೆ 
ಹರಪನಹಳ್ಳಿ ಪಯಣ. 
08/09/2010 | ಹರಪನಹಳ್ಳಿ | ನಿಚ್ಚವ್ವನ ಹಳ್ಳಿ ನಿಚ್ಚವ್ವನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಇದಕ್ಕೆ ಭೇಟಿ ನೀಡಿ ಬಿ.ಡಿ.ಪಿ ಬಗ್ಗೆ 
ಹರಪನಹಳ್ಳಿ ಪರಿಶೀಲಿಸುವುದು ಹಾಗೂ ಕೇಂದ್ರ ಸ್ನಾನಕ್ಕೆ ಹಿಂಪಯಣ. 
09/09/2010 ಹರಪನಹಳ್ಳಿ ಜಗಳೂರು ಕ್ಯಾಸೇನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಇದಕ್ಕೆ ಭೇಟಿ ನೀಡಿ ಬಿ.ಡಿ.ಪಿ. 
ಹರಪನಹಳ್ಳಿ ಸಾಲದ ಬಗ್ಗೆ ಪರಿಶೀಲಿಸುವುದು ಹಾಗೂ ಕೇಂದ ಸ್ನಾನಕ್ಕೆ ಹಿಂಪಯಣ. 
10/09/2010 | ಕೇಂದ್ರಸ್ಥಾನ ದ ರಂಜಾನ ಹಬ್ಬದ ಪ್ರಯುಕ್ತ ರಜೆ ಉಪಯೋಗಿಸುವುದು. 
11/09/2010 ಕೇಂದ್ರಸ್ಥಾನ = 2ನೇ ಶನಿವಾರ ರಜೆ ಉಪಯೋಗಿಸುವುದು 
12/09/2010 ಕೇಂದ್ರಸ್ಥಾನ ಹ ಭಾನುವಾರ ರಜೆ ಉಪಯೋಗಿಸುವುದು 
13/09/2010 ಕೇಂದ್ರಸ್ಥಾನ = ಕಛೇರಿ ಕೆಲಸ ನಿರ್ವಹಿಸುವುದು ಹಾಗೂ ದಾವ ಪ್ರಕರಣಗಳ ವಿಚಾರಣೆ ನಡೆಸುವುದು 
14/09/2010 | ಹರಪನಹಳ್ಳಿ ಹರಪನಹಳ್ಳಿ ಹರಪನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಇದರ ಪರಿವೀಕ್ಷಣೆ ನಡೆಸುವುದು 
15/09/2010 ಹರಪನಹಳ್ಳಿ ಮತ್ತಿಹಳ್ಳಿ ಮತ್ತಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಇದಕ್ಕೆ ಭೇಟಿ ನೀಡಿ ಬಿ.ಡಿ. ಪ ಸಾಲದ 
ಹರಪನಹಳ್ಳಿ ಬಗ್ಗೆ ಪರಿಶೀಲಿಸುವುದು, ಕೇಂದ್ರ ಸ್ನಾನಕ್ಕೆ ಹಿಂಪಯಣ 
16/09/2010 ಹರಪನಹಳ್ಳಿ ಉಚ್ಚಂಗಿದುರ್ಗ ಉಚ್ಚಂಗಿದುರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಇದಕ್ಕೆ ಭೇಟಿ ನೀಡಿ ಬಿ.ಡಿ.ಪಿ. 
ಹರಪನಹಳ್ಳಿ ಸಾಲದ ಬಗ್ಗೆ ಪರಿಶೀಲಿಸುವುದು ಹಾಗೂ ಕೇಂದ್ರ ಸ್ನಾನಕ್ಕೆ ಹಿಂಪಯಣ 
17/09/2010 ಕೇಂದ್ರಸ್ಥಾನ — ಕಛೇರಿ ಕೆಲಸ ನಿರ್ವಹಿಸುವುದು 
18/09/2010 ಹರಪನಹಳ್ಳಿ ಜಗಳೂರು ಜಗಳೂರು ತಾಲ್ಲೂಕಿನ ಆಯ್ದ ಸಹಕಾರ ಸಂಘಗಳಿಗೆ ಬೇಟಿ ನೀಡಿ ಬಿ.ಡಿ.ಪಿ. ಸಾಲದ ಬಗ್ಗೆ 
ಪರಿಶೀಲಿಸುವುದು ಹಾಗೂ ಜಗಳೂರಿಗೆ ಬಂದು ತಂಗುವುದು 
19/09/2010 | ಜಗಳೂರು ಹರಪನಹಳ್ಳಿ ಕೇಂದ್ರ ಸ್ಥಾನಕ್ಕೆ ಹಿಂಪಯಣ ಹಾಗೂ ಭಾನುವಾರ ರಜೆ ಉಪಯೋಗ 
20/09/2010 | ಕೇಂದ್ರಸ್ಥಾನ ತ ಕಛೇರಿ ಕೆಲಸ ಹಾಗೂ ದಾವೆ ಪ್ರಕರಣಗಳ ವಿಚಾರಣೆ ನಡೆಸುವುದು 
21/09/2010 | ಹರಪನಹಳ್ಳಿ ಗುತ್ತಿದುರ್ಗ ಗುತ್ತಿದುರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಪರಿವೀಕ್ಷಣೆ ನಡೆಸುವುದು, ಕೇಂದ್ರ 
ಹರಪನಹಳ್ಳಿ ಸ್ನಾನಕ್ಕೆ ಹಿಂಪಯಣ 
22/09/2010 ಕೇಂದ್ರಸ್ಥಾನ ಎ ಕಛೇರಿ ಕೆಲಸ ನಿರ್ವಹಿಸುವುದು 
23/09/2010 ಹರಪನಹಳ್ಳಿ ಹೊಸಕೋಟೆ ಹೊಸಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಭೇಟ ನೀಡಿ ಬಿ.ಡಿ.ಪಿ. ಸಾಲದ ಬಗ್ಗೆ 
ಹರಪನಹಳ್ಲಿ | ಪರಿಶೀಲಿಸುವುದು ಹಾಗೂ ಕೇಂದ್ರ ಸ್ನಾನಕ್ಕೆ ಹಿಂಪಯಣ 
24/09/2010 ಕೇಂದ್ರಸ್ಥಾನ ದ ಕಛೇರಿ ಕೆಲಸ ನಿರ್ವಹಿಸುವುದು 
25/09/2010 | ಕೇಂದಸ್ಥಾನ ದ ದಾವ ಪ್ರಕರಣಗಳ ವಿಚಾರಣೆ ನಡೆಸುವುದು. 
26/09/2010 ಕೇಂದ್ರಸ್ಥಾನ = ಭಾನುವಾರ ರಜೆ ಉಪಯೋಗ 
27/09/2010 ಕೇಂದ್ರಸ್ಥಾನ ದ ಕಛೇರಿ ಕೆಲಸ ನಿರ್ವಹಿಸುವುದು 
28/09/2010 | ಹರಪನಹಳ್ಳಿ ಅಣಜಿಗೆರೆ ಅಣಜಿಗರೆ ವಹಿಳಾ ವಿವಿದ್ದೋದ್ದೇಶ ಕೈಗಾರಿಕೆ ಸಹಕಾರ ಸಂಘ ಇದರ ಪರಿವೀಕ್ಷಣೆ 
ಹರಪನಹಳ್ಳಿ | ನಡೆಸುವುದು ಹಾಗೂ ಕೇಂದ್ರ ಸ್ಥಾನಕ್ಕೆ ಹಿಪಯಣ 
29/09/2010 ಕೇಂದ್ರಸ್ಥಾನ ದ ಕಛೇರಿ ಕೆಲಸ ನಿರ್ವಹಿಸುವುದು 
30/09/2010 | ಕೇಂದ್ರಸ್ಥಾನ ದ ಕ್ಷೇತ್ರ ಸಿಬ್ಬಂದಿಯವರ ಸಭೆ ನಡೆಸುವುದು. 




















ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೭೫ 





ಸಂಖ್ಯೆ:ಸ.ನಿ.ಹೆಚ್‌.ಆರ್‌.ಪಿ/ಸಿಬ್ಬಂದಿ/ತಾ.ಪ್ರಪ/2010-11/302, ದಿನಾಂಕ:6ನೇ ಸೆಪ್ಟೆಂಬರ್‌ 2010 
2010ನೆ ಸೆಪ್ಟೆಂಬರ್‌ ಮಾಹೆಯ ಪರಿವೀಕ್ಷಣೆ ನಡೆಸಲಿರುವ ಸಹಕಾರ ಸಂಘಗಳ ವಿವರ 


1 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ರಾಗಿಮಸಲವಾಡ, ದಿನಾಂಕ:7-9-2010 :- ಟಿ. ಚೆನ್ನಬಸಪ್ಪ 

ಹಿರಿಯ ನಿರೀಕ್ಷಕರು 
2) ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಹರಪನಹಳ್ಳಿ, ದಿನಾ೦ಕ:14-0-2010 :- ಪತ್ರೇಗೌಡ ದ್ವಿ.ದ.ಸ. 
3) ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಗುತ್ತಿದುರ್ಗ, ದಿನಾ೦ಕ:21-9-2010 :- ಸುರೇಂದ್ರ 


ಸ.ಸಂ.ನಿರೀಕ್ಷಕರು, ಜಗಳೂರು ತಾಲ್ಲೂಕು 
4) ಮಹಿಳಾ ವಿವಿದ್ದೋದ್ದೇಶ ಕೈಗಾರಿಕೆ ಸಹಕಾರ ಸಂಘ, ಅಣಜಿಗೆರೆ ದಿನಾಂಕ:28-9-2010 ಸಿ.ಡಿ.ಓ., 
ನದ ಹರಪನಹಳ್ಳಿ 


7 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಪಿಆರ್‌-1417 ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ. 


PROCEEDINGS OF THE DIRECTOR, DEPARTMENT OF MINES AND GEOLOGY, BANGALORE 
No.DMG:121 AML 2001:RML-2147/9259, dated 21° September 2010 
Sub : Consideration of renewal of mining lease application for Moulding Sand, filed by Sri Jyothi Mrthunjaya, Legal 


Heir Smt Jyothi Manjula, in Galaganatha village, Haveri taluk and District, over an area of 35-00 Hectares-reg 


Read : 1) Renewal application No.121 AML 2001 dated:22-06-2001. 
2) This Office Notice No.DMG:121 AML 2001:RML-2147:458-60 dated13-04-2010. 


PREAMBLE: 


Sri Jyothi Mruthunjaya (Legal Heir Smt Jyothi Manjula) filed an application as per Rule 24 A(1) of MC Rules 1960, for 
renewal of mining lease No.2147, held by him for a period of (10) ten years wef., 17-07-1992, for Moulding Sand in Galaganatha 
village, Haveri taluk and District, over an area of 35-00 Hectares. 

Revenue reports were called from the Deputy Commissioner, Haveri District, The Deputy Commissioner in his letter No. 
LNDCR 10/2002-03 dt.31-05-2002 has send his recommendations for not to sanction mining lease in the said area, since there is lot 
of objections from Galaganatha public, and if mining lease is renewed in the said area, it will hurts the peace of public. 

The Senior Geologist, Haveri District has furnished his technical report along with Sand Sample analysis report of the area 
in question and stated, that as per 14 IS 3343:1965 of Indian Standard specification for natural moulding sand which contain 
variable amount of Clay is clarified according to clay percentage and progressive recovery. The natural moulding sand shall be the 


three main grades A, B & C according to Clay percentage. Which is shown as below: 





Grades A B 0 
Percentage of Clay 5-10 10-15 15-20 























Recovery Percentage > 60% 


Sand Sample analysis report 





Sand Sample No. Name of ML Holder 510% Recovery % % of Clay Classification 
Sa No.13 Smt Jyothi Manjula 87.75 57.34 0.75 Ordinary Sand 





























Field Observation: 

As per Geologist field observation, the area situated between Galaganatha and Holalu villages. The River is flowing from 
South to North direction. The width of the River is 150 meters. The area is composed of coarse 10 medium sand grains. The sand is 
deposited at centre of the river banks, water is flowing at the north of the valley at the time of inspection. The sample is collected 
from 2 to 6 places by Cone and Quarter method. Pebbles are deposited at the banks of lease area. As per Analysis report the Clay 


% is 0.75 but for Moulding sand mandatory requirement of Clay is 5-20%. Hence the sample is classified as Ordinary Sand. 


೧೦೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





As per Government Order No.FEE 25 ENG 2008 dtd.04-02-2009 (Unique 110.35), In Case of ongoing mining lease has 
been issued, the Director of Mines and Geology Department shall inform this mandatory provisions to all the mining lease holders 
and ensure that Environment Protection Fee for the lease area at the rate of Rs. 84,000/Hectare is remitted within 3 months from the 
date of this order. In the present instance the Lessee has filed renewal application for 35 Hectares, EPF amount works out to 
Rs.29,40,000/-. Where as the lessee has remitted only Rs.1,00,000/- towards EPF and balance of Rs.28,40,000/- has not paid till 
date. 

Further the renewal applicant has not furnished MOEF Clearance till date, which is a mandatory for renewal of lease and 
should have furnished the same along with the renewal application or before expiry of lease period. 

In view of all the facts and circumstances above the Lessee/applicant’s renewal application for Moulding sand cannot be 
considered for grant, hence a Notice under Rule 26(1) of MCR 1960 was issued vide reference (2) above, but the applicant failed to 
reply for the same. Hence the following order: 

ORDER 

|, Sri M.E. Shivalinga Murthy IAS, the Director of Mines and Geology, Bangalore, in exercise of powers delegated under 
Government Notification No. Cl 3 MMN 95 dated:27-05-1995 & Notification No. Cl 214 MMM 2006 dated:9-02-2007 do hereby reject 
the application for grant of mining lease vide No. 121 AML 2001(RML 2147) filed by Sri Jyothi Mrthyunjaya, Legal heir Smt Jyothi 


Manjula the reasons stated above under rule 26(1) of mineral concession rules 1960. 


PR No.1412 DIRECTOR 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ನ್ಯಾಯಾಲಯ ಶಿವಮೊಗ್ಗ ಉಪ ವಿಭಾಗ ಶಿವಮೊಗ್ಗ 


ಅಧಿಭಾರ ಅರ್ಜಿ ಸಂಖ್ಯೆ 14/2005-06 
ಅರ್ಜಿದಾರರು 
ಕಾರ್ಯದರ್ಶಿ, ಗ್ರಾಮಾಂತರ ಗೃಹನಿರ್ಮಾಣ ಸಹಕಾರ ಸಂಘ ನಿ. ಶಿವಮೊಗ್ಗ 


ಎದುರು ಅರ್ಜಿದಾರರು 

ವಿ ನರಸೇಗೌಡ ಬಿನ್‌ ವೆಂಕಟರಮಣಯ್ಯ, ಗಾಡಿಕೊಪ್ಪ ವಾಸಿ, ಶಿವಮೊಗ್ಗ. 

ಎಸ್‌.ಟಿ. ಹಾಲಪ್ಪ ಬಿನ್‌ ತಿಮ್ಮಪ್ಪ, ಪ್ರಿಯದರ್ಶಿನಿ ಬಡಾವಣೆ, ಶಿವಮೊಗ್ಗ. 

ಬಸಪ್ಪ ಬಿನ್‌ ಕೆಂಚಪ್ಪ, ಕಾಶಿಪುರ ವಾಸಿ, ವಿನೋಬನಗರ ಅಂಚೆ, ಶಿವಮೊಗ್ಗ. 

ಭೀಮಪ್ಪ ಬಿನ್‌ ಹುರಗುಲಪ್ಪ, ಕಾಶಿಪುರ ವಾಸಿ, ವಿನೋಬನಗರ ಅಂಚೆ, ಶಿವಮೊಗ್ಗ. 

ಈಶ್ವರಪ್ಪ, ಬಿನ್‌ ರುದ್ರಪ್ಪ ಮುದುವಾಲ ವಾಸಿ, ಹಾರನಹಳ್ಳಿ ಅಂಚೆ, ಶಿವಮೊಗ್ಗ. 

ಸೈಯದ್‌ ಬುಡೇನ್‌ಸಾಬ್‌, ಬಿನ್‌ ಸೈಯದ್‌ ಫಕುದ್ದೀನ್‌ ಸಾಬ್‌, ಸೋಮಿಕೊಪ್ಪ ಅಂಚೆ ಕೋಟೆಗ೦ಗೂರು, ಶಿವಮೊಗ್ಗ ತಾಲ್ಲೂಕು 

ಫಾತೀಮಾ ಬೀ, ಕೋಂ ಅಬ್ದುಲ್‌ ಸಲಾಂ, ಸೋಮಿನಕೊಪ್ಪ ಅಂಚೆ, ಕೋಟೆಗ೦ಗೂರು, ಶಿವಮೊಗ್ಗ ತಾಲ್ಲೂಕು 

ಓ.ಸಿದ್ದಪ್ಪ, ಬಿನ್‌ ತಿಮ್ಮಪ್ಪ ಕಲ್ಲಗ೦ಗೂರು, ಅಬ್ಬಲಗೆರೆ ಅಂಚೆ, ಶಿವಮೊಗ್ಗ ತಾಲ್ಲೂಕು 

ಎಚ್‌.ಜಿ. ಹನುಮಂತಪ್ಪ (ಪೌತಿ) 

ವಾರಸುದಾರರು: 

ಲಕ್ಷ್ಮಮ್ಮ ಕೋಂ.ದಿ.ಹನುಮಂತಪ್ಪ. ಆಲ್ಕೋಳ ಗ್ರಾಮ, ಗಾಡಿಕೊಪ್ಪ ಅಂಚೆ ಶಿವಮೊಗ್ಗ. 

10. ಆಡಿವೆಪ್ಪ ಬಿನ್‌ ಕಲ್ಲಣ್ಣರ ದುರ್ಗಪ್ಪ ಹರಮಘಟ್ಟ ಗ್ರಾಮ ಹರಮಘಟ್ಟ ಅಂಚೆ, ಶಿವಮೊಗ್ಗ. 

11. ಎ.ಇ. ಚಂದ್ರಶೇಖರ್‌ (ಪೌತಿ) 
ವಾರಸುದಾರರು: ಶ್ರೀಮತಿ ಪಂಕಜ, ಕೋಂ. ದಿ. ಎ.ಇ. ಚಂದ್ರಶೇಖರ್‌, ಕೇರಾಫ್‌ ಈಶ್ವರಪ್ಪ, ಬಿನ್‌ ಬಸಪ್ಪ, ರಾಜೇ೦ದ್ರನಗರ 
ಬಲಭಾಗ, 3ನೇ ಕ್ರಾಸ್‌, ಶಿವಮೊಗ್ಗ. 

12. ಶ್ರೀಮತಿ ನಾಗರತ್ನಮ್ಮ ಕೋಂ ಶೇಖರಪ್ಪ, ಪುರದಾಳು ಅಂಚೆ, ಶಿವಮೊಗ್ಗ. 

13. ಜಿ.ಎಂ. ವೀರಭದ್ರಪ್ಪ, ಬಿನ್‌ ಮ೦ಜಾನಾಯ್ಕ, ಪುರದಾಳು ಅಂಚೆ, ಶಿವಮೊಗ್ಗ. 

14. ಶ್ರೀಮತಿ ಜಿ.ಎನ್‌. ಶೋಭಾ, ಬಿನ್‌ ನರಸೇಗೌಡ 

15. ಶ್ರೀಮತಿ ಜಿ.ಎನ್‌. ಗೀತಾ ಬಿನ್‌ ನರಸೇಗೌಡ 

16. ಶ್ರೀಮತಿ ಜಿ.ಎನ್‌. ವನಜಾಕ್ಷಿ ಬಿನ್‌ ನರಸೇಗೌಡ 

17. ಶ್ರೀನಿವಾಸ ಬಿನ್‌ ನರಸೇಗೌಡ 

18. ಶ್ರೀಮತಿ ಗೌರಮ್ಮ ಕೋಂ ನರಸೇಗೌಡ ಗಾಡಿಕೊಪ್ಪ ವಾಸ, ಶಿವಮೊಗ್ಗ. 

19. ಶ್ರೀ ಪ್ರಭಾಕರ್‌ ಬಿನ್‌ ರಾಮಣ್ಣಗೌಡ ಸಿ.ಸಿ.ಟಿ.ಬಿ ಲೇಔಟ್‌, ವಿಕಾಸ ಸ್ಕೂಲ್‌ ಹತ್ತಿರ ವಿನೋಬನಗರ, ಶಿವಮೊಗ್ಗ. 


© PAN ಛಿ ಹ ಜಟ ಭ್‌ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೭೭ 





20. ಹನುಮಂತಮ್ಮ ಕೋಂ ಅವಲಕ್ಕಿ ರಂಗಪ್ಪ ಆಲ್ಕೊಳ, ಗಾಡಿಕೊಪ್ಪ ಅಂಚೆ, ಶಿವಮೊಗ್ಗ ತಾಲ್ಲೂಕು 
21. ಶಿವಣ್ಣ ಬಿನ್‌ ಅವಲಕ್ಕಿ ರಂಗಪ್ಪ ಅಲ್ಕೊಳ, ಗಾಡಿಕೊಪ್ಪ ಅಂಚೆ, ಶಿವಮೊಗ್ಗ ತಾಲ್ಲೂಕು 
22. ಮಂಜಪ್ಪ ಬಿನ್‌ ಅವಲಕ್ಕಿ ರಂಗಪ್ಪ ಅಲ್ಕೊಳ, ಗಾಡಿಕೊಪ್ಪ ಅಂಜೆ, ಶಿವಮೊಗ್ಗ ತಾಲ್ಲೂಕು 
23, ಪರಮೇಶ್‌ ಬಿನ್‌ ಅವಲಕ್ಕಿ ರಂಗಪ್ಪ ಅಲ್ಕೊಳ, ಗಾಡಿಕೊಪ್ಪ ಅಂಚೆ, ಶಿವಮೊಗ್ಗ ತಾಲ್ಲೂಕು 
24. ಶೇಖರ್‌ ಬಿನ್‌ ಅವಲಕ್ಕಿ ರಂಗಪ್ಪ ಅಲ್ಕೊಳ, ಗಾಡಿಕೊಪ್ಪ ಅಂಚೆ, ಶಿವಮೊಗ್ಗ ತಾಲ್ಲೂಕು 
25. ನಾಗರಾಜಪ್ಪ ಬಿನ್‌ ಅವಲಕ್ಕಿ ರಂಗಪ್ಪ ಅಲ್ಕೊಳ, ಗಾಡಿಕೊಪ್ಪ ಅಂಚೆ, ಶಿವಮೊಗ್ಗ ತಾಲ್ಲೂಕು 
26. ರಾಜಪ್ಪ ಬಿನ್‌ ಅವಲಕ್ಕಿ ರಂಗಪ್ಪ ಅಲ್ಕೊಳ, ಗಾಡಿಕೊಪ್ಪ ಅಂಚೆ, ಶಿವಮೊಗ್ಗ ತಾಲ್ಲೂಕು 
27. ಸಿದ್ದಮ್ಮ ಕೋಂ ಬಸಪ್ಪ ಗಾಡಿಕೊಪ್ಪ ಗ್ರಾಮ, ಶಿವಮೊಗ್ಗ ತಾಲ್ಲೂಕು 
28. ಶಿವಲಿಂಗಪ್ಪ ಬಿನ್‌ ಎಂ. ಬಸಪ್ಪ ಗಾಡಿಕೊಪ್ಪ ಗ್ರಾಮ, ಶಿವಮೊಗ್ಗ ತಾಲ್ಲೂಕು 
29. ಕುಮಾರ ಬಿನ್‌ ಎ೦. ಬಸಪ್ಪ ಗಾಡಿಕೊಪ್ಪ ಗ್ರಾಮ, ಶಿವಮೊಗ್ಗ ತಾಲ್ಲೂಕು 
(ಕರ್ನಾಟಕ ಸಹಕಾರ ಸ೦ಘಗಳ ಅಧಿನಿಯಮ 1959ರ ಕಲ೦ 103ರ ಮೇರೆಗೆ ತೀರ್ಪು ಪೂರ್ವ ಜಪ್ತು ಆದೇಶ) 


ಪ್ರಸ್ತಾವನೆ: 

ಅರ್ಜಿದಾರರ ಸಂಘ ಈ ನ್ಯಾಯಾಲಯದಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 69 ರಡಿಯಲ್ಲಿ ಎದುರು ಅರ್ಜಿದಾರರ ಎರುದ್ಧ 
1995-96 ರಿಂದ 2001-02ನೇ ಸಾಲಿನ ಲೆಕ್ಕಪರಿಶೋಧನಾ ವರದಿಯಂತೆ ರೂ.9,47,380-00 ಗಳನ್ನು ಸಾಲಿಯಾನ ಶೇ.18ರ ಬಡ್ಡಿಯೊಂದಿಗೆ 
ವಸೂಲಾತಿ ಬಗ್ಗೆ ಎದುರಿಗಳ ವಿರುದ್ದ ಅಧಿಭಾರ ಅರ್ಜಿಯನ್ನು ದಾಖಲು ಮಾಡಿರುತ್ತಾರೆ. ಏತನ್ಮಧ್ಯೆ, ಅರ್ಜಿದಾರರು ದಿನಾ೦ಕ:30-8-2010 ರಂದು 
ಸಲ್ಲಿಸಿದ ಕಾಯಿದೆ ಕಲಂ 103ರ ಅರ್ಜಿಯಲ್ಲಿ ಇತರರೊಂದಿಗೆ 27,28 ಮತ್ತು 29ನೇ ಎದುರು ಅರ್ಜಿದಾರರುಗಳ ವಿರುದ್ಧ ವಸೂಲಾತಿಗಾಗಿ ಕಾಯ್ದೆ 
ಕಲಂ 69 ರಡಿಯಲ್ಲಿ ಅರ್ಜಿದಾರ ಸಂಘದ ಪರವಾಗಿ ಡಿಕ್ರಿ ಕೋರಿ, ಪ್ರಕರಣ ದಾಖಲಿಸಿದ್ದು, ಸದರೀ ಹಣವು ವಸೂಲಾತಿ ಆಗದಿರುವಂತಹ ಪರಿಸ್ಥಿತಿ 
ಇರುವ ಪ್ರಯುಕ್ತ ಮೇಲ್ಕಂಡ ಅಧಿಭಾರ ಅರ್ಜಿಯಲ್ಲಿನ 27, 28 ಮತ್ತು 29ನೇ ಎದುರುದಾರರ ಸ್ಥಿರಾಸ್ತಿಯನ್ನು ದಾವಾ ಅರ್ಜಿಯಲ್ಲಿ ನೀಡಬಹುದಾದ 
ಡಿಕ್ರಿಯನ್ನು ನಿರರ್ಥಕಗೊಳಿಸುವ ಉದ್ದೇಶದಿಂದ ಬೇರೆಯವರಿಗೆ ಪರಭಾರೆ ಅಥವಾ ಮಾರಾಟ ಮಾಡುವ ಕ್ರಮವನ್ನು ಪ್ರತಿಬಂಧಿಸಿ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ 1959ರ ಕಲಂ 103 ರಡಿಯಲ್ಲಿ ತೀರ್ಪುಪೂರ್ವ ಜಪ್ತಿ ಕ್ರಮವನ್ನು ಕೋರಿದ್ದಾರೆ. ಈ ಕೋರಿಕೆ ಯುಕ್ತವಾಗಿದೆಯೆಂದು ಸ್ವತ: ಈ 
ನ್ಯಾಯಾಲಯದಲ್ಲಿ ಮನವರಿಕೆಯಾಗಿದ್ದು, ಈ ಕೆಳಕಂಡ ಷರತ್ತು ಪೂರ್ವ ಜಪ್ತು ಆಜ್ಞೆ ನೋಟೀಸನ್ನು ಹೊರಡಿಸಲಾಗಿದೆ. 


ಕ್ರಮಾಂಕ:ಸನಿಸಿ24/ಎಬಿಎನ್‌/ಕಲಂ೦ 103/2010-11/528, ದಿನಾ೦ಕ:17ನೇ ಸೆಪ್ಟೆಂಬರ್‌ 2010 


ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭಗಳ ಹಿನ್ನಲೆಯಲ್ಲಿ ಎ.ಎಸ್‌. ಜಯಪ್ಪ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ 


ಉಪವಿಭಾಗ, ಶಿವಮೊಗ್ಗ ಆದ ನಾನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 103ರನ್ವಯ ದತ್ತವಾದ ಅಧಿಕಾರವನ್ನು ಉಪಯೋಗಿಸಿ ಈ 
ಆದೇಶದೊಂದಿಗೆ ಇರುವ ಅನುಸೂಚಿಯಲ್ಲಿ ಕಾಣಿಸಿರುವ ಸ್ಥಿರಾಸ್ತಿಯನ್ನು ಅಧಿಭಾರ ಅರ್ಜಿಯ ತೀರ್ಪು ಪೂರ್ವದ ಷರತ್ತು ಪೂರ್ವಕ 
ಜಪ್ತುಗೊಳಿಸಲಾಗಿದೆಯೆಂದು ಆದೇಶಿಸಿದೆ. 

ಅಲ್ಲದೇ ಎದುರು ಅರ್ಜಿದಾರರುಗಳು ತಮ್ಮ ಸ್ಥಿರಾಸ್ತಿಯನ್ನು ಷರತ್ತು ಪೂರ್ವ ಜಪ್ತು ಆಜ್ಞೆಯ ವ್ಯಾಪ್ತಿಯಿಂದ ಹೊರತರಲು ಇಚ್ಛಿಸಿದಲ್ಲಿ 
ಜಪ್ಪುಗೊಳಿಸಲ್ಪಟ್ಟ ಆಸ್ತಿಯ ಮೌಲ್ಯಕ್ಕೆ ಮತ್ತು ನ್ಯಾಯಾಲಯ ಸರಿಯೆಂದು ಭಾವಿಸುವ ನಗದು ಭದತೆ (ಸೆಕ್ಕೂರಿಟಿ)ಯನ್ನು ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಇವರ ಹೆಸರಿನಲ್ಲಿ ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ (ನಿ), ಶಿವಮೊಗ್ಗ ಇಲ್ಲಿ 
ಅಮಾನತ್‌ ಖಾತೆಯಲ್ಲಿ ತೊಡಗಿಸಿ, ಈ ಬಗ್ಗೆ ರಶೀದಿ ಅಥವಾ ಬ್ಯಾಂಕಿನ ಚಲನ್ನಿನ ಪ್ರತಿಯನ್ನು ದಿನಾಂಕ:25-9-2010ರ ಒಳಗೆ ಕೆಳಸಹಿದಾರರಿಗೆ 
ಹಾಜರುಪಡಿಸುವ ಮೂಲಕ ಜಪ್ತು ಆಜ್ಞೆಯಿಂದ ಹೊರಗುಳಿಯಬಹುದೆಂದು ಸಹ ಸಂಬಂಧಿಸಿದವರಿಗೆ ಈ ನೋಟೀಸ್‌ ನೀಡಲಾಗಿದೆ. ಭದ್ರತೆಯನ್ನು 
ಒದಗಿಸುವ ಮತ್ತು ಷರತ್ತು ಪೂರೈಸುವುದಕ್ಕೆ ವಿಫಲರಾದಲ್ಲಿ ಈ ಷರತ್ತು ಪೂರ್ವಕ ಜಪ್ತು ಆಜ್ಞೆಯನ್ನು ಸ್ಥಿರೀಕರಿಸಲಾಗುವುದೆಂದು ತಿಳಿಯತಕ್ಕದ್ದು. 

ಈ ಆದೇಶಕ್ಕೆ ಅನುಸೂಚಿಯಲ್ಲಿರುವ ಸ್ಥಿರ ಸ್ವತ್ತುಗಳನ್ನು ಪಡೆಯುವ ಅಥವಾ ಖರೀದಿಸುವ ವ್ಯಕ್ತಿ ಅಥವಾ ಸಂಸ್ಥೆಗಳು ಸಹ ಷರತ್ತು ಪೂರ್ವಕ 
ಜಪ್ತು ಆಜ್ಞೆಗೆ ಒಳಪಡುವರು ಎಂದು ಸಹ ಆದೇಶಿಸಿದೆ. 








ಸ 
ನಿವೇಶನ 
ಕ್ರ.ಸಂ. ಖಾತೆದಾರರ ಹೆಸರು ಸ್ಥಿರಾಸ್ತಿ ಇರುವ ಸ್ಥಳ ಹ್‌ ನಿವೇಶನ ವಿಸ್ತೀರ್ಣ ಹಾಗೂ ಕಟ್ಟಡದ ಮಾದರಿ 
ದು ಸ೦. ದು 
01 ಬಸಪ್ಪ, ಬಿನ್‌ ಮಣಪ್ಪ 35, ಗಾಡಿಕೊಪ್ಪ ಶಿವಮೊಗ್ಗ 2840/78 40 +534 x31 


2 
ಈ ನಿವೇಶನ ಮತ್ತು ಅದರಲ್ಲಿ ನಿರ್ಮಿಸಿರುವ 
ಮಂಗಳೂರು ಹಂಚಿನ ಮನೆ 























ಈ ಆದೇಶವನ್ನು ನ್ಯಾಯಾಲಯದ ಮೊಹರು ಮತ್ತು ಸ್ವಸಹಿಯೊಂದಿಗೆ ದಿನಾಂಕ:17-9-2010 ರಂದು ನೀಡಿದೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 
ಪಿಆರ್‌-1461 ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ. 


೧೦೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ವಿಷಯ: ಸ್ಥಗಿತಗೊಂಡಿರುವ ದುರ್ವಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ದುರ್ವಿಗೆರೆ, ಚನ್ನಗಿರಿ-ತಾಲ್ಲೂಕು 
ದಾವಣಗೆರೆ-ಜಿಲ್ಲೆ, ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪ್ರಸ್ತಾವನೆ ಸಂಖ್ಯೆ:/ಸನಿ31/ಸ್ಥಗಿತ/ದು/ಉಸಸಸಂ/ 
ಸಿಆರ್‌-10-11, ದಿನಾ೦ಕ:02-11-2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ಉಲ್ಲೇಖ («0ರಲ್ಲಿ ಸಲ್ಲಿಸಿದ ಪ್ರಸ್ತಾವನೆ ಪ್ರಕಾರ ವಿಷಯ ಸೂಚಿತ 
ಸಂಘದ ಕಾರ್ಯಚಟುವಟಿಕೆಗಳು ಹಲವು ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ 
ಗಮನಿಸುವಲ್ಲಿ ವಿಫಲವಾಗಿರುತ್ತಾರೆ ಮತ್ತು ಸಂಘವನ್ನು ಪುನಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲ. ಸಂಘದ ಆಡಳಿತ ಮಂಡಳಿ ನಿರ್ದೇಶಕರುಗಳ 
ಮಾಹಿತಿ ಲಭ್ಯವಿರುವುದಿಲ್ಲ. ಈ ಸಂಘದ ಲೆಕ್ಕಪುಸ್ತಕಗಳು, ಲೆಕ್ಕಪರಿಶೋಧನಾ ವರದಿಗಳು ಸಹ ಲಭ್ಯವಿರುವುದಿಲ್ಲ. ಈ ಸಂಘದಿಂದ ಸದಸ್ಯರಿಗೆ 
ಯಾವುದೇ ರೀತಿ ಪ್ರಯೋಜನ ದೊರೆಯದ ಕಾರಣ ಇದೇ ರೀತಿ ಮುಂದುವರೆಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ 
ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ನಂ.ಡಿಆರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌- /2010-11, ದಿನಾ೦ಕ:29ನೇ ನವೆಂಬರ್‌ 2010 
ಆದೇಶ 


ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸ೦ಘಗಳ ಕಾಯ್ದೆ ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಸಿಓ/201/ಸಿಎ೦ಎಲ್‌/2008, ಬೆಂಗಳೂರು ದಿನಾಂಕ:27-05-2010 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ 
ಸಹಕಾರ ಸಂಘಗಳ ಉಪನಿಬಂಧಕರು, ಬಿ.ಕುಬೇರಪ್ಪ ಕೆ.ಸಿ.ಎಸ್‌. ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ದುರ್ವಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ದುರ್ವಿಗೆರೆ ಚನ್ನಗಿರಿ-ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 1959ನೇ ಕರ್ನಾಟಕ ಸಹಕಾರ 
ಸಂಘಗಳ ಕಾಯ್ದೆ ಕಲಂ 73(1)ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚನ್ನಗಿರಿ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ 
ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ 
ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959 ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 

ನನ್ನ ಸ್ಪಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:29-11-2010 ರಂದು ಆದೇಶವನ್ನು ಹೊರಡಿಸಿರುತ್ತೇನೆ. 

ಸಹಕಾರ ಸಂಘಗಳ ಉಪನಿಬಂಧಕರು 

ಪಿಆರ್‌-1697 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆಡಿಟಿಸಿಆರ್‌:171(ಹೋಲೀಸ್‌)/2009-10, ದಿನಾಂಕ:19ನೇ ಆಗಸ್ಟ್‌, 2010 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ನೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 

ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಕೆ.ಆರ್‌. ನಗರ ಪೊಲೀಸ್‌ ಠಾಣೆ, ಮೈಸೂರು ರವಿ ಬಿನ್‌ ರಾಮೇಗೌಡ 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:30-12-2009ರಂದು ಬೆಳಿಗ್ಗೆ 10-00 ಗಂಟಿ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಕೆ.ಆರ್‌. ನಗರ ಪೋಲೀಸ್‌ ಠಾಣೆ ಇವರು 
ಕೆ.ಆರ್‌.ನಗರ ತಾಲ್ಲೂಕು ಅರ್ಕೇಶ್ವರ ದೇವಸ್ಥಾನದ ಹತ್ತಿರ ತಿಪ್ಪೂರು ಕಡೆ ಹೋಗುವ ರಸ್ತೆಯ ಪಕ್ಕದಲ್ಲಿ ಒಬ್ಬ ಅಸಾಮಿಯು ಕೆಎ-09/ವೈ-8669 
ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌ ವಾಹನದಲ್ಲಿ ಅಕ್ರಮವಾಗಿ 14.400 ಲೀ ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ 
ಮತ್ತು ಮದ್ಯವನ್ನು ಜಪ್ಪುಗೊಳಿಸಿ, ಆರೋಪಿಯಾದ ರವಿ ಬಿನ್‌ ರಾಮೇಗೌಡ ಇವರನ್ನು ದಸ್ತಗಿರಿ ಮಾಡಿರುವುದಾಗಿ ಠಾಣಾ ಮೊಕದ್ದಮೆ 
ಸಂಖ್ಯೆ:353/2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ತಿಪಡಿಸಲಾದ ವಾಹನ ಮತ್ತು 
ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅಂತೆಯೇ ದಿನಾಂಕ:04-05-2010 ರಂದು 
ಕೆ.ಆರ್‌. ನಗರ ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಿರುತ್ತಾರೆ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:30-12-2009ರಂದು ಕೆ.ಆರ್‌.ನಗರ ತಾಲ್ಲೂಕು ಅರ್ಕೇಶ್ವರ ದೇವಸ್ಥಾನದ ಹತ್ತಿರ ತಿಪ್ಪೂರು ಕಡೆ 
ಹೋಗುವ ರಸ್ತೆಯ ಪಕ್ಕದಲ್ಲಿ ಒಬ್ಬ ಅಸಾಮಿಯು ಕೆಎ-09/ವೈ-8669 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌ ವಾಹನದಲ್ಲಿ ಅಕ್ರಮವಾಗಿ 14.400 ಲೀ 
ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿಯಾದ ರವಿ ಬಿನ್‌ ರಾಮೇಗೌಡ ಎಂಬುವರನ್ನು 
ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಅರ್ಜಿದಾರರ ಮೇಲೆ ಕಲಂ 43(ಬಿ)(2)ರ ಅಡಿಯಲ್ಲಿ ಕಾನೂನಿನ ವಿವಿಧ ಜವಾಬ್ಧಾರಿಗಳಿದ್ದು, ಅದನ್ನು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೭೯ 





ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಕಾರಣದಿಂದಾಗಿ ಆತ ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲದಿದ್ದರೂ ಕೂಡಾ 
ಪರೋಕ್ಷವಾಗಿ ಆತನೆ ಹೊಣೆಗಾರನಾಗಿರುತ್ತೇನೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (7) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ತಿಯಾದ ವಾಹನವು ತನ್ನದೆಂದಾಗಲೀ, 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಠಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ 
ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ ಇರದಿರುವುದನ್ನು 
ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಆದೇಶ ಸಂಖ್ಯೆ:ಡಿಟಿಸಿಆರ್‌/171 (ಪೋಲೀಸ್‌ /2009-10, ದಿನಾಂಕ:19-08-2010 


ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ)ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ ಕಲಂ 43(ಎ)(2) 
ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು ಪೋಲೀಸ್‌ ಠಾಣೆ ಇವರು ಹೂಡಲಾದ 
ಪ್ರಮಾ.ವರದಿ ಸಂಖ್ಯೆ:353/2009, ದಿನಾಂಕ:30-12-2009 ರಂದು ವಶಪಡಿಸಿಕೊಂಡ ಕೆಎ-09/ವೈ-8669 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2010 ನೇ ಇಸವಿ ಆಗಸ್ಟ್‌ ತಿಂಗಳ 19ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಡಾ| ವೈ.ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು 
ಪಿಆರ್‌-1698 ಮೈಸೂರು ಜಿಲ್ಲೆ, ಮೈಸೂರು. 
ನಿರ್ದೇಶಕರು, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಬೆಂಗಳೂರು ಇವರ ನಡವಳಿಗಳು 
ವಿಷಯ : ಕೊಡಗು ಜಿಲ್ಲೆ, ಸೋಮವಾರಪೇಟೆ ತಾಲ್ಲೂಕು, ದೊಡ್ಡತೋಲೂರು ಗ್ರಾಮದಲ್ಲಿ ಬ್ಲಾಕ್‌ ಗ್ರಾನೈಟ್‌ಗಾಗಿ ಶ್ರೀ ಸಿ.ಎಸ್‌. ಮಲ್ಲಣ್ಣ ರವರಿಗೆ 
ಮಂಜೂರಾಗಿದ್ದ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ:640ರ ಗುತ್ತಿಗೆಯನ್ನು ಗುತ್ತಿಗೆಯ ಮೇಲಿನ ಬಾಕಿ ರೂ.84,795/-ಗಳನ್ನು ಪಾವತಿಸದೆ 
ಇದ್ದ ಕಾರಣ ರದ್ದುಗೊಳಿಸುವ ಬಗ್ಗೆ. 
ಉಲ್ಲೇಖ : 1. ಈ ಕಛೇರಿಯ ಅಂತಿಮ ನೋಟೀಸು ಪತ್ರ ಸಂಖ್ಯೇಗಭೂಇ/ಡಿಸಿಬಿ/ಕಗಗು/640/2010-11/3696, ದಿನಾಂಕ:26-07-2010. 
2. ಹಿರಿಯ ಭೂವಿಜ್ಞಾನಿ (ಖಿ) ಕೊಡಗು ರವರ 2009-10ನೇ ಸಾಲಿನ ಲೆಕ್ಕ ಪರಿಶೀಲನಾ ವರದಿ. 
ಪ್ರಸ್ತಾವನೆ: 

ಕೊಡಗು ಜಿಲ್ಲೆ, ಸೋಮವಾರಪೇಟೆ ತಾಲ್ಲೂಕು, ದೊಡ್ಡ ತೋಲೂರು ಗ್ರಾಮದ ಸರ್ವೆ ನಂ.56/4 ರಲ್ಲಿ ಶ್ರೀ ಸಿ.ಎಸ್‌. ಮಲ್ಲಣ್ಣ ರವರಿಗೆ 1-00 
ಎಕರೆಗೆ ದಿನಾಂಕ:25-03-2004 ರಿಂದ 10 ವರ್ಷಗಳಿಗಾಗಿ ಕಲ್ಲು ಗಣಿಗುತ್ತಿಗೆ ಸಂಖ್ಯೆ:640 ಮಂಜೂರು ಮಾಡಲಾಗಿತ್ತು. ಈ ಕಛೇರಿಯ ಉಲ್ಲೇಖಿತ 
ಪತ್ರದಂತೆ ಅಂತಿಮ ನೋಟೀಸ್‌ನ್ನು ಗುತ್ತಿಗೆದಾರರಿಗೆ ನಿಯಮಾನುಸಾರ ಸೂಚನಾ ಪತ್ರ ನೀಡಿ 2010ರ ಮಾರ್ಚ್‌ ಅಂತ್ಯದವರೆಗೆ ಬಾಕಿ ರೂ.84,795/- 
ಗಳನ್ನು 60 ದಿನಗಳೊಳಗೆ ಸಂದಾಯಿಸುವಂತೆ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ 39 ರಡಿ ನೋಟೀಸು 
ಜಾರಿಗೊಳಿಸಲಾಗಿತ್ತು ಆದರೆ ಸದರಿ ಗುತ್ತಿಗೆದಾರರಿಂದ ಇದುವರೆವಿಗೂ ಬಾಕಿ ಪಾವತಿಯಾಗಿರುವುದಿಲ್ಲ ಹಾಗೂ ಗುತ್ತಿಗೆಯು ನಿಷ್ಠಿಯವಾಗಿರುವುದಾಗಿ 
ಹಿರಿಯ ಭೂ ವಿಜ್ಞಾನಿ (ಖ) ಕೊಡಗು ರವರು ವರದಿ ಮಾಡಿರುತ್ತಾರೆ. 


ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ, ನಿರ್ದೇಶಕರ ಗಮನಕ್ಕೆ ಬಂದಂತೆ ಗುತ್ತಿಗೆದಾರರು ಮೇಲಿನ ಉಲ್ಲೇಖಿತ ನೋಟೀಸುಗಳಿಗೆ ಯಾವ 
ರೀತಿಯು ಸ್ಪಂದಿಸಿಲ್ಲದ ಕಾರಣ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994 ರ ನಿಯಮ 39 ರಡಿ ಸರ್ಕಾರದ ಅಧಿಸೂಚನೆ ॥ ಸಂಖ್ಯೆ; 
ಸಿಐ 418 ಎಂ.ಆರ್‌.ಸಿ. 92 ದಿನಾಂಕ:02-07-1994 ಪ್ರತ್ಯೋಜಿಸಿರುವ ಅಧಿಕಾರದಂತೆ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ:640ನ್ನು ರದ್ದುಪಡಿಸುವ ಕ್ರಮ 
ಜರುಗಿಸುವುದು ಅವಶ್ಯಕವಾದ್ದರಿಂದ ಈ ಕೆಳಗಿನಂತೆ ಆದೇಶ. 

ಆದೇಶ 
ಆದೇಶ ಸಂಖ್ಯೆ: ಗಭೂ*ಇ/ಡಿಸಿಬಿ/ಕಗಗು/640/2010-11/11797, ದಿನಾಂಕ 11ನೇ ನವೆಂಬರ್‌ 2010 

ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮ 1994ರ ನಿಯಮ 39 ರಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ, ನಿರ್ದೆಶಕರಿಗೆ 
ಪ್ರತ್ಯೋಜಿಸಿರುವ ಅಧಿಕಾರದಡಿಯಲ್ಲಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲ್ಲೂಕು ದೊಡ್ಡತೋಲೂರು ಗ್ರಾಮದ ಸರ್ವೆ ನಂ:56/4 ರಲ್ಲಿ 1-00 ಎಕರೆಗೆ 
ಬ್ಲಾಕ್‌ ಗ್ರಾನೈಟ್‌ಗಾಗಿ ನೀಡಿದ್ದ ಕಲ್ಲು ಗಣಿ ಗುತ್ತಿಗೆ ಸಂಖ್ಯೆ:640ರ ಮೇಲಿನ ರಾಜಧನ ಬಾಕಿ ಪಾವತಿಸದೇ ಇರುವ ಕಾರಣ ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದುಪಡಿಸಲಾಗಿದೆ. ಹಾಗೂ ಈ ಗುತ್ತಿಗೆಗೆ ಸಲ್ಲಿಸಿದ್ದ ಭದ್ರತಾ ಠೇವಣಿಯನ್ನು ಇಲಾಖೆಗೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 


ದು 


ಪಿಆರ್‌-1619 ನಿರ್ದೇಶಕರು 


೧೦೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಕರ್ನಾಟಕ ಲೋಕಸೇವಾ ಆಯೋಗ 
ವಿಷಯ : 2010ನೇ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯಲ್ಲಿ ಎಸಗಿರುವ ದುರಾಚಾರ ಪ್ರಕರಣಕ್ಕೆ ದಂಡನೆ ವಿಧಿಸುವ ಕುರಿತು. 


ಓದಲಾಗಿದೆ : (1) ಮೇಲ್ವಿಚಾರಕರು ವಿದ್ಯಾದಾನ ಸಮಿತಿಯ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜ್‌ ಗದಗದ ಇವರ ಪತ್ರ 
ದಿನಾಂಕ: 12-06-2010 
(2) ಶ್ರೀ ಹೀರಾಲಾಲ್‌ ಅರವಿಂದ ಚವ್ಹಾಣ್‌ ಇವರಿಗೆ ಆಯೋಗದ ನೋಟೀಸ್‌ ಜಾರಿ ಮಾಡಿದ ಸಂಖ್ಯೆ:ಇಪ(1)2122/ 
2010-11/ಪಿಎಸ್‌ಸಿ/ದಿನಾ೦ಕ: 27-9-2010ರ. 
(3) ಶ್ರೀ ಹೀರಾಲಾಲ್‌ ಅರವಿಂದ ಚವ್ಹಾಣ್‌ ಇವರ ದಿನಾಂಕ: 13-10-2010ರ ಹೇಳಿಕೆ. 
ಪ್ರಸ್ತಾವನೆ: 
2010ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಯಲ್ಲಿ ಜನರಲ್‌ ಲಾ ಭಾಗ-! ಪತ್ರಿಕೆ-2ರ ವಿಷಯದ ಇಲಾಖಾ ಪರೀಕ್ಷೆಯಲ್ಲಿ 
ಶ್ರೀ ಹೀರಾಲಾಲ್‌ ಅರವಿಂದ ಚವ್ಹಾಣ್‌ ನೋ.ಸಂ.53279 ವೈದ್ಯಾಧಿಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೂರಣಗಿ ಅಂಚೆ, ಶಿರಹಟ್ಟಿ ತಾಲ್ಲೂಕು, ಗದಗ್‌ 
ಜಿಲ್ಲೆ, ಇವರು ದಿನಾಂಕ:12-06-2010 ರಂದು ಗದಗ ಉಪಕೇಂದ್ರ ವಿದ್ಯಾದಾನ ಸಮಿತಿಯ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜ್‌, ಗದಗ, 
ಪರೀಕ್ಷಾ ಕೊಠಡಿಯಲ್ಲಿ ಜನರಲ್‌ ಲಾ ಭಾಗ-1 ಪತ್ರಿಕೆ-2ರ ವಿಷಯದ ಪ್ರಶ್ನೆ ಪತ್ರಿಕೆ “ಡಿ” ಶ್ರೇಣಿಯನ್ನು ಹೊರಗಡೆ ಕಳುಹಿಸಿ ತದನಂತರ “ಡಿ” ಶ್ರೇಣಿಯ 
ಪ್ರಶ್ನೆ ಪತ್ರಿಕೆ ಹೊರಗಡೆಯಿಂದ ಬಂದ ನಂತರ ಅದನ್ನು ಉಪಯೋಗಿಸಿ ಪರೀಕ್ಷಾ ಕೊಠಡಿಯಲ್ಲಿ ಅಶಾಂತಿ ವಾತಾವರಣವನ್ನುಂಟು ಮಾಡಿರುತ್ತಾರೆ 
ಎಂದು ಪರೀಕ್ಷಾ ಮೇಲ್ವಿಚಾರಕರು ಉಲ್ಲೇಖ(1)ರಲ್ಲಿ ವರದಿ ಸಲ್ಲಿಸಿದ್ದು ಈ ಮೇಲ್ಕಂಡ ಅಭ್ಯರ್ಥಿಗೆ ಉಲ್ಲೇಖ(2)ರಲ್ಲಿ ನೋಟೀಸ್‌ ಜಾರಿ ಮಾಡಿ 
ಸಮಜಾಯಿಸಿಯನ್ನು ಸಲ್ಲಿಸಲು ಸೂಚಿಸಲಾಗಿತ್ತು ಸದರಿ ನೋಟೀಸಿಗೆ ಉತ್ತರವಾಗಿ ಉಲ್ಲೇಖ(3)ರಲ್ಲಿ ಅಭ್ಯರ್ಥಿಯು ಅವರ ಎರುದ್ಧ ಮಾಡಿದ 
ಆರೋಪವನ್ನು ಒಪ್ಪಿಕೊಂಡಿರುತ್ತಾರೆ. 
ಸದರಿ ಅಭ್ಯರ್ಥಿಯ ಮೇಲಿನ ಆರೋಪವು ಸಾಭೀತಾಗಿದ್ದು ಕರ್ನಾಟಕ ಲೋಕಸೇವಾ ಆಯೋಗದ (ಸೇವಾ ಪರೀಕ್ಷೆಗಳ ನಿರ್ವಹಣೆ) 
ನಿಯಮಗಳ 1965ರನ್ವಯ ಅವರಿಗೆ ದಂಡನೆ ವಿಧಿಸುವುದು ಸೂಕ್ತವೆಂದು ಆಯೋಗವು ತೀರ್ಮಾನಿಸಿ ಈ ಕೆಳಕಂಡ ಆದೇಶವನ್ನು ಮಾಡಿದೆ. 
ಆದೇಶ ಸಂಖ್ಯೆ:-ಆಪ(1)2232/2010-11/ಪಿಎಸ್‌ಸಿ ಬೆಂಗಳೂರು, ದಿನಾಂಕ 8ನೇ ನವೆಂಬರ್‌ 2010 
ಕರ್ನಾಟಕ ಲೋಕಸೇವಾ ಆಯೋಗ (ಸೇವಾ ಪರೀಕ್ಷೆಗಳ ನಿರ್ವಹಣೆ) 1965ರ ನಿಯಮ 14ರ ಹಾಗೂ ತತ್ನಂಬಂಧಲ್ಲಿ ಹೊರಡಿಸಲಾಗಿರುವ 
ಆಯೋಗದ ಅಧಿಕೃತ ಜ್ಞಾಪನಪತ್ರ ಆಡಳಿತ:398/93-94/ಪಿಎಸ್‌ಸಿ ದಿನಾ೦ಕ:14-07-1993ರಲ್ಲಿನಂತೆ ಪ್ರದತ್ತವಾದ ಅಧಿಕಾರದ ಮೇರೆಗೆ 
ಶ್ರೀ ಹೀರಾಲಾಲ್‌ ಅರವಿಂದ ಚವ್ಹಾಣ್‌ ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸೂರಣಗಿ ಅಂಚೆ, ಶಿರಹಟ್ಟಿ ತಾಲ್ಲೂಕು, ಗದಗ್‌ ಜಿಲ್ಲೆ, ಇವರಿಗೆ 
2010ನೇ ಸಾಲಿನ ಪ್ರಥಮ ಅಧಿವೇಶನದ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಿ ಮುಂದಿನ ನಾಲ್ಕು ಅಧಿವೇಶನಗಳಿಗೆ ಡಿಬಾರ್‌ ಮಾಡಲಾಗಿದೆ 


ಆಯೋಗದ ಆದೇಶದ ಮೇರೆಗೆ, 
ವಿ.ಬಿ. ಪಾಟೀಲ್‌, 
ಪಿಆರ್‌-1615 ಕಾರ್ಯದರ್ಶಿ ಹಾಗೂ ನಿಯಂತ್ರಕರು, ಇಲಾಖಾ ಪರೀಕ್ಷೆಗಳು 
ಕರ್ನಾಟಕ ಲೋಕಸೇವಾ ಆಯೋಗ 


ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಕೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ:ಡಿಟಿಸಿಆರ್‌:188 (ಹೋಲೀಸ್‌)/2008-09, ದಿನಾಂಕ:19ನೇ ಆಗಸ್ಟ್‌, 2010 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ನೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ ಮೈಸೂರು ಜಿಲ್ಲೆ ಗುರು @ ಶಾಮ ಬಿನ್‌ ತಿಮ್ಮೇಗೌಡ 
ಕೆ.ಆರ್‌.ನಗರ ತಾಲ್ಲೂಕು. 

ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:3-05-2010ರಂದು ಸಂಜೆ 6-00 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ, ಮೈಸೂರು ಜಿಲ್ಲೆ ಇವರು ಕೆ.ಆರ್‌.ನಗರ ಟೌನ್‌, ಹಾಸನ-ಮೈಸೂರು ಮುಖ್ಯ ರಸ್ತೆ, ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದ ಮುಂಭಾಗ 
ಕೆಎ-05/ಇಜಿ-5944 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಮೊಪೆಡ್‌ ವಾಹನದಲ್ಲಿ ಅಕ್ರಮವಾಗಿ 17,280 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಆರೋಪಿಯಾದ ಗುರು @ ಶಾಮ ಇವರನ್ನು ದಸ್ತಗಿರಿ ಮಾಡಿರುವುದಾಗಿ 
ಠಾಣಾ ಮೊಕದ್ದಮೆ ಸಂಖ್ಯೆ:22/2010ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಮುಪಡಿಸಲಾದ 
ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾ೦ಕ:06-05-10 ರಂದು ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. 
ಅಂತೆಯೇ ದಿನಾಂಕ:11-05-10 ರಂದು ಕೆ.ಆರ್‌. ನಗರ ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಿರುತ್ತಾರೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೮೧ 





ಲಭ್ಯವಿರುವ ದಾಖಲೆಗಳಂತೆ, ದಿನಾ೦ಕ:03-05-2010ರ೦ದು ಕೆ.ಆರ್‌. ನಗರ ಟೌನ್‌, ಹಾಸನ-ಮೈಸೂರು ಮುಖ್ಯ ರಸ್ತೆ, ಶ್ರೀ ವೆಂಕಟೇಶ್ವರ 
ಚಿತ್ರಮಂದಿರದ ಮುಂಭಾಗ ಕೆಎ-05/ಇಜಿ-5944 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಮೊಪೆಡ್‌ ವಾಹನದಲ್ಲಿ ಅಕ್ರಮವಾಗಿ 17,280 ಲೀ. ಮದ್ಯವನ್ನು 
ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ಆರೋಪಿಯಾದ ಗುರು ಈ ಶಾಮ ಬಿನ್‌ ತಿಮ್ಮೇಗೌಡ ಎಂಬುವರನ್ನು 
ಸ್ಥಳದಲ್ಲಿ ದಸ್ತಗಿರಿ ಮಾಡಲಾಗಿರುತ್ತದೆ. ಅರ್ಜಿದಾರರ ಮೇಲೆ ಕಲಂ 4(ಬಿ)(2)ರ ಅಡಿಯಲ್ಲಿ ಕಾನೂನಿನ ವಿವಿಧ ಜವಾಬ್ದಾರಿಗಳಿದ್ದು, ಅದನ್ನು 
ನಿರ್ವಹಿಸುವ ಆದ್ಯ ಕರ್ತವ್ಯ ಅರ್ಜಿದಾರರ ಮೇಲಿದ್ದು, ಈ ಕಾರಣದಿಂದಾಗಿ ಆತ ನೇರವಾಗಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲದಿದ್ದರೂ ಕೂಡಾ 
ಪರೋಕ್ಷವಾಗಿ ಆತನೇ ಹೊಣೆಗಾರನಾಗಿರುತ್ತಾನೆ. 
ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ಲಿಯಾದ ವಾಹನವು ತನ್ನದೆಂದಾಗಲೀ, 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಠಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು 
ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 
ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ 
ಆದೇಶ. 
ಆದೇಶ ಸಂಖ್ಯೆ:ಡಿಟಿಸಿಆರ್‌/188(ಪೋಲೀಸ್‌/2009-10, ದಿನಾಂಕ:19-08-2010 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ)ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ ನಂತರ ಕಲಂ 43(ಎ)(2) 
ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ಉಪ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ 
ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:22/2010, ದಿನಾ೦ಕ:3-05-2010ರಂದು ವಶಪಡಿಸಿಕೊಂಡ ಹತ್ತಿರ ಕೆಎ-05/ಇಜಿ-5944 ನೋಂದಣಿ 
ಸಂಖ್ಯೆಯ ಟಿವಿಎಸ್‌ ಮೊಪೆಡ್‌ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 
(ಈ ಆದೇಶವನ್ನು ಇಂದು ಅಂದರೆ 2010 ನೇ ಇಸವಿ ಆಗಸ್ಟ್‌ ತಿಂಗಳ 19ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಡಾ| ವೈ.ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು 
ಪಿಆರ್‌-1699 ಮೈಸೂರು ಜಿಲ್ಲೆ, ಮೈಸೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರ ಕಾರ್ಯಾಲಯ, ಬೆಂಗಳೂರು ಪ್ರಾಂತ, ಚಾಮರಾಜಪೇಟೆ, ಬೆಂಗಳೂರು-18 
ಸಂಖ್ಯೆ; ಜೆಆರ್‌ಬಿ/ಸಮಾಪನೆ/ರದ್ದತಿ/142/2009-10, ಬೆಂಗಳೂರು, ದಿನಾಂಕ:9ನೇ ಡಿಸೆಂಬರ್‌, 2010 
ವಿಷಯ: ಸಮಾಪನೆಯಲ್ಲಿರುವ ಚಳ್ಳಕೆರೆ ತಾಲ್ಲೂಕು ಸಣ್ಣ ಮತ್ತು ಅತಿಸಣ್ಣ ರೈತರ ಸಾಮುದಾಯಿಕ ನೀರಾವರಿ ಸಹಕಾರ ಸಂಘ 
ನಿಯಮಿತ ಚಳ್ಳಕೆರೆ, ಇದರ ನೋಂದಣಿಯನ್ನು ರದ್ದು ಮಾಡುವ ಬಗ್ಗೆ. 
ಉಲ್ಲೇಖ: 1 ಈ ಕಛೇರಿಯ ಸಮಸಂಖ್ಯೆಯ ಆದೇಶ ಸಂಖ್ಯೆ:ಜೆಆರ್‌ಬಿ/ಸಮಾಪನೆ/70/98, ದಿನಾಂಕ:22-02-2000. 
2) ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ, ಇವರ ಪತ್ರದ ಸಂಖ್ಯೆ: ಸಶಿಅ.ಚಳ್ಳಕೆರೆ/ಸಮಾಪನೆ/ಆಸರೈ/ 
ಸಾನಿಸಂ/ರದ್ದತಿ/05-06, ದಿನಾಂಕ:28-04-2006. 
3) ಈ ಕಛೇರಿಯ ಪತ್ರದ ಸಂಖ್ಯೆ:ಜೆಆರ್‌ಬಿ/ಸಮಾಪನೆ/ರದ್ದತಿ/2008-09, ದಿನಾ೦ಕ:19-03-2009. 
4) ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ, ಇವರ ಪತ್ರದ ಸಂಖ್ಯೆ: ಡಿಆರ್‌ಡಿ/ಸಮಾಪನೆ/ 
ಸಿಆರ್‌-14/ರದ್ಧತಿ/2006-07, ದಿನಾಂಕ:18-10-2010. 
ಪ್ರಸ್ತಾವನೆ: 
ಚಳ್ಳಕೆರೆ ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮೂದಾಯಿಕ ನೀರಾವರಿ ಸಹಕಾರ ಸಂಘ ನಿ, ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ, ಈ 
ಸಂಘವು ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಇವರಲ್ಲಿ ಸಂಖ್ಯೆ: ಡಿಆರ್‌ಸಿಡಿ/ಆರ್‌ಎಸ್‌ಆರ್‌/ಆರ್‌ಜಿಎಲ್‌ಐಸಿಎಸ್‌/7068/1981- 
82, ದಿನಾ೦ಕ:23-02-1982 ರಂದು ನೋಂದಣಿಯಾಗಿರುತ್ತದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಡಿ.ಐ.ಎ.ಡಿ ಯೋಜನೆಯು ಅಸ್ತಿತ್ವದಲ್ಲಿ ಇದ್ದು, ಸದರಿ 
ಯೋಜನೆಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡುವ ಮೂಲ ಉದ್ದೇಶದಿಂದ ಈ ಸಹಕಾರ 
ಸಂಘವು ಅಸ್ವಿತ್ವಕ್ಕೆ ಬಂದಿರುತ್ತದೆ. 
ಸದರಿ ಸಂಘದ ಅಧ್ಯಕ್ಷರಾಗಿ ಚಿತ್ರದುರ್ಗ ಜಿಲ್ಲಾ ಉಪವಿಭಾಗಾಧಿಕಾರಿಗಳನ್ನು, ಆಡಳಿತ ಮ೦ಡಳಿಯ ಸದಸ್ಯರನ್ನಾಗಿ, ವಿವಿಧ ಇಲಾಖೆಗಳ 
ತಾಲ್ಲೂಕುಮಟ್ಟದ ಅಧಿಕಾರಿಗಳನ್ನು ಹಾಗೂ 10 ಜನ ರೈತರ ಸದಸ್ಯರನ್ನು ಆಡಳಿತ ಮಂಡಳಿಗೆ ಆಯ್ಕೆ ಮಾಡಲಾಗಿದ್ದು, ಸದರಿ ಯೋಜನೆಯಡಿ 1981- 
82 ರಿಂದ ದಿನಾಂಕ:30-6-1985 ರವರೆಗೆ ಕಾರ್ಯಚಟುವಟಕೆಗಳನ್ನು ನಡೆಸಿದ್ದು, ನಂತರ ರೈತರ ಜಮೀನಿನಲ್ಲಿ ಕೊರೆಸಲಾಗಿರುವ ಬೋರ್‌ವೆಲ್‌ಗಳ 
ಅಂತರ್ಜಲ ಕುಸಿತದಿಂದ ಬತ್ತಿಹೋಗಿದ್ದು. ಇದಕ್ಕೆ ಅಳವಡಿಸಿರುವ ಪಂಪ್‌ಸೆಟ್‌ಗಳೂ ಸಹ ಸೂಕ್ತ ಮೇಲ್ವಿಚಾರಣೆ ಇಲ್ಲದೇ ಶಿಥಿಲಗೊಂಡು ಕೆಲಸಕ್ಕೆ 


೧೦೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಬಾರದೇ ಹಾಳಾಗಿರುವ ಪ್ರಯುಕ್ತ ಸದರಿ ಯೋಜನೆಯು ವಿಫಲವಾಗಿ ಸದರಿ ಸಂಘವು 1985-86ನೇ ಸಾಲಿನಿಂದ ಯಾವುದೇ 
ಕಾರ್ಯಚಟುವಟಿಕೆಗಳನ್ನು ನಡೆಸದೆ ಇರುವುದರಿಂದ ಸಂಘವನ್ನು ಉಲ್ಲೇಖ(1)ರ ಈ ಕಛೇರಿಯ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ 
ಅಧಿಕಾರಿ, ಚಳ್ಳಕೆರೆ ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಲಾಗಿತ್ತು. 

ಸಮಾಪನಾಧಿಕಾರಿಗಳು ಸಂಘದ ಅಸ್ತಿತ್ರದಿ೦ದ ಸಂಘದ ಸದಸ್ಯರಿಗಾಗಲೀ ಅಥವಾ ಸಾರ್ವಜನಿಕರಿಗಾಗಲಿ ಯಾವುದೇ 
ಪ್ರಯೋಜನವಿಲ್ಲವಾದುದರಿಂದ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ಶೂನ್ಯಗೊಳಿಸಿ ಸಂಘದ ನೋಂದಣಿಯನ್ನು ರದ್ದುಪಡಿಸುವಂತೆ ಕೋರಿರುವುದಾಗಿ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ, ಇವರು ಉಲ್ಲೇಖ (4)ರಲ್ಲಿ ತಿಳಿಸಿರುತ್ತಾರೆ. 

ಮೇಲಿನ ಕಾರಣದಿಂದ ಹಾಗೂ ಉಪ ನಿಬಂಧಕರ ವರದಿಯ ಮೇರೆಗೆ ಸಂಘದ ನೋಂದಣಿಯನ್ನು ರದ್ದುಪಡಿಸುವುದು ಸೂಕ್ತವೆಂದು 
ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

“ಆದೇಶ” 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75 ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ/201/ಸಿಎಲ್‌ಎಂ/2008, 
ದಿನಾಂಕ:27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಚಳ್ಳಕೆರೆ ತಾಲ್ಲೂಕು ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಾಮುದಾಯಿಕ ನೀರಾವರಿ 
ಸಹಕಾರ ಸಂಘ ನಿ, ಚಳ್ಳಕೆರೆ, ಚಿತ್ರದುರ್ಗ ಜಿಲ್ಲೆ, ಇದರ ನೋಂದಣಿ ಸಂಖ್ಯೆ: ಡಿಆರ್‌ಪಿಡಿ/ಆರ್‌ಎಸ್‌ಆರ್‌/ಆರ್‌ಜಿ/ಎಲ್‌ಐಸಿಎಸ್‌/7068/1981-82, 
ದಿನಾಂಕ:23-02-1982ನ್ನು ರದ್ದುಗೊಳಿಸಿ ಆದೇಶಿಸಲಾಗಿದೆ. ಈ ರದ್ಧತಿಯು ಆದೇಶದ ದಿನಾಂಕದಿಂದ ಅಸ್ತಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು. 

ಸಮಾಪನಾಧಿಕಾರಿಗಳು ಸಂಘದ ಸಮಸ್ತ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, 
ಚಿತ್ರದುರ್ಗ ಇವರ ಕಛೇರಿಯಲ್ಲಿಡಲು ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ:9-12-2010ರಂದು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು. 
ಪಿಆರ್‌-1782 ಬೆಂಗಳೂರು ಪ್ರಾಂತ, ಬೆಂಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ಸಂಖ್ಯೆ: ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌/6/2009-10, ಚಿತ್ರದುರ್ಗ, ದಿನಾಂಕ:30ನೇ ಸೆಪ್ಟೆಂಬರ್‌, 2010 
ವಿಷಯ: ಸ್ಥಗಿತಗೊಂಡಿರುವ ಸೆಂಟ್ರಲ್‌ ಟೀಚರ್ಸ್‌ ಸಹಕಾರ ಸಂಘ ನಿ, ಹಿರಿಯೂರು ತಾಲ್ಲೂಕು ಇದನ್ನು 1959ನೇ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ:30/ಸಮಾಪನೆ/ಸಿಆರ್‌:23/08-09 
ದಿನಾಂಕ: 09-02-2009. 
2) ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 19-01-2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ («0ರಲ್ಲಿ ಕಾಣಿಸಿದ 
ಪ್ರಸ್ತಾವನೆ ಪ್ರಕಾರ ಸೆಂಟ್ರಲ್‌ ಟೀಚರ್ಸ್‌ ಸಹಕಾರ ಸಂಘ ನಿ, ಹಿರಿಯೂರು ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ: ಎಆರ್‌ಸಿ: 68 44-45 
ದಿನಾ೦ಕ:12-04-1944 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು 
ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ಲೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ 
ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ (2)ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ 
ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ ತಲುಪಿಸಿದ್ದು, ಆದಾಗ್ಯೂ ಅವರು ಯಾವುದೇ ಸಮಜಾಯಿಸಿ ಅಥವಾ 
ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ, 
ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು 
ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಲಾಗಿದೆ. 
“ಆದೇಶ” 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ/201/ಸಿಎಲ್‌ಎಂ/2008/ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂದಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಸೆಂಟ್ರಲ್‌ ಟೀಚರ್ಸ್‌ ಸಹಕಾರ ಸಂಘ ನಿ. ಹಿರಿಯೂರು ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 
(1) ಅನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಹಿರಿಯೂರು ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. 
ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ 
ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:30-09-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಉಪ ನಿಬಂಧಕರು. 
ಪಿಆರ್‌-1694 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೮೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ 
ಸಂಖ್ಯೆ: ಡಿಆರ್‌ಡಿ/ಎಲ್‌ಕ್ಯೂಡಿ/ಸಿಆರ್‌/7/2009-10, ದಿನಾಂಕ:30ನೇ ಸೆಪ್ಟೆಂಬರ್‌, 2010 
ವಿಷಯ: ಸ್ಥಗಿತಗೊಂಡಿರುವ ಶ್ರೀ ಗಂಗಾಧರೇಶ್ವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಶಿವಗಂಗ ಹೊಳಲ್ಕೆರೆ 
ತಾಲ್ಲೂಕು ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73ರನ್ವಯ ಸಮಾಪನೆ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ:ಸನಿ/30/ಸಮಾಪನೆ/ಸಿಆರ್‌:34/09-10, 
ದಿನಾಂಕ: 11-01-2010. 
2. ಈ ಕಛೇರಿಯ ಕಾರಣ ಕೇಳಿ ನೋಟೀಸು ಸಮ ಸಂಖ್ಯೆ ದಿನಾಂಕ: 20-01-2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ («0ರಲ್ಲಿ ಕಾಣಿಸಿದ 
ಪ್ರಸ್ತಾವನೆ ಪ್ರಕಾರ ಶ್ರೀ ಗಂಗಾಧರೇಶ್ವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಶಿವಗಂಗ ಹೊಳಲ್ಕೆರೆ ತಾಲ್ಲೂಕು ಸಂಘದ 
ನೋಂದಣಿ ಸಂಖ್ಯೆ: ಸನಿ:30:46/ಆರ್‌ಜಿಎನ್‌/30455/2000-01 ದಿನಾಂಕ:06-11-2000 ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ 
ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು 
ಸಂಘವನ್ನು ಪುನ:ಶ್ಲೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ 
ಉಲ್ಲೇಖ (2)ರ ನೋಟೀಸನ್ನು ಈ ಕಛೇರಿಯಿಂದ ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿ ಮಾಡಿ ಸ್ವೀಕೃತಿ ಈ ಕಛೇರಿಗೆ 
ತಲುಪಿಸಿದ್ದು, ಆದಾಗ್ಯೂ ಅವರು ಯಾವುದೇ ಸಮಜಾಯಿಸಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ 
ಸಂಘದ ಸದಸ್ಯರಿಗೆ ಯಾವ ರೀತಿಯ ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನಶ್ಚೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. 
ಸಂಘವನ್ನು ಇದೇ ರೀತಿ ಮುಂದುವರಿಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ 
ಸೂಕ್ತವೆಂದು ಅಭಿಪ್ರಾಯ ಪಟ್ಟು ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 
“ಆದೇಶ” 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72(2) ರನ್ವಯ ಸರ್ಕಾರದ 
ಅಧಿಸೂಚನೆ ನಂ:ಸಿಓ/201/ಸಿಎಲ್‌ಎಂ/2008/ಬೆಂಗಳೂರು ದಿನಾಂಕ:27-05-2010 ಪ್ರಕಾರ ದತ್ತವಾದ ಅಧಿಕಾರದನ್ವಯ ಇಲ್ಯಾಸ್‌ ಉಲ್ಲಾ ಷರೀಫ್‌ 
ಸಹಕಾರ ಸಂಘಗಳ ಉಪನಿಬಂಧಕರು, ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಶ್ರೀ ಗಂಗಾಧರೇಶ್ವರ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಶಿವಗಂಗ ಹೊಳಲ್ಕೆರೆ ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ, 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಹೊಳಲ್ಕೆರೆ ಇವರನ್ನು ಸಂಘದ 
ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು 
ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1 
ಮತ್ತು 74ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾ೦ಕ:30-09-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು. 
ಪಿಆರ್‌-1695 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಛೇರಿಯ ನಡವಳಿಕೆಗಳು 
ವಿಷಯ: ಸಮಾಪನೆಗೊಂಡಿರುವ ಕೆ.ಎಸ್‌.ಆರ್‌.ಟಿ.ಸಿ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ದಾವಣಗೆರೆ, ಇದರ 
ನೋಂದಣಿ ಸಂಖ್ಯೆಯನ್ನು ರದ್ದು ಪಡಿಸುವ ಕುರಿತು. 
ಉಲ್ಲೇಖ: 1) ಈ ಕಛೇರಿ ಆದೇಶ ಸಂಖ್ಯೆಡಿಆರ್‌/ಡಿವಿಜಿ/ಎಲ್‌ಕ್ಯೂಡಿ/ಸಿಆರ್‌-35/2004-05, ದಿನಾಂಕ:24-08-2005. 
2) ಸಮಾಪನಾಧಿಕಾರಿಗಳ ಪ್ರಸ್ತಾವನೆ ಸಂ: ಸಸಂಹಿನಿ/ಕೆಎಸ್‌ಆರ್‌ಟಿಸಿನೌಗ್ಯ/ನೋರ/10-11, ದಿನಾ೦ಕ:27-10-2010. 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ ಇವರ ಪತ್ರ ಸಂ: ಸನಿ31/ 
ಸಮಾಪನೆ/ಕೆಎಸ್‌ಆರ್‌ಟಿಸಿನೌಗ್ಯ/ನೋರ/04-05, ದಿನಾ೦ಕ:27-10-2010. 
ಪ್ರಸ್ತಾವನೆ: 
ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ, ಸಹಕಾರ ಸಂಘವು ನೋಂದಣಿ ಸಂಖ್ಯೆ:ಸನಿ31/ಐಓಆರ್‌ಜಿ/12253/85-86 
ದಿನಾಂಕ:19-12-1985 ರಲ್ಲಿ ನೋಂದಣಿಯಾಗಿರುತ್ತದೆ. ಸಂಘದ ಕಾರ್ಯಚಟುವಟಿಕೆಗಳು ಪೂರ್ಣವಾಗಿ ಸ್ಥಗಿತಗೊಂಡಿದ್ದರಿಂದ, ಈ ಸಂಘವನ್ನು 
ಮುಂದುವರಿಸಿಕೊಂಡು ಹೋಗುವುದು ಸೂಕ್ತವಲ್ಲವೆಂದು ಭಾವಿಸಿ, ಉಲ್ಲೇಖ (1)ರ ದಿನಾಂಕ:24-8-2005ರ ಆದೇಶದಲ್ಲಿ ಸಮಾಪನೆಗೊಳಿಸಿ ಸಹಕಾರ 
ಸಂಘಗಳ ನಿರೀಕ್ಷಕರು 1ನೇ ವೃತ್ತ ದಾವಣಗೆರೆ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು ಈ ಕಛೇರಿಯ ಆದೇಶ 
ಸಂ:ಡಿಆರ್‌/ಡಿವಿಜಿ/ಎಲ್‌ಕ್ಕೂಡಿ/2010-11 ದಿನಾಂಕ:13-8-2010ರಂದು ಸಹಕಾರ ಸಂಘಗಳ ನಿರೀಕ್ಷಕರು 1ನೇ ವೃತ್ತ, ದಾವಣಗೆರೆ ಇವರ ಬದಲು 
ಶ್ರೀ ಟಿ. ಚನ್ನಬಸಪ್ಪ, ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು, ಇವರನ್ನು ಸಮಾಪನಾಧಿಕಾರಿಯನ್ನಾಗಿ ಆದೇಶವನ್ನು ಮಾರ್ಪಡಿಸಲಾಗಿತ್ತು 


೧೦೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಸಮಾಪನಾಧಿಕಾರಿಗಳು ಪ್ರಭಾರ ವಹಿಸಿಕೊಳ್ಳಲು ಸಂಘದ ಯಾವುದೇ ದಾಖಲಾತಿಗಳು ಲಭ್ಯವಿಲ್ಲದೇ ಇರುವುದರಿಂದ ಸ್ಥಳೀಯ ಪತ್ರಿಕೆ 
ಮೂಲಕ ಪ್ರಕಟಣೆ ನೀಡಿದ್ದು, ಪಕ್ರಿಯೆಯನ್ನು ಪೂರ್ಣಗೊಳಿಸಿ ಸಂಘದ ಆಸ್ತಿ ಮತ್ತು ಜವಾಬ್ಧಾರಿಗಳನ್ನು ವಿಲೇಮಾಡಿ ಶೂನ್ಯಗೊಳಿಸಿ ಮತ್ತು ಸಂಘದ 
ಉಳಿತಾಯ ಖಾತೆಯಲ್ಲಿದ್ದ ರೂ.51,002-00 ಗಳಲ್ಲಿ ಸಮಾಪನಾಧಿಕಾರಿಗಳು ಸಂಭಾವನೆ, ಪತ್ರಿಕಾ ಪ್ರಕಟಣೆ ಹಾಗೂ ಇನ್ನಿತರೆ ವೆಚ್ಚಗಳನ್ನು ಭರಿಸಿದ್ದು, 
ಈ ಪೈಕಿ ಹೆಚ್ಚುವರಿಯಾಗಿ ಉಳಿದ ಮೊಬಲಗು ರೂ. 44,000-00 ಗಳನ್ನು ಸಹಕಾರ ಅಭಿವೃದ್ಧಿ ನಿಧಿ ಖಾತೆಗೆ ವರ್ಗಾಯಿಸಿರುವ ಬಗ್ಗೆ ಉಲ್ಲೇಖ 
(2)ರಲ್ಲಿ ತಿಳಿಸಿರುತ್ತಾರೆ. 

ಸಂಘದ ನೋಂದಣಿ ಸಂಖ್ಯೆ ರದ್ದತಿಗಾಗಿ ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ, 
ದಾವಣಗೆರೆ ಇವರ ಮುಖಾಂತರ ಉಲ್ಲೇಖ (3)ರಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸಮಾಪನೆಗೊಂಡ 
ಕೆ.ಎಸ್‌.ಆರ್‌.ಟಿ.ಸಿ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ದಾವಣಗೆರೆ, ದಾವಣಗೆರೆ ಜಿಲ್ಲೆ ಇದರ ನೋಂದಣಿ ಸಂಖ್ಯೆ/ಸನಿ31/ಇಓಆರ್‌ಜಿ/ 
12253/85-86 ದಿನಾ೦ಕ:19-12-1985 ಸಂಘದ ಸಮಾಪನೆ ಕಾರ್ಯಚಟುವಟಿಕೆಗಳನ್ನು ಪೂರ್ಣಗೊಳಿಸಿರುವುದರಿಂದ ನೋಂದಣಿ ರದ್ದತಿಯ 
ಆದೇಶವನ್ನು ನೀಡುವಂತೆ ಶಿಫಾರಸ್ಸಿನೊಂದಿಗೆ ಉಲ್ಲೇಖ(3)ರಲ್ಲಿ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಈ ಅಂಶಗಳನ್ನು ಪರಿಗಣಿಸಿ ಈ 
ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಸಂಖ್ಯೆ: ಆರ್‌ಡಿ/ಡಿವಿಜಿ:/ನೋಸಂರ/ಸಿಆರ್‌-35/2010-11, ಚಿತ್ರದುರ್ಗ, ದಿನಾಂಕ:30ನೇ ಅಕ್ಟೋಬರ್‌, 2010 


“ಆದೇಶ” 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಗಣಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 75ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಸಿಓ/201/ಸಿಎಲ್‌ಎಂ/2008, ಬೆಂಗಳೂರು ದಿನಾಂಕ:27-5-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ 
ಸಹಕಾರ ಸಂಘಗಳ ಉಪ ನಿಬಂಧಕರು, ಬಿ.ಕುಬೇರಪ್ಪ ಕೆ.ಸಿ.ಎಸ್‌. ಆದ ನಾನು ಸಮಾಪನೆಗೊಂಡ ಕೆ.ಎಸ್‌.ಆರ್‌.ಟಿ.ಸಿ. ನೌಕರರ ಗೃಹ ನಿರ್ಮಾಣ 
ಸಹಕಾರ ಸಂಘ ನಿ, ದಾವಣಗೆರೆ, ದಾವಣಗೆರೆ ಜಿಲ್ಲೆ ಇದರ ನೋಂದಣಿ ಸಂಖ್ಯೆ:ಸನಿ31/ಇಓಆರ್‌ಜಿ/12253/85-86 ದಿನಾಂಕ:19-12-1985ಯನ್ನು 
ರದ್ದುಗೊಳಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ರದ್ಧತಿಯ ಆದೇಶದ ದಿನಾಂಕದಿಂದ ಸದರಿ ಸಹಕಾರ ಸಂಘದ ಕಾರ್ಯ ಚಟುವಟಿಕೆಗಳು ನಿಂತು ಹೋಗಿರುತ್ತವೆಂದು 
ಭಾವಿಸಲ್ಪಡತಕ್ಕದ್ದು. ಈ ಸಂಘವು ಅಸಿತ್ವದಲ್ಲಿರುವುದಿಲ್ಲವೆಂದು ಪರಿಗಣಿಸತಕ್ಕದ್ದು ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ 
ನಿಯಮ 33(ಎನ್‌)ರನ್ವಯ ಈ ಸಂಘದ ದಾಖಲಾತಿಗಳನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಕಛೇರಿಯಲ್ಲಿಡಲು 
ಆದೇಶಿಸಿದೆ. 

ನನ್ನ ಸ್ವಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:30-10-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 


ಸ A) 
ಸಹಕಾರ ಸಂಘಗಳ ಉಪ ನಿಬಂಧಕರು. 
ಪಿಆರ್‌-1681 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಾರ್ಯಾಲಯ 
ಸಂಖ್ಯೆ: ಡಿಆರ್‌/ಡಿವಿಜಿ:/ಎಲ್‌ಕ್ಯೂಡಿ/ಸಿಆರ್‌-/2010-11, ದಿನಾಂಕ:29ನೇ ನವೆಂಬರ್‌, 2010 
ವಿಷಯ: ಸ್ಥಗಿತಗೊಂಡಿರುವ ಗೌರಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಗೌರಾಪುರ, ಚನ್ನಗಿರಿ-ತಾ: ದಾವಣಗೆರೆ-ಜಿಲ್ಲೆ, 
ಇದನ್ನು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: (1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರ ಪ್ರಸ್ತಾವನೆ ಸಂಖ್ಯೆ:ಸನಿ31/ಸ್ಥಗಿತ/ಗೌಅಉಸಸಸಂ/ 
ಸಿಆರ್‌-/10-11, ದಿನಾ೦ಕ:12-11-2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಇವರು ಉಲ್ಲೇಖ (0ರಲ್ಲಿ ಸಲ್ಲಿಸಿದ ಪ್ರಸ್ತಾವನೆ ಪ್ರಕಾರ ವಿಷಯ ಸೂಚಿತ 
ಸಂಘದ ಕಾರ್ಯಚಟುವಟಿಕೆಗಳು ಹಲವು ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಸಂಘದ ಆಡಳಿತ ಸಮಿತಿಯವರು ಸಂಘದ ಅಭಿವೃದ್ಧಿ ಬಗ್ಗೆ 
ಗಮನಿಸುವಲ್ಲಿ ವಿಫಲವಾಗಿರುತ್ತಾರೆ ಮತ್ತು ಸಂಘವನ್ನು ಪುನಶ್ಚೇತನಗೊಳಿಸುವಲ್ಲಿ ಆಸಕ್ತಿ ಇರುವುದಿಲ್ಲ. ಸಂಘದ ಆಡಳಿತ ಮಂಡಳಿ ನಿರ್ದೇಶಕರುಗಳ 
ಮಾಹಿತಿ ಲಭ್ಯವಿರುವುದಿಲ್ಲ. ಈ ಸಂಘದ ಲೆಕ್ಕಪುಸ್ತಕಗಳು, ಲೆಕ್ಕಪರಿಶೋಧನಾ ವರದಿಗಳು ಸಹ ಲಭ್ಯವಿರುವುದಿಲ್ಲ. ಈ ಸಂಘದಿಂದ ಸದಸ್ಯರಿಗೆ 
ಯಾವುದೇ ರೀತಿ ಪ್ರಯೋಜನ ದೊರೆಯದ ಕಾರಣ ಇದೇ ರೀತಿ ಮುಂದುವರೆಸಲು ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಆಧೋಗತಿಗೆ ಹೋಗುವ 
ಸಂಭವವಿರುವುದರಿಂದ ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಕಂಡುಬಂದಿರುವುದರಿಂದ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 


“ಆದೇಶ” 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಮತ್ತು 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(2)ರನ್ವಯ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಸಿಓ/201/ಸಿಎ೦ಎಲ್‌/2008, ಬೆಂಗಳೂರು ದಿನಾಂಕ:27-05-2010ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ದಾವಣಗೆರೆ ಜಿಲ್ಲಾ 
ಸಹಕಾರ ಸಂಘಗಳ ಉಪನಿಬಂಧಕರು. ಬಿ. ಕುಬೇರಪ್ಪ ಕೆ.ಸಿ.ಎಸ್‌, ಆದ ನಾನು ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ 
ಗೌರಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಗೌರಾಪುರ, ಚನ್ನಗಿರಿ-ತಾ: ಇದನ್ನು ಸಮಾಪನೆಗೊಳಿಸಿ, 1959ನೇ ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ ಕಲಂ 73(1)ರನ್ವಯ ಸಹಕಾರ ಅಭಿವೃದ್ಧಿ ಅಧಿಕಾರಿ, ಚನ್ನಗಿರಿ ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೮೫ 





ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ 
ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ 1959ನೇ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 73(1) ಮತ್ತು 74ರ ನಿಯಮದ ಪ್ರಕಾರ 
ಪಡೆದುಕೊಳ್ಳತಕ್ಕದ್ದು. 
ನನ್ನ ಸ್ಪಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:29-11-2010 ರಂದು ಈ ಆದೇಶವನ್ನು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು. 
ಪಿಆರ್‌-1682 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಕೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ. ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ:ಡಿಟಿಸಿಆರ್‌:500/2009-10, ದಿನಾಂಕ:19ನೇ ಆಗಸ್ಟ್‌, 2010 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ನೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ / ಆರೋಪಿ 
ಅಬಕಾರಿ ನಿರೀಕ್ಷಕರು, ಆರೋಪಿ ಪರಾರಿ 
ನಂಜನಗೂಡು ವಲಯ, ನಂಜನಗೂಡು. 
ಪ್ರಕರಣದ ಮುಖ್ಯಾಂಶಗಳು: 

ಗ್ರಾಮ ಪಂಚಾಯಿತಿ ಚುನಾವಣೆ-2010ರ ಹಿನ್ನಲೆಯಲ್ಲಿ ಗಸ್ತು ನಿರತ ಸಮಯದಲ್ಲಿ ದಿನಾಂಕ:05-05-10ರಂದು ರಾತ್ರಿ 9.00 ಗಂಟೆಯ 
ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ನಂಜನಗೂಡು ವಲಯ ಇವರು ನಂಜನಗೂಡು ತಾಲ್ಲೂಕಿನ ಹುಲ್ಲಹಳ್ಳಿ ಹೋಬಳಿ, ಹರತಲೆ ಗ್ರಾಮದ ಹತ್ತಿರ 
ಕೆಎ-09/ಇಸಿ-319 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌ ಮೊಪೆಡ್‌ ವಾಹನದಲ್ಲಿ ಅಕ್ರಮವಾಗಿ 10.800 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ವಶಪಡಿಸಿಕೊಂಡು ಆರೋಪಿ ಪರಾರಿಯಾಗಿರುತ್ತಾನೆಂದು ಪ್ರಕರಣ ಸಂ: 21/2009-10ರಲ್ಲಿ 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 14 ಮತ್ತು 32, 38(ಎ) ಮತ್ತು 43ರ ರೀತ್ಯಾ ಮೊಕದ್ದಮೆಯನ್ನು ದಾಖಲಿಸಿ, ಮುಂದಿನ ಕ್ರಮಕ್ಕಾಗಿ 
ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಮಾದಕ ದ್ರವ್ಯಗಳ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿ, ವರದಿ ಪಡೆಯಲಾಗಿ, ಮದ್ಯದ 
ಬಾಟಲಿಗಳಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಅಂಶ ಕಂಡುಬಂದಿದ್ದು, ಇವು ಮಾನವನ ಸೇವೆನೆಗೆ ಯೋಗ್ಯವಾಗಿರುತ್ತದೆಂದು ದಿನಾ೦ಕ:26-06-10ರ ಪತ್ರದಲ್ಲಿ 
ವರದಿ ನೀಡಿರುತ್ತಾರೆ. 

ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರ ದಿನಾಂಕ:01-07-2010ರಲ್ಲಿ ವರದಿಯೊಂದನ್ನು ಸಲ್ಲಿಸಿ, ಜಪ್ತುಪಡಿಸಲಾದ ವಾಹನದ 
ಮಾಲೀಕತ್ವದ ವಿವರವುಳ್ಳ “ಬಿ' ವಹಿಯ ಪ್ರತಿಯನ್ನು ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಪಡೆಯಲಾಗಿದ್ದು, ಸದರಿ ಬಿ ವಹಿಯ 
ಪ್ರತಿಯಂತೆ ಶ್ರೀ ವೇಲುಸ್ವಾಮಿ ಬಿನ್‌ ಶ್ರೀ ವೀರರಾಜು, ಸಂ. 40/, 2ನೇ ಕ್ರಾಸ್‌, ಅಶೋಕಪುರಂ, ನಂಜನಗೂಡು ಟೌನ್‌ ಇವರ ಒಡೆತನದಲ್ಲಿರುತ್ತದೆ. 
ಸದರಿ ವ್ಯಕ್ತಿಯ ವಿಳಾಸವನ್ನು ಅನೇಕ ಬಾರಿ ಪತ್ತೆಹಚ್ಚಲು ಪ್ರಯತ್ನಿಸಿದರೂ ಸಹ ವಾಹನ ಮಾಲೀಕರು ಪತ್ತೆಯಾಗಿರುವುದಿಲ್ಲ ಹಾಗೂ ವಾಹನವು 
ತನ್ನದೆಂದು ಇದೂವರೆವಿಗೂ ಮಾಲೀಕತ್ವ ನಿರೂಪಿಸಲು ಯಾರೊಬ್ಬರೂ ಮುಂದೆ ಬಂದಿರುವುದಿಲ್ಲ. ಆದ ಕಾರಣ ಕರ್ನಾಟಕ ಅಬಕಾರಿ ಕಾಯ್ದೆಯಡಿ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ. ಈ ಬಗ್ಗೆ ಮೈಸೂರು ಉಪ ವಿಭಾಗದ ಅಬಕಾರಿ ಉಪ ಅಧೀಕ್ಷಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಈ ಪ್ರಕರಣದಲ್ಲಿ ಆರೋಪಿಯು ಪರಾರಿಯಾಗಿದ್ದು, ಇಂತಹ ಮೊಕದ್ದಮೆಗಳಲ್ಲಿ ಪ್ರಕರಣ ದಾಖಲಾದ ಒಂದು ತಿಂಗಳೊಳಗಾಗಿ ವಾಹನದ 
ಮಾಲೀಕತ್ವವನ್ನು ನಿರೂಪಿಸಲು ಈ ಪ್ರಾಧಿಕಾರದ ಮುಂದೆ ಹಾಜರಾಗದಿದ್ದಲ್ಲಿ ಅಂತಹ ಅಬಕಾರಿ ವಸ್ತುಗಳು, ವಾಹನ ಮತ್ತು ಇತ್ಯಾದಿ ವಸ್ತುಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿರುತ್ತದೆ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾ೦ಕ:05-05-2010ರಂದು ನಂಜನಗೂಡು ತಾಲ್ಲೂಕಿನ ಹುಲ್ಲಹಳ್ಳಿ ಹೋಬಳಿ, ಹರತಲೆ ಗ್ರಾಮದ ಹತ್ತಿರ 
ಕೆಎ-09/ಇಸಿ-319 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಮೊಪೆಡ್‌ ವಾಹನದಲ್ಲಿ ಅಕ್ರಮವಾಗಿ 10.800 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32, 38(ಎ)ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು. 
ಈ ಬಗ್ಗೆ ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ ಹಾಗೂ ವಾಹನ 
ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿ೦ದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ತಿಯಾದ ವಾಹನವು ತನ್ನದೆಂದಾಗಲೀ, 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ 
ಮಾಲೀಕರಿಗೆ/ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು 
ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 
ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ 
ಆದೇಶ. 


೧೦೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಆದೇಶ ಸಂಖ್ಯೆ:ಡಿಟಿಸಿಆರ್‌/500/2009-10, ದಿನಾಂಕ:19-08-2010 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಸಿ)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ ನಿರೀಕ್ಷಕರು, 
ನಂಜನಗೂಡು ವಲಯ ಇವರು ಹೂಡಲಾದ ಪ್ರಮಾ.ವರದಿ ಸಂಖ್ಯೆ:21/09-10, ದಿನಾಂಕ:05-05-2010ರಂದು ವಶಪಡಿಸಿಕೊಂಡ ಕೆಎ-09/ಇಸಿ-319 
ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಮೊಪೆಡ್‌ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 
(ಈ ಆದೇಶವನ್ನು ಇಂದು ಅಂದರೆ 2010ನೇ ಇಸವಿ ಆಗಸ್ಟ್‌ ತಿಂಗಳ 19ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, 
ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಡಾ| ವೈ.ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿಆರ್‌-1683 ಮೈಸೂರು ಜಿಲ್ಲೆ, ಮೈಸೂರು. 


ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಕೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ:ಡಿಟಿಸಿಆರ್‌:215 (ಹೋಲೀಸ್‌)/2009-10, ದಿನಾಂಕ:19ನೇ ಆಗಸ್ಟ್‌, 2010 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ನೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ / ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಚಂದ್ರ ಬಿನ್‌ ಮಹದೇವು 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ. 
ಪ್ರಕರಣದ ಮುಖ್ಯಾಂಶಗಳು: 

ಗ್ರಾಮ ಪಂಚಾಯಿತಿ ಚುನಾವಣೆ-2010ರ ಪಾನ ನಿರೋಧಿ ದಿನದ ಹಿನ್ನೆಲೆಯಲ್ಲಿ ದಿನಾಂಕ:11-05-2010ರಂದು ರಾತ್ರಿ 8-30 ಗಂಟೆ 
ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ಮೈಸೂರು ಜಿಲ್ಲೆ ಇವರು ಮೈಸೂರು ತಾ| ಬಂಡಿಪಾಳ್ಯ 
ಗ್ರಾಮದ ಚೆಕ್‌ಪೋಸ್ಟ್‌ ಹತ್ತಿರ ಕೆಎ-09/ಡಬ್ಲ್ಯೂ-5641 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಎಕ್ಸೆಲ್‌ ಮೊಪಡ್‌ ವಾಹನದಲ್ಲಿ ಅಕ್ರಮವಾಗಿ 8.640 ಲೀ. 
ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದು, ಅಧಿಕಾರಿಗಳನ್ನು ಕಂಡು ಆರೋಪಿ ವಾಹನ ಮತ್ತು ಮದ್ಯವನ್ನು ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದು, ಈ 
ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ಪುಗೊಳಿಸಿ, ಆರೋಪಿ ಪರಾರಿಯಾಗಿರುವುದಾಗಿ ಠಾಣಾ ಮೊಕದ್ದಮೆ ಸಂ:30/2010ರಲ್ಲಿ ಕರ್ನಾಟಕ 
ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ತುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ 
ಹಸ್ತಾಂತರಿಸಲು ದಿ:12-5-2010ರಂದು ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅಂತೆಯೇ ದಿನಾ೦ಕ:19-05-2010ರಂದು ಮೈಸೂರು 
ವಲಯ-4ರ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿರುತ್ತದೆ. 

ಲಭ್ಯವಿರುವ ದಾಖಲೆಗಳಂತೆ, ದಿ:11-5-2010ರಂದು ಮೈಸೂರು ತಾ|, ಬಂಡಿಪಾಳ್ಯ ಗ್ರಾಮದ ಚೆಕ್‌ಪೋಸ್ಟ್‌ ಹತ್ತಿರ ಕೆಎ-09/ಡಬ್ಲ್ಯೂ-5641 
ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಎಕ್ಸೆಲ್‌ ಮೊಪಡ್‌ ವಾಹನದಲ್ಲಿ ಅಕ್ರಮವಾಗಿ 8.640 ಲೀ. ಮದ್ಯವನ್ನು ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದು 
ಕಂಡುಬಂದಿರುತ್ತದೆ. ಆರೋಪಿಯು ಪರಾರಿಯಾಗಿರುತ್ತಾರೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲ೦ 32, 38(ಎ)ರ ಅಡಿಯಲ್ಲಿ ತನಿಖಾಧಿಕಾರಿಗಳು 
ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ 
ನಿರೂಪಿಸಿರುವುದಿಲ್ಲ ಹಾಗೂ ವಾಹನ ಬಿಡುಗಡೆಯಾಗಿ ಪ್ರತಿವಾದಿಗಳ ಕಡೆಯಿ೦ದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣದಲ್ಲಿ ಆರೋಪಿಯು ಪರಾರಿಯಾಗಿದ್ದು, ಇಂತಹ ಮೊಕದ್ದಮೆಗಳಲ್ಲಿ ಪ್ರಕರಣ ದಾಖಲಾದ ಒಂದು ತಿಂಗಳೊಳಗಾಗಿ ವಾಹನದ 
ಮಾಲೀಕತ್ವವನ್ನು ನಿರೂಪಿಸಲು ಈ ಪ್ರಾಧಿಕಾರದ ಮುಂದೆ ಹಾಜರಾಗದಿದ್ದಲ್ಲಿ ಅಂತಹ ಅಬಕಾರಿ ವಸ್ತುಗಳು, ವಾಹನ ಮತ್ತು ಇತ್ಯಾದಿ ವಸ್ತುಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ತಿಯಾದ ವಾಹನವು ತನ್ನದೆಂದಾಗಲೀ, 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ಧಾಗಿಯಾಗಲೀ, ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ 
ಮಾಲೀಕರಿಗೆ/ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎ೦ಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 
ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ 
ಆದೇಶ. 

ಆದೇಶ ಸಂಖ್ಯೆ:ಡಿಟಿಸಿಆರ್‌/215 (ಹೋಲೀಸ್‌)/2009-10, ದಿನಾಂಕ:19-08-2010 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಸಿ)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅರಕ್ಷಕ ಉಪ ನಿರೀಕ್ಷಕರು, 

ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ ಇವರು ಹೂಡಲಾದ ಪ್ರಮಾ.ವರದಿ ಸಂಖ್ಯೆ:30/2010, ದಿನಾ೦ಕ:11-05-2010 ರಂದು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೮೭ 





ವಶಪಡಿಸಿಕೊಂಡ ಕೆಎ-09/ಡಬ್ಲ್ಯೂ-5641 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಎಕ್ಸೆಲ್‌ ಮೊಪಡ್‌ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿದೆ. 
(ಈ ಆದೇಶವನ್ನು ಇಂದು ಅಂದರೆ 2010ನೇ ಇಸವಿ ಆಗಸ್ಟ್‌ ತಿಂಗಳ 19ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, 
ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಡಾ| ವೈ.ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿಆರ್‌-1684 ಮೈಸೂರು ಜಿಲ್ಲೆ, ಮೈಸೂರು. 


ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ:ಡಿಟಿಸಿಆರ್‌:563/2009-10, ದಿನಾಂಕ:19ನೇ ಆಗಸ್ಟ್‌, 2010 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ನೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ / ಆರೋಪಿ 
ಅಬಕಾರಿ ನಿರೀಕ್ಷಕರು, ನಂಜನಗೂಡು ವಲಯ, ನಂಜನಗೂಡು. ಆರೋಪಿ ಪರಾರಿ 
ಪ್ರಕರಣದ ಮುಖ್ಯಾಂಶಗಳು: 

ಗ್ರಾಮ ಪಂಚಾಯಿತಿ ಚುನಾವಣೆ-2010ರ ಹಿನ್ನಲೆಯಲ್ಲಿ ದಿನಾಂಕ:11-05-10ರಂದು ರಾತ್ರಿ 8.00 ಗಂಟೆಯ ಸಮಯದಲ್ಲಿ ಅಬಕಾರಿ 
ನಿರೀಕ್ಷಕರು, ನಂಜನಗೂಡು ವಲಯ ಇವರು ನಂಜನಗೂಡು ತಾಲ್ಲೂಕಿನ ಕಲ್ಲಹಳ್ಳಿ ಗ್ರಾಮದ ಉತ್ತರ ಭಾಗಕ್ಕೆ ಸೇರಿದ ಕಬಿನಿ ನದಿಯ ದಡದ ಪಕ್ಕದಲ್ಲಿ 
ಕೆಎ-03/ಇಜೆ-6389 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌ ವಿಕ್ಟರ್‌ ವಾಹನದಲ್ಲಿ ಪಾನ ನಿರೋಧಿ ದಿನವಿದ್ದರೂ ಸಹ ಅಕ್ರಮವಾಗಿ 3,600 ಲೀ. 
ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ವಶಪಡಿಸಿಕೊಂಡು ಆರೋಪಿ ಪರಾರಿಯಾಗಿರುತ್ತಾನೆಂದು 
ಪ್ರಕರಣ ಸಂ: 24/09-10ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 1, 14 ಮತ್ತು 32, 38(ಎ) ಮತ್ತು 43ರ ರೀತ್ಯಾ ಮೊಕದ್ದಮೆಯನ್ನು 
ದಾಖಲಿಸಿ, ಮುಂದಿನ ಕ್ರಮಕ್ಕಾಗಿ ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಮಾದಕ ದ್ರವ್ಯಗಳ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಒಳಪಡಿಸಿ, ವರದಿ ಪಡೆಯಲಾಗಿ, ಮದ್ಯದ 
ಬಾಟಲಿಗಳಲ್ಲಿ ಈಥೈಲ್‌ ಆಲ್ಕೋಹಾಲ್‌ ಅಂಶ ಕಂಡುಬಂದಿದ್ದು, ಇವು ಮಾನವನ ಸೇವನೆಗೆ ಯೋಗ್ಯವಾಗಿರುತ್ತದೆಂದು ದಿನಾಂಕ:26-06-10ರ ಪತ್ರದಲ್ಲಿ 
ವರದಿ ನೀಡಿರುತ್ತಾರೆ. 

ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರ ದಿನಾಂಕ:29-07-10ರಂದು ವರದಿಯನ್ನು ಸಲ್ಲಿಸಿ, ಜಪ್ಪುಪಡಿಸಲಾದ ವಾಹನದ 
ಮಾಲೀಕತ್ವದ ವಿವರವುಳ್ಳ "ಬಿ' ವಹಿಯ ಪ್ರತಿಯನ್ನು ಪಡೆಯಲಾಗಿದ್ದು, ಅದರಂತೆ ವಾಹನವು ಸೈಯದ್‌ ವಾಹೀದ್‌ ಅಹಮದ್‌ ಬಿನ್‌ ಸೈಯದ್‌ ಸೈದ್‌ 
ಅಹಮದ್‌, ಸಂ.1518, ಸೋನಪ್ಪ ಗ್ರೌಂಡ್‌, ಡಿ.ಜಿ. ಹಳ್ಳಿ, ಬೆಂಗಳೂರು ಇವರ ಒಡೆತನದಲ್ಲಿರುತ್ತದೆ. ಸದರಿ ವಿಳಾಸಕ್ಕೆ ತೆರಳಿ ಭೇಟಿ ನೀಡಿ ಮಾಲೀಕರನ್ನು 
ವಿಚಾರಣೆ ಮಾಡಲಾಗಿ ಮಹದೇವಸ್ವಾಮಿ ಬಿನ್‌ ಕಾಳಿ೦ಗಪ್ಪ, ರಾಂಪುರ ಗ್ರಾಮ, ಹುಲ್ಲಹಳ್ಳಿ ಗ್ರಾಮ, ನಂಜನಗೂಡು ತಾ॥ ಇವರಿಗೆ ಮಾರಾಟ 
ಮಾಡಿರುವುದಾಗಿ ತಿಳಿಸಿರುತ್ತಾರೆ. ಈ ವಿಳಾಸಕ್ಕೆ ದಿನಾಂಕ: 12-07-10 ಮತ್ತು 18-07-10ರಂದು ಭೇಟಿ ನೀಡಿ, ವಿಚಾರಣೆ ಮಾಡಲಾಗಿ, ಈ ಹೆಸರಿನ 
ವ್ಯಕ್ತಿಯು ವಿಳಾಸದಲ್ಲಿ ಇಲ್ಲವೆಂದು ಗ್ರಾಮಸ್ಥರಿಂದ ತಿಳಿದುಬಂದಿರುತ್ತದೆಂದು ತಿಳಿಸುತ್ತಾ ಈ ಪ್ರಕರಣದಲ್ಲಿ ಸಿ ಅಂತಿಮ ವರದಿಯನ್ನು ಮಾನ್ಯ 
ನ್ಯಾಯಾಲಯಕ್ಕೆ ಸಲ್ಲಿಸಲು ಅನುಮತಿಗಾಗಿ ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ಆರೋಪಿಯು ಪರಾರಿಯಾಗಿದ್ದು, ಇಂತಹ ಮೊಕದ್ದಮೆಗಳಲ್ಲಿ ಪ್ರಕರಣ ದಾಖಲಾದ ಒಂದು ತಿಂಗಳೊಳಗಾಗಿ ವಾಹನದ 
ಮಾಲೀಕತ್ವವನ್ನು ನಿರೂಪಿಸಲು ಈ ಪ್ರಾಧಿಕಾರದ ಮುಂದೆ ಹಾಜರಾಗದಿದ್ದಲ್ಲಿ ಅಂತಹ ಅಬಕಾರಿ ವಸ್ತುಗಳು, ವಾಹನ ಮತ್ತು ಇತ್ಯಾದಿ ವಸ್ತುಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿರುತ್ತದೆ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:11-05-2010ರಂದು ನಂಜನಗೂಡು ತಾಲ್ಲೂಕಿನ ಕಲ್ಲಹಳ್ಳಿ ಗ್ರಾಮದ ಉತ್ತರ ಭಾಗಕ್ಕೆ ಸೇರಿದ ಕಬಿನಿ 
ನದಿಯ ದಡದ ಪಕ್ಕ ಕೆಎ-03/ಇಜೆ-6389 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌ ವಿಕ್ಟರ್‌ ವಾಹನದಲ್ಲಿ ಅಕ್ರಮವಾಗಿ 3,600 ಲೀ. ಮದ್ಯವನ್ನು ಹೊಂದಿ, 
ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲ೦ 32, 38(ಎ)ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ 
ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ ಹಾಗೂ 
ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ತಿಯಾದ ವಾಹನವು ತನ್ನದೆಂದಾಗಲೀ, 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ ಖುದ್ಧಾಗಿಯಾಗಲೀ, ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ 
ಮಾಲೀಕರಿಗೆ/ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು 
ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 


೧೦೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ 
ಆದೇಶ. 
ಆದೇಶ ಸಂಖ್ಯೆ:ಡಿಟಿಸಿಆರ್‌/563/2009-10, ದಿನಾಂಕ:19-08-2010 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಸಿ)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬಕಾರಿ 
ನಿರೀಕ್ಷಕರು, ನಂಜನಗೂಡು ವಲಯ ಇವರು ಹೂಡಲಾದ ಪ್ರಮಾ.ವರದಿ ಸಂಖ್ಯೆ:24/09-10, ದಿನಾ೦ಕ:11-05-2010ರಂದು ವಶಪಡಿಸಿಕೊಂಡ 
ಕೆಎ-03/ಆಜೆ-6389 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ವಿಕ್ಟರ್‌ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 
(ಈ ಆದೇಶವನ್ನು ಇಂದು ಅಂದರೆ 2010ನೇ ಇಸವಿ ಆಗಸ್ಟ್‌ ತಿಂಗಳ 19ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, 
ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು.) 
ಡಾ| ವೈ.ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಹಾಗೂ ಅಧಿಕೃತ ಅಧಿಕಾರಿಗಳು, 
ಪಿಆರ್‌-1685 ಮೈಸೂರು ಜಿಲ್ಲೆ, ಮೈಸೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು ದಾವಣಗೆರೆ ಜಿಲ್ಲೆ, ದಾವಣಗೆರೆ ಇವರ ಕಾರ್ಯಾಲಯ 
ವಿಷಯ: ಸಮಾಪನೆಗೊಂಡಿರುವ ಕುಂಠಪಾಲನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಕುಂಠಪಾಲನಳ್ಳಿ, ದಾವಣಗೆರೆ 
ತಾಲ್ಲೂಕು ಇದನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72(3)ರನ್ವಯ ಪುನ:ಶ್ಲೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: 1 ಈ ಕಛೇರಿಯ ಆದೇಶ ಸಂಖ್ಯೆ:ಡಿಆರ್‌/ಡಿವಿಜಿ/ಸಮಾಪನೆ/ಸಿಆರ್‌-25/2008-09, ದಿ:20-07-2009 ಮತ್ತು 
13-08-2010. 
2) ಹಿಂದಿನ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಅಧ್ಯಕ್ಷರು ಸೇರಿ ದಿನಾಂಕ 25-10-2000ರಂದು ನಡೆಸಿದ ಸಭಾ 
ನಡವಳಿಗಳು 
3) ಡೆಪ್ಯೂಟಿ ಮ್ಯಾನೇಜರ್‌ ಶಿಮೂಲ್‌ ದಾವಣಗೆರೆ ಡಿವಿಜನ್‌ರವರ ಪತ್ರ ಸಂಖ್ಯೆ ಶಿ.ಹಾ.ಒ/ಸೇ.ಮಾ.ತಂ./ದಾ.ವಿ./ 
ಪುನ:ಶ್ಚೇತನ/ 23/2010-11, ದಿನಾ೦ಕ 04-11-2010. 
4) ಸಮಾಪನಾಧಿಕಾರಿಗಳ ಪ್ರಸ್ತಾವನೆ ಪತ್ರ ಸಂ:ಸಸಂಹಿನಿ/ಹಾ.ಉ.ಸ.ಸಂ.ನಿ.ಕೆ.ಪಿ.ಹಳ್ಳಿ/ಸಮಾಪನೆ/2010-11, 
ದಿನಾಂಕ:04-11-2010 
5) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಾವಣಗೆರೆ ಉಪ ವಿಭಾಗ ದಾವಣಗೆರೆ ಇವರ ಪತ್ರ ಸಂ:ಸನಿ31/ 
ಸಮಾಪನೆ/ಹಾ.ಉ.ಸ.ಸಂ.ನಿ.ಕೆ.ಪಿ.ಹಳ್ಳಿ/ಸಿಆರ್‌- /2008-09, ದಿನಾ೦ಕ:08-11-2010 
ಪ್ರಸ್ತಾವನೆ: 
ಪ್ರಸ್ತುತ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ, ವಿಷಯ ಸೂಚಿತ ಸಂಘವು ಕಳೆದ ಹಲವಾರು ವರ್ಷಗಳಿಂದ ಸ್ಥಗಿತಗೊಂಡಿದ್ದ 
ಕಾರಣ ಉಲ್ಲೇಖ (0ರ ಆದೇಶದ ರೀತ್ಯಾ ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು 2ನೇ ವೃತ್ತ ದಾವಣಗೆರೆ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು ಸದರಿ ಸಂಘದ ಕಾರ್ಯಚಟುವಟಿಕೆಗಳನ್ನು ಪೂರ್ಣಗೊಳಿಸುವ ಪೂರ್ವದಲ್ಲಿ 
ಪುನ:ಶ್ಲೇತನಗೊಳಿಸುವ ಬಗ್ಗೆ ಉಲ್ಲೇಖ (2) & (3)ರಲ್ಲಿ ವಿನಂತಿಸಿಕೊಂಡಿರುವುದರಿಂದ ಉಲ್ಲೇಖ (4)ರಲ್ಲಿ ಪುನ:ಶ್ಲೇತನಗೊಳಿಸಲು ಪ್ರಸ್ತಾವನೆಯನ್ನು 
ಸಲ್ಲಿಸಿರುವುದರಿಂದ ಉಲ್ಲೇಖ (5) ರಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ದಾವಣಗೆರೆ ಉಪ ವಿಭಾಗ ದಾವಣಗೆರೆ ಇವರು ಈ ಕೆಳಕಂಡ 
ಷರತ್ತುಗಳನ್ನು ವಿಧಿಸಿ, ಸಂಘದ ಸಮಾಪನಾ ಆದೇಶವನ್ನು ರದ್ದುಗೊಳಿಸಿ ಸಂಘದ ಆಡಳಿತ ಮಂಡಳಿ ರಚಿಸಿಕೊಂಡು ಮುಂದುವರೆಸಿಕೊಂಡು 
ಹೋಗಲು ಅವಕಾಶ ಕಲ್ಪಿಸುವಂತೆ ಶಿಫಾರಸ್ಸಿನೊಂದಿಗೆ ಪ್ರಸ್ತಾವನೆಯನ್ನು ಈ ಕಛೇರಿಗೆ ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯಲ್ಲಿರುವ ಅಂಶಗಳನ್ನು 
ಪರಿಶೀಲಿಸಿ ಸಂಘವನ್ನು ಪುನ:ಶ್ಚೇತನಗೊಳಿಸಲು ಈ ಕೆಳಕಂಡ ಷರತ್ತುಗಳನ್ನು ವಿಧಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
“ಆದೇಶ” 
ನಂ. ಡಿಆರ್‌/ಡಿವಿಜಿ/ಹಾ.ಉ.ಸ.ಸಂ.ನಿ.ಕೆ.ಪಿ.ಹಳ್ಳಿ/ಪುನ:ಶ್ಚೇತನ/ಸಿಆರ್‌-25/2008-09, ದಿನಾಂಕ:22-11-2010 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 7263) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಸಿಓ/201/ 
ಸಿಎಲ್‌ಎ೦/2008, ಬೆಂಗಳೂರು ದಿನಾಂಕ:27-05-2010 ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಬಿ. ಕುಬೇರಪ್ಪ, ಕೆ.ಸಿ.ಎಸ್‌. ಸಹಕಾರ 
ಸಂಘಗಳ ಉಪ ನಿಬಂಧಕರು, ದಾವಣಗೆರೆ ಜಿಲ್ಲೆ, ಆದ ನಾನು ಸಮಾಪನೆಗೊಂಡಿರುವ ಕುಂಠಪಾಲನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, 
ಕುಂಠಪಾಲನಹಳ್ಳಿ, ದಾವಣಗೆರೆ ತಾಲ್ಲೂಕು ಇದನ್ನು ಉಲ್ಲೇಖ (1ರ ಸಮಾಪನಾ ಆದೇಶವನ್ನು ರದ್ದುಗೊಳಿಸಿ ಈ ಸಂಘವನ್ನು ಮುಂದುವರಿಸಿ ಕೊಂಡು 
ಹೋಗಲು ಅವಕಾಶ ನೀಡುತ್ತಾ ಈ ಮೂಲಕ ಸಂಘವನ್ನು ಈ ಕೆಳಕಂಡ ಷರತ್ತುಗೊಳಪಡಿಸಿ ಪುನಶ್ಚೇತನಕ್ಕಾಗಿ ಆದೇಶಿಸಿರುತ್ತೇನೆ. 
-: ಷರತ್ತುಗಳು :- 
1) ಸಂಘದ ಉಪ ನಿಯಮಗಳ ಉದ್ದೇಶಗಳ ರೀತ್ಯಾ ಕಾರ್ಯತತ್ತರವಾಗತಕ್ಕದ್ದು. 
2) ಈಗ ನೀಡಿರುವ ಕ್ರಿಯಾ ಯೋಜನೆ ಪ್ರಕಾರ ಪ್ರಗತಿ ಸಾಧಿಸಿ ಪ್ರಗತಿ ವರದಿಯನ್ನು ತಪ್ಪದೇ ಸಲ್ಲಿಸತಕ್ಕದ್ದು. 


ಲ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೮೯ 





3) ಪ್ರತಿ ಮಾಹೆ ಜಮಾ-ಖರ್ಚು, ಆಡಳಿತ ಮಂಡಳಿ ನಿರ್ಣಯದ ಪ್ರತಿಗಳನ್ನು ತಪ್ಪದೇ ಸಕ್ಷಮ ಪ್ರಾಧಿಕಾರಕ್ಕೆ ಸಲ್ಲಿಸಿ ಸ್ವೀಕೃತಿ 
ಕಾಯ್ದಿರಿಸತಕ್ಕದ್ದು. 

4) ಕ್ರಿಯಾ ಯೋಜನೆ ಪ್ರಕಾರ ಪ್ರಗತಿ ಸಾಧಿಸದಿದ್ದಲ್ಲಿ ಪುನ: ಯಾವುದೇ ಮುನ್ಸೂಚನೆ ನೀಡದೆ ಸಮಾಪನೆಗೊಳಿಸಲು ಕ್ರಮವಿಡಲಾಗುವುದು. 

5) ಪುನಃಶ್ಚೇತನ ಆದೇಶ ಹೊರಡಿಸಿದ 6 ತಿಂಗಳ ಒಳಗಾಗಿ ಲೆಕ್ಕಪರಿಶೋಧನೆ ಮಾಡಿಸಿ ಸದರಿ ವರದಿಯನ್ನು ಕಚೇರಿಗೆ ಸಲ್ಲಿಸುವುದು. 

6) ಡಿ.ಡಿ.ಸಿ.ಸಿ. ಬ್ಯಾಂಕ್‌ನೊಂದಿಗೆ ವ್ಯವಹಾರ ಮಾಡತಕ್ಕದ್ದು. 

ಪುನ:ಶ್ಚೇತನಗೊಂಡ ಈ ಸಂಘದ ಮಹಾಸಭೆಯನ್ನು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಮತ್ತು ನಿಯಮಗಳ ಪ್ರಕಾರ ಜರುಗಿಸಲು 
ಸಂಘದ ಸಮಾಪನಾಧಿಕಾರಿಗೆ ಸೂಚಿಸಿದೆ. ಹಾಗೂ ನೂತನ ಆಡಳಿತ ಮಂಡಳಿಯನ್ನು ರಚಿಸಲು ಶ್ರೀ ಟಿ. ಚನ್ನಬಸಪ್ಪ, ಸಹಕಾರ ಸಂಘಗಳ ಹಿರಿಯ 
ನಿರೀಕ್ಷಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ, ಹರಪನಹಳ್ಳಿ ಇವರನ್ನು ಚುನಾವಣಾಧಿಕಾರಿಯನ್ನಾಗಿ ನೇಮಕ ಮಾಡಿರುತ್ತೇನೆ. 
ಚುನಾವಣಾಧಿಕಾರಿಗಳು, ಚುನಾವಣಾ ಕಾರ್ಯವನ್ನು ಜರುಗಿಸಿ ಹಾಗೂ ಮಹಾಸಭೆಯಲ್ಲಿ ಹಾಜರಾಗಿ ಈ ಕಛೇರಿಗೆ ವರದಿ ಮಾಡಲು ಆದೇಶಿಸಿದೆ. 


ಈ ಆದೇಶವನ್ನು ನನ್ನ ಸ್ಪಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾ೦ಕ:22-11-2010ರಂದು ಹೊರಡಿಸಿರುತ್ತೇನೆ. 
ಸಹಕಾರ ಸಂಘಗಳ ಉಪ ನಿಬಂಧಕರು. 
ಪಿಆರ್‌-1666 ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಾರ್ಯಾಲಯ, ದಾವಣಗೆರೆ ಉಪವಿಭಾಗ, ದಾವಣಗೆರೆ 
ಸಂಖ್ಯೆ: ಆರ್‌.31/ದಾವಾ/ಅಮಲ್ಜಾರಿ/ಇ.ಪಿ.191/2008-09, ದಿನಾಂಕ:26ನೇ ನವೆಂಬರ್‌, 2010 
ವಿಷಯ: ದಿ ದಾವಣಗೆರೆ ಅರ್ಬನ್‌ ಕೋ-ಆಪ್‌ ಬ್ಯಾಂಕ್‌ ಲಿ, ದಾವಣಗೆರೆ, ಇದರ ಸುಸ್ತಿ ಸಾಲಗಾರರಾದ ಶ್ರೀಮತಿ 
ಎಸ್‌. ಸುನಂದ ಕೋಂ. ಎಸ್‌.ಎಲ್‌.ಸ್ಥಾಮಿ, ಡೋರ್‌ ನಂ.2132/, 4ನೇ ಮೇನ್‌, ಎಂ.ಸಿ.ಸಿ.ಎ ಬ್ಲಾಕ್‌, ದಾವಣಗೆರೆ, 
ಇವರ ಸ್ಥಿರಾಸ್ತಿ ಮಾರಾಟವನ್ನು ಸ್ಥಿರೀಕರಿಸುವ ಬಗ್ಗೆ. 
ಉಲ್ಲೇಖ: 1) ಮಾರಾಟಾಧಿಕಾರಿಗಳು ನಿ.441 ಇವರ ಪ್ರಸ್ತಾವನೆಯ ದಿನಾಂಕ:15-04-2010 ಮತ್ತು 15-11-2010 
2) ಈ ಕಛೇರಿಯ ಸಮ ಸಂಖ್ಯೆಯ ಅಂತಿಮ ತಿಳುವಳಿಕೆಯ ಪತ್ರದ ದಿನಾಂಕ:27-05-2010 
ಪ್ರಸ್ತಾವನೆ: 
ದಿ ದಾವಣಗೆರೆ ಅರ್ಬನ್‌ ಕೋ-ಆಪ್‌ ಬ್ಯಾಂಕ್‌ ಲಿ, ದಾವಣಗೆರೆ, ಇದರಲ್ಲಿ ಸಾಲ ಪಡೆದ ಸುಸ್ಲಿದಾರರಾದ ಶ್ರೀಮತಿ ಎಸ್‌. ಸುನಂದ 
ಕೋಂ. ಎಸ್‌.ಎಲ್‌. ಸ್ವಾಮಿ, ಇವರಿಗೆ ಸೇರಿದ ಸ್ಥಿರಾಸ್ತಿಯಾದ ದಾವಣಗೆರೆ ಸಿಟಿ, 5ನೇ ವಾರ್ಡ್‌, 9ನೇ ಬಿ ಡಿವಿಜನ್‌, ನಿವೇಶನ ಸಂಖ್ಯೆ153, ಡೋರ್‌ 
ನಂ.2132/, 4ನೇ ಮುಖ್ಯ ರಸ್ತೆ, ಎಂ.ಸಿ.ಸಿ. ಎ ಬ್ಲಾಕ್‌, ಇದರ ಅಳತೆ ಪೂರ್ವ-ಪಶ್ಚಿಮ 60 ಅಡಿ, ಉತ್ತರ-ದಕ್ಷಿಣ 26 ಅಡಿ, ನಿವೇಶನದಲ್ಲಿ ಕಟ್ಟರುವ 
ಆರ್‌.ಸಿ.ಸಿ. ಹೊದಿಕೆಯುಳ್ಳ ವಾಸೋಪಯೋಗಿ ಮನೆ, ಮಾರಾಟಾಧಿಕಾರಿ, ನಿ.44, ದಾವಣಗೆರೆ ಅರ್ಬನ್‌ ಕೋ-ಆಪ್‌ ಬ್ಯಾಂಕ್‌ ಲಿ, ದಾವಣಗೆರೆ, 
ಇವರ ದಾವಾ ಸಂಖ್ಯೆ ಜೆ.ಆರ್‌/ಡಿವಿಜಿ/ದಾವಾ/320/2008-2009, ದಿನಾಂಕ 30-12-2008ರ ಮತ್ತು ಇ.ಪಿ. ನಂ. 19/2008-09 ರಡಿಯಲ್ಲಿ 
ಅಮಲ್ಜಾರಿ ಕ್ರಮ ಜರುಗಿಸಿ, ದಿನಾಂಕ 12-4-2010ರಂದು ಬಹಿರಂಗ ಹರಾಜು ನಡೆಸಿರುತ್ತಾರೆ. ಸದರಿ ಬಹಿರಂಗ ಹರಾಜಿನಲ್ಲಿ ಶ್ರೀ ಎಸ್‌. ಯತಿರಾಜ 
ಬಿನ್‌ ಶುಂಭುಲಿಂಗಪ್ಪ ದಾವಣಗೆರೆ, ಇವರು ಅತಿ ಹೆಚ್ಚು ಬಿಡ್ಡುದಾರರಾಗಿ ರೂ. 3,66,000-00 (ರೂಪಾಯಿ ಮೂರು ಲಕ್ಷದ ಅರವತ್ತಾರು ಸಾವಿರ 
ಮಾತ್ರ) ಗಳಿಗೆ ಬಿಡ್‌ ಮಾಡಿರುವ ಕಾರಣ ಮಾರಾಟಾಧಿಕಾರಿಗಳು ಸದರಿಯವರ ಹೆಸರಿಗೆ ಹರಾಜನ್ನು ನಿಲ್ಲಿಸಿರುವುದರ ಸಂಬ೦ಧ, ಈ ದಾವಾ ಸ್ವತ್ತನ್ನು 
ಸಂಬಂಧಿಸಿದವರ ಹೆಸರಿಗೆ ಮಾರಾಟ ಮಾಡಿರುವ ಸಂಬಂಧ ಬ್ಯಾಂಕಿನ ಮಾರಾಟಾಧಿಕಾರಿಗಳ ಪತ್ರ ದಿನಾಂಕ 15-04-2010 ಮತ್ತು 15-11-2010ರ 
ಪ್ರಕಾರ ಸದರಿ ಷೆಡ್ಕೊಲ್‌ ಆಸ್ತಿ ಮಾರಾಟ ಸಂದರ್ಭದಲ್ಲಿ ಸಾಲಗಾರರು ಕೂಡ ಹಾಜರಾಗಿರುವ ಬಗ್ಗೆ ತಿಳಿಸಿರುತ್ತಾರೆ ಮತ್ತು ಸದರಿ ಸಾಲಗಾರರು 
ದಿನಾಂಕ 13-11-2010ರಂದು ಬ್ಯಾಂಕಿನ ಅಧ್ಯಕ್ಷರಿಗೆ ಹರಾಜು ಮಾಡಿದ ಮೊತ್ತಕ್ಕೆ ಒಪ್ಪಿಗೆ ಪತ್ರ ನೀಡಿರುವುದು ದೃಢಪಟ್ಟಿರುತ್ತದೆ. ಮಾರಾಟಾಧಿಕಾರಿಗಳ 
ಪ್ರಕಾರ ಸದರಿ ಸ್ಥಿರಾಸ್ತಿಯು ಹಾಲಿ ಹರಾಜಾದ ಮೊತ್ತಕ್ಕಿಂತ ಹೆಚ್ಚಿಗೆ ಬಿಡ್ಡು ಆಗುವುದಿಲ್ಲ ಎ೦ಬ ಅಭಿಪ್ರಾಯ ತಿಳಿಸಿರುತ್ತಾರೆ. ಪ್ರಧಾನ ವ್ಯವಸ್ಥಾಪಕರು 
ದಿನಾಂಕ 15-11-2010ರ ಪತ್ರದಲ್ಲಿ ತಿಳಿಸಿದಂತೆ ಹರಾಜು ಮಾಡಿರುವ ಸ್ಥಿರಾಸ್ತಿ ಎಸ್‌.ಆರ್‌. ದರದ ಪ್ರಕಾರ ಸರಿಯಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. 
ಮಾರಾಟಾಧಿಕಾರಿಗಳು ಷೆಡ್ಕೊಲ್‌ ಸ್ಥಿರಾಸ್ತಿಯನ್ನು ಸ್ಥಿರೀಕರಿಸಲು ನಿಯಮಾನುಸಾರ ಶಿಫಾರಸ್ಸು ಮಾಡಿರುತ್ತಾರೆ. ಉಲ್ಲೇಖ 2ರನ್ವಯ ಅಂತಿಮ ತಿಳುವಳಿಕೆ 
ನೋಟಿಸು ಜಾರಿ ಮಾಡಿದರೂ ಯಾವುದೇ ಆಕ್ಷೇಪಣೆಗಳು ಇದುವರೆಗೂ ಬಾರದೇ ಇರುವುದರಿಂದ, ಈ ಕೆಳಕಂಡಂತೆ ಆದೇಶ ಮಾಡಿದೆ. 


“ಆದೇಶ” 

ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಅನ್ವಯ, ಕರ್ನಾಟಕ ಸಹಕಾರ ಸಂಘಗಳ ನಿಯಮ 1960ರ ನಿಯಮ 38(6)(ಎ) 
ರಡಿಯಲ್ಲಿ ಮಾರಾಟಾಧಿಕಾರಿ ನಿ.441, ದಿ ದಾವಣಗೆರೆ ಅರ್ಬನ್‌ ಕೋ-ಆಪ್‌ ಬ್ಯಾಂಕ್‌ ಲ್ಲಿ ದಾವಣಗೆರೆ, ಇವರ ದಿನಾಂಕ:12-04-2010 ರಂದು 
ಬಹಿರಂಗ ಹರಾಜಿನಲ್ಲಿ ದಾವಣಗೆರೆ ವಾಸಿ (1) ಶ್ರೀಮತಿ ಎಸ್‌. ಸುನಂದ ಕೋಂ, ಎಸ್‌.ಎಲ್‌. ಸ್ವಾಮಿ, ದಾವಣಗೆರೆ ಇವರಿಗೆ ಸೇರಿದ ಸ್ಥಿರಾಸ್ತಿಯಾದ 
ದಾವಣಗೆರೆ ಸಿಟಿ, ಡೋರ್‌ ನಂ2132/, ಸೈಟ್‌ ನಂ.153, 5ನೇ ವಾರ್ಡ್‌, 9ನೇ ಬಿ ಡಿವಿಜನ್‌, 4ನೇ ಮುಖ್ಯ ರಸ್ತೆ, ಎಂ.ಸಿ.ಸಿ. "ಎ' ಬ್ಲಾಕ್‌ನಲ್ಲಿರುವ, 
ಪೂರ್ವ-ಪಶ್ಚಿಮ 60 ಅಡಿ, ಉತ್ತರ-ದಕ್ಷಿಣ 26 ಅಡಿ, ಇದರಲ್ಲಿ ಕಟ್ಟಿಸಿರುವ ಆರ್‌.ಸಿ.ಸಿ ವಾಸೋಪಯೋಗಿ ನಿವೇಶನ ಮತ್ತು ಮನೆಯನ್ನು 
ಶ್ರೀ ಎಸ್‌. ಯತಿರಾಜ್‌ ಬಿನ್‌ ಶುಂಭುಲಿಂಗಪ್ಪ, ಇವರಿಗೆ ರೂ.3,66,000-00 (ರೂಪಾಯಿ ಮೂರು ಲಕ್ಷದ ಅರವತ್ತಾರು ಸಾವಿರ ಮಾತ್ರಗಳಿಗೆ 
ಬಹಿರಂಗ ಹರಾಜಿನಲ್ಲಿ ಮಾರಾಟ ಮಾಡಿರುವುದನ್ನು ಸ್ಥಿರೀಕರಿಸಿ ಈ ಮೂಲಕ ಧೃಡೀಕರಿಸಿದೆ. 

ಸೇಲ್‌ ಸರ್ಟಿಫಿಕೇಟನ್ನು ಜಾರಿ ಮಾಡುವ ಸಂಬಂಧವಾಗಿ, ಖರೀದಿದರಾರು ಹರಾಜಿನ ಮೊತ್ತಕ್ಕೆ ಅವಶ್ಯವಿರುವ ಸ್ಟಾಂಪ್‌ ಪೇಪರನ್ನು 
ಖರೀದಿಸಿ, ಈ ಆದೇಶ ತಲುಪಿದ 15 ದಿನಗಳೊಳಗಾಗಿ ಈ ಕೆಳಗೆ ಸಹಿ ಮಾಡಿರುವವರ ಸಮ್ಮುಖದಲ್ಲಿ ಹಾಜರುಪಡಿಸಲು ಸೂಚಿಸಿದೆ. 


೧೦೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಈ ಆದೇಶವನ್ನು ನನ 


ಸ ಸ್ಪಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನ ದಿನಾಂಕ:26-11-2010 ರಂದು ಈ ಆದೇಶವನ್ನು 
ಹೊರಡಿಸಿರುತ್ತೇನೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು. 
ಪಿಆರ್‌-1667 ದಾವಣಗೆರೆ ಉಪವಿಭಾಗ, ದಾವಣಗೆರೆ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು-1, ಬೆ೦ಗಳೂರು ನಗರ ಜಿಲ್ಲೆರವರ ಕಛೇರಿ 
ನಂ.146, 8ನೇ ಅಡ್ಡರಸ್ತೆ, 3ನೇ ಮುಖ್ಯರಸ್ತೆ, ಮಾರ್ಗೋಸಾ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು-03 
ಕ್ರಮಾಂಕ: ಡಿಆರ್‌ಬಿ-1/ಸಮಾಪನೆ/06/2010-11, ದಿನಾಂಕ:23ನೇ ನವೆಂಬರ್‌, 2010 
ವಿಷಯ: ಸ್ಥಗಿತಗೊಂಡಿರುವ ಹಾಗೂ ನಿಷ್ಠಿಯಗೊಂಡ ಅಸ್ಪಿತ್ವದಲ್ಲಿರದ ಸಹಕಾರ ಸಂಘಗಳನ್ನು ಸಮಾಪನೆಗೊಳಿಸಿ 
ಸಮಾಪನಾಧಿಕಾರಿಗಳನ್ನು ನೇಮಕಾತಿ ಮಾಡುವ ಬಗ್ಗೆ. 
ಉಲ್ಲೇಖ: (1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರುರವರ, ಪತ್ರ ಕ್ರಮ. ಸಂಖ್ಯೆ ಸನಿ44/ 
ಸಮಾಪನೆ/ 17, 18, 19, 20, 21, 22, 23 ಮತ್ತು 24/2007-08 ದಿನಾಂಕ:04-10-2007. 
(2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ, ಬೆಂಗಳೂರು ಇವರ ಪತ್ರ ಸಂಖ್ಯೆ:ಸನಿ.44/ಸಮಾಪನೆ/ 
53, 54, 55, 56, 58, 59, 60, 61/2007-08, ದಿನಾ೦ಕ:29-10-2010, 30-10-2010. 
ಪ್ರಸ್ತಾವನೆ: 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಒಂದನೇ ವಲಯ, ಬೆಂಗಳೂರು ಇವರು ಉಲ್ಲೇಖಿತ ಪತ್ರಗಳಲ್ಲಿ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ 
ಬೆ೦ಗಳೂರು ನಗರ ಜಿಲ್ಲೆ- ರವರ ಕಛೇರಿ ವ್ಯಾಪ್ತಿಯಲ್ಲಿ ಈ ಕೆಳಗೆ ಆದೇಶದಲ್ಲಿ ತಿಳಿಸಿರುವ ಸಹಕಾರ ಸಂಘಗಳು ಹಲವಾರು ವರ್ಷಗಳಿಂದ 
ಕಾರ್ಯನಿರ್ವಹಿಸದೆ ಸ್ಥಗಿತಗೊಂಡಿದ್ದು. ಈ ಸಂಘಗಳಿಗೆ, ಆಡಳಿತಾಧಿಕಾರಿಗಳನ್ನು ನೇಮಕಾತಿ ಮಾಡಿದ್ದು, ಸಂಘವು ಅಸಿತ್ನದಲ್ಲಿರದ ಕಾರಣದಿಂದ 
ಹಾಗೂ ಈ ಸಂಘಗಳ ಬಗ್ಗೆ ಹಿತಾಸಕ್ತಿಯುಳ್ಳ ಸದಸ್ಯರುಗಳಾಗಲೀ ಪದಾಧಿಕಾರಿಗಳಾಗಲೀ ಅಥವಾ ನೌಕರರಾಗಲೀ ಸಿಗದ ಕಾರಣಗಳಿಂದಾಗಿ 
ಆಡಳಿತಾಧಿಕಾರಿಗಳು ಸ್ವಯಂಪ್ರಭಾರ ವಹಿಸಿಕೊಂಡು ಈ ಸಂಘಗಳನ್ನು ಸಮಾಪನೆಗೊಳಿಸಿ ಸಮಾಪನಾಧಿಕಾರಿಗಳನ್ನು ನೇಮಕಾತಿ ಮಾಡಲು ವರದಿ 
ಮಾಡಿರುವುದಾಗಿ ತಮ್ಮ ಪ್ರಸ್ತಾವನೆಯಲ್ಲಿ ತಿಳಿಸಿರುತ್ತಾರೆ. ಈ ಸಂಘಗಳು ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಹಾಗೂ ಸಂಘದ ಚಟುವಟಿಕೆಗಳಾದ ವಾರ್ಷಿಕ 
ಮಹಾಸಭೆ, ಲೆಕ್ಕಪರಿಶೋಧನಾ ವರದಿ ಇತ್ಯಾದಿಗಳ ಬಗ್ಗೆ ಈ ಕಛೇರಿಗೂ ಸಹ ಹಲವಾರು ವರ್ಷಗಳಿಂದ ಯಾವುದೇ ಮಾಹಿತಿ ಸ್ವೀಕೃತವಾಗಿರುವುದಿಲ್ಲ. 
ಸ್ಥಗಿತಗೊಂಡು, ನಿಷ್ಟಿಯವಾಗಿರುವ ಇಂತಹ ಸಂಘಗಳನ್ನು ಹಾಗೆಯೇ ಮುಂದುವರಿಸಿಕೊಂಡು ಹೋಗುವುದರಿಂದ ಸಾರ್ವಜನಿಕರಿಗಾಗಲೀ ಸಂಘದ 
ಸದಸ್ಯರುಗಳಿಗಾಗಲೀ ಯಾವುದೇ ಪ್ರಯೋಜನ ಆಗದೆ ಇರುವುದು ಕಂಡು ಬಂದಿರುವುದರಿಂದ ಹಾಗೂ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಒಂದನೇ ವಲಯ, ಬೆಂಗಳೂರು ರವರು ಈ ಸಂಘಗಳನ್ನು ಸಮಾಪನೆಗೊಳಿಸಿದ ಆದೇಶವು ಕಛೇರಿಗೆ ಬಂದಿರುವುದಿಲ್ಲವೆಂದು ತಿಳಿಸಿದ್ದು ಮತ್ತು ಆದೇಶ 
ಜಾರಿಯಾಗದೇ ಇರುವುದರಿಂದ ಮಾರ್ಪಾಡು ಆದೇಶದ ಅವಶ್ಯಕತೆ ಕಂಡು ಬಂದಿರುವುದರಿಂದ, ಸಮಾಪನಾ ಅಧಿಕಾರಿಗಳ ಹೆಸರಿನ ಬದಲಾಗಿ 
ಹುದ್ದೆಯ ಅನುಸಾರವಾಗಿ, ಸಮಾಪನಾಧಿಕಾರಿಗಳನ್ನು ನೇಮಕಾತಿ ಮಾಡುವುದು ಸೂಕ್ತವೆಂದು ಅಭಿಪ್ರಾಯ ವ್ಯಕ್ತಪಡಿಸಿ ಶಿಫಾರಸ್ಸು ಮಾಡಿರುವ 
ಹಿನ್ನೆಲೆಯಲ್ಲಿ ಈ ಕೆಳಕಂಡ ಪರಿಷ್ಕತ ಆದೇಶವನ್ನು ಹೊರಡಿಸಲಾಗಿದೆ. 


“ಆದೇಶ” 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 720) ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ 
ಸಿಓ/201/ಸಿಎಲ್‌ಎಂ/2008 ದಿ:27-05-2010ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಡಿ.ಪಾಂಡುರಂಗಪ್ಪ, ಸಹಕಾರ ಸಂಘಗಳ 
ಉಪನಿಬಂಧಕರು-1 ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು ಆದ ನಾನು ಈ ಕೆಳಕಂಡ ಸಹಕಾರ ಸಂಘಗಳನ್ನು ಕರ್ನಾಟಕ ಸಹಕಾರ ಸಂಘಗಳ 
ಕಾಯ್ದೆ 1959 ಕಲಂ 72(2)(ಬಿ) ರೀತ್ಯಾ ಸಮಾಪನೆಗೊಳಿಸಿರುತ್ತೇನೆ ಹಾಗೂ ಕಲಂ 73 ರ ರೀತ್ಯಾ ಈ ಆದೇಶದ ಕೆಳಗೆ ತಿಳಿಸಿರುವ ಆಯಾ ಸಂಘಗಳ 
ಎದುರಿಗೆ ನಮೂದಿಸಿರುವ ಅಧಿಕಾರಿಗಳನ್ನು ಸದರಿ ಸಂಘಗಳ ಸಮಾಪನಾಧಿಕಾರಿಗಳನ್ನಾಗಿ ನೇಮಕಾತಿ ಮಾಡಿರುತ್ತೇನೆ. ಸಮಾಪನಾಧಿಕಾರಿಗಳು ಸಹಕಾರ 
ಸಂಘಗಳ ಕಾಯ್ದೆ ಕಲಂ 74ರ ರೀತ್ಯಾ ಕ್ರಮ ತೆಗೆದುಕೊಂಡು 6 ತಿಂಗಳೊಳಗೆ ನೋಂದಣಿ ರದ್ಧತಿಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಸೂಚಿಸಲಾಗಿದೆ. 





(et 


ಕಲಂ 73ರ ರೀತ್ಯಾ ನೇಮಕಗೊಂಡ 
ಸಮಾಪನಾಧಿಕಾರಿಗಳ ಹೆಸರು ಮತ್ತು ಪದನಾಮ 
L ಇಂಡಾಕ್ಯೂ ಎಂಪ್ಲಾಯೀಸ್‌ ಕ್ರೆಡಿಟ್‌ ಕೋ-ಆಪರೇಟಿವ್‌ ಲಿ, ಸಹಕಾರ ಸಂಘಗಳ ನಿರೀಕ್ಷಕರು, ದಕ್ಷಿಣ-2, ಸಹಕಾರ ಸಂಘಗಳ 


2 
2 











ಬೆಂಗಳೂರು ಸಹಾಯಕ ನಿಬಂಧಕ ರವರ ಕಛೇರಿ, ಒಂದನೇ ವಲಯ, ಬೆಂಗಳೂರು 
2. ಬಿನ್ನಿಪೇಟೆ ಗೃಹನಿರ್ಮಾಣ ಸಹಕಾರ ಸಂಘ ನಿ. ಸಹಕಾರ ಸಂಘಗಳ ನಿರೀಕ್ಷಕರು, ದಕ್ಷಿಣ-2, ಸಹಕಾರ ಸಂಘಗಳ 

ಮಂಜುನಾಥನಗರ, ಬೆಂಗಳೂರು ಸಹಾಯಕ ನಿಬಂಧಕ ರವರ ಕಛೇರಿ, ಒಂದನೇ ವಲಯ, ಬೆಂಗಳೂರು 
3. |ಡಾ| ಅಂಬೇಡ್ಕರ್‌ ಎಸ್‌.ಸಿ/ಎಸ್‌.ಟಿ ಬಳಕೆದಾರರ ಸಹಕಾರ | ಸಹಕಾರ ಸಂಘಗಳ ನಿರೀಕ್ಷಕರು, ದಕ್ಷಿಣ-2, ಸಹಕಾರ ಸಂಘಗಳ 

ಸಂಘ ನಿ. ಲಗ್ಗೆರೆ, ಬೆಂಗಳೂರು ಸಹಾಯಕ ನಿಬಂಧಕ ರವರ ಕಛೇರಿ, ಒಂದನೇ ವಲಯ, ಬೆಂಗಳೂರು 


4. ಶ್ರೀ ರಾಜರಾಜೇಶ್ವರಿ ರೇಷ್ಮೆ ಕೈಮಗ್ಗ ನೇಕಾರರ ಉತ್ಪಾದನಾ | ಸಹಕಾರ ಸಂಘಗಳ ನಿರೀಕ್ಷಕರು, ದಕ್ಷಿಣ-2, ಸಹಕಾರ ಸಂಘಗಳ 
ಮತ್ತು ಮಾರಾಟ ಸಹಕಾರ ಸಂಘ ನಿ, ಬೆಂಗಳೂರು ಸಹಾಯಕ ನಿಬಂಧಕ ರವರ ಕಛೇರಿ, ಒಂದನೇ ವಲಯ, ಬೆಂಗಳೂರು 

















ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೯೧ 


5. | ಲಕ್ಷ್ಮೀ ಮಹಿಳಾ ಕ್ರೆಡಿಟ್‌ ಕೋ-ಆಪರೇಟಿವ್‌ ಸೊಸೈಟ ಲಿ, | ಸಹಕಾರ ಸಂಘಗಳ ನಿರೀಕ್ಷಕರು, ದಕ್ಷಿಣ-2, ಸಹಕಾರ ಸಂಘಗಳ 
ಗೋಕುಲ ಬೆ೦ಗಳೂರು ಸಹಾಯಕ ನಿಬಂಧಕ ರವರ ಕಛೇರಿ, ಒಂದನೇ ವಲಯ, ಬೆಂಗಳೂರು 
6. | ಹಂದಿ ಸಾಕಾಣಿಕೆದಾರರ ಸಹಕಾರ ಸಂಘ ನಿ. ಬೆಂಗಳೂರು ಸಹಕಾರ ಸಂಘಗಳ ನಿರೀಕ್ಷಕರು, ದಕ್ಷಿಣ-1,. ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರ ಕಛೇರಿ, ಬೆಂಗಳೂರು 

7. | ಶುಭೋದಯ ಪತ್ತಿನ ಸಹಕಾರ ಸಂಘ ನಿ, ನಂ.2, ಸಹಕಾರ ಸಂಘಗಳ ನಿರೀಕ್ಷಕರು, ದಕ್ಷಿಣ- ಸಹಕಾರ ಸಂಘಗಳ 
ಎಂ. ವೆಂಕಟೇಗೌಡ ಬಿಲ್ಲಿಂಗ್‌ ಕೆಂಪಾಪುರ ಕೆರೆಯ ಬಸ್‌ ಸಹಾಯಕ ನಿಬಂಧಕರ ಕಛೇರಿ, ಬೆಂಗಳೂರು 

ನಿಲ್ದಾಣ, ಹೆಬ್ಬಾಳ, ಬೆಂಗಳೂರು-45 
8. ಮೈಸೂರು ಲ್ಯಾಂಪ್ಸ್‌ ಎಸ್‌.ಸಿ/ಎಸ್‌ಟಿ ಕ್ರೆಡಿಟ್‌ ಕೋ- | ಸಹಕಾರ ಸಂಘಗಳ ನಿರೀಕ್ಷಕರು, ದಕ್ಷಿಣ-, ಸಹಕಾರ ಸಂಘಗಳ 
ಆಪರೇಟಿವ್‌ ಸೊಸೈಟಿ ಲಿ ಮೈಸೂರು ಲ್ಯಾಂಪ್ಸ್‌ ಕಾರ್ಯಾನೆ | ಸಹಾಯಕ ನಿಬಂಧಕರ ಕಛೇರಿ, ಬೆಂಗಳೂರು 

ಆವರಣ, ಮಲ್ಲೇಶ್ವರಂ, ಬೆಂಗಳೂರು-03 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾ೦ಕ:23-11-2010 ರಂದು ನೀಡಲಾಗಿದೆ. 


























ಡಿ. ಪಾಂಡುರಂಗಪ್ಪ 
ಸಹಕಾರ ಸಂಘಗಳ ಉಪ ನಿಬ೦ಂಧಕರು-1 
ಪಿಆರ್‌-1670 ಬೆ೦ಗಳೂರು ನಗರ ಜಿಲ್ಲೆ. 


ಮುಖ್ಯ ಇಂಜಿನಿಯರ್‌, ಜಲ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಆನಂದರಾವ್‌ ವೃತ್ತ, ಬೆಂಗಳೂರು, ಇವರ ನಡವಳಿಗಳು 
ವಿಷಯ: ಶ್ರೀ ವಿ.ಸಿ. ಜೋಗಿ, ಲಿಟರೇಟ್‌ ಅಸಿಸ್ಟೆಂಟ್‌, ಇವರ ಮೇಲಿನ ಕ್ರಿಮಿನಲ್‌ ಆರೋಪವು ನ್ಯಾಯಾಲಯದಲ್ಲಿ ಸಾಬೀತಾಗಿ ಶಿಕ್ಷೆ 
ಯಾಗಿರುವುದರಿಂದ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ. 
ಉಲ್ಲೇಖ: 1) ಸೂಪರಿಂಟೆಂಡಿಂಗ್‌ ಇಂಜಿನಿಯರ್‌, (ವಿ) ಮು.ಇಂ. ಕಛೇರಿ, ಕನೀನಿನಿ, ನೀರಾವರಿ (ಉತ್ತರ) ಬೆಳಗಾವಿ ಇವರ ಪತ್ರ 
ಸಂ:ಎಸ್‌ಇಡಿ/ಕ್ರಿಮಿನಲ್‌ ಮೊಕದ್ದಮೆ/ಇಎಸ್‌ಎ(ವಿ)/04-05, ದಿನಾ೦ಕ:10-03-2005. 
2) ಮುಖ್ಯ ಇಂಜಿನಿಯರ್‌, ಕನೀನಿನಿ, ನೀರಾವರಿ (ಉತ್ತರ) ಬೆಳಗಾವಿ ಕಛೇರಿ ಪತ್ರ ಸಂ: ಎಸ್‌ಇಡಿ/ಕ್ರಿ.ಮೊ./ಇಎಸ್‌ಎ/ 
(ಎಿ)/07-08, ದಿನಾಂಕ:22-10-2007. 
3) ಈ ಕಛೇರಿ ತಿಳುವಳಿಕೆ ಪತ್ರ ಸಂ:ಜಸ/ಇಎಸ್‌ಕ್ಯೂ/ಅಆ/ಅಮಾನತ್ತು/2007-08, ದಿನಾಂಕ:04-01-2008. 
4) ಮುಖ್ಯ ಅಧೀಕ್ಷಕರು, ಕೇಂದ್ರ ಕಾರಾಗೃಹ, ಬೆಳಗಾವಿ, ಇವರ ಪತ್ರ ಸಂ:ಜೆಸಿ1/5397/07-08, ದಿನಾ೦ಕ:15-02-2008. 
5) ಮುಖ್ಯ ಇಂಜಿನಿಯರ್‌, ಕನೀನಿನಿ, ನೀರಾವರಿ (ಉ), ಬೆಳಗಾವಿ, ಇವರ ಪತ್ರ ಸಂ:ಕನೀನಿನೀಉವ/ಇಎಸ್‌ಜಿ/ 
ಏವ.-01/05-06/1718, ದಿನಾ೦ಕ:16-06-2010. 
ಪ್ರಸ್ತಾವನೆ: 
ಶ್ರೀ ವಿ.ಸಿ. ಜೋಗಿ, ಲಿಟರೇಟ್‌ ಅಸಿಸ್ಟೆಂಟ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಕನೀನಿನಿ, ಮಲಪ್ರಭಾ ಗುಣ ನಿಯಂತ್ರಣ 
ಉಪವಿಭಾಗ, ನಂ4, ನವಲಗುಂದ ಇವರು ಶ್ರೀ ನಾಗಪ್ಪ ತಂದೆ ಸಿದ್ದಪ್ಪ ಜೋಗಿ ಇವರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ಕ್ರಿಮಿನಲ್‌ 
ಮೊಕದ್ದಮೆ ದಾಖಲಾದ ಪ್ರಯುಕ್ತ ಇವರನ್ನು ಉಲ್ಲೇಖ (1ರಲ್ಲಿ ದಿನಾಂಕ:17-11-2004 ರಿಂದ ಅನ್ವಯಿಸುವಂತೆ ಅಮಾನತ್ತಿನಲ್ಲಿಡಲಾಗಿತ್ತು. ಸದರಿ 
ಪ್ರಕರಣದಲ್ಲಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಧಾರವಾಡ ಇವರ ದಿನಾಂಕ:09-03-2007ರ ತೀರ್ಪಿನಲ್ಲಿ ಇವರ ಮೇಲಿನ ಆರೋಪವು 
ಸಾಬೀತಾದ್ದರಿಂದ ಇವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. 
ಉಲ್ಲೇಖ (3)ರ ಈ ಕಛೇರಿ ತಿಳುವಳಿಕೆ ಪತ್ರದಲ್ಲಿ ಸದರಿ ನೌಕರರು ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಸರ್ಕಾರಿ ನೌಕರರಿಗೆ ತರವಲ್ಲದ 
ರೀತಿಯಲ್ಲಿ ವರ್ತಿಸಿರುವುದರಿಂದ ಅವರಿಗೆ ಸರ್ಕಾರಿ ಸೇವೆಯಿಂದ ವಜಾ ಮಾಡುವ ದಂಡನೆಯನ್ನು ಏಕೆ ವಿಧಿಸಬಾರದೆಂಬುದಕ್ಕೆ ವಿವರಣೆಯನ್ನು 
ಕೇಳಲಾಗಿದೆ. ಆಪಾದಿತ ನೌಕರರು ತಮ್ಮ ಲಿಖಿತ ವಿವರಣೆಯನ್ನು ಉಲ್ಲೇಖ (4)ರ ಪತ್ರದ ಮೂಲಕ ಈ ಕಚೇರಿಗೆ ಕಳುಹಿಸಿದ್ದು ಅದರಲ್ಲಿ 
ನ್ಯಾಯಾಲಯದ ತೀರ್ಪು ಕಾನೂನುಬದ್ಧವಾಗಿಲ್ಲವೆಂದು ಅದನ್ನು ಪ್ರಶ್ನಿಸಿ ಉಚ್ಚ ನ್ಯಾಯಾಲಯ, ಬೆಂಗಳೂರಿನಲ್ಲಿ ಮೇಲ್ಮನವಿ ಸಲ್ಲಿಸಿರುವುದಾಗಿ 
ತಿಳಿಸಿರುತ್ತಾರೆ. 
ಮುಖ್ಯ ಇಂಜಿನಿಯರ್‌, ಕನೀನಿನಿ, ನೀರಾವರಿ (ಉತ್ತರ) ವಲಯ, ಬೆಳಗಾವಿ, ಇವರು ಉಲ್ಲೇಖ (5)ರ ಪತ್ರದಲ್ಲಿ ಈ ಕಛೇರಿಗೆ ಪ್ರಸ್ತಾವನೆ 
ಸಲ್ಲಿಸುತ್ತಾ, ಅದರಲ್ಲಿ ಸದರಿ ನೌಕರರು ಅಧೀನ ನ್ಯಾಯಾಲಯದ ತೀರ್ಪಿನ ಎರುದ್ಧ ಸಲ್ಲಿಸಿದ್ದ ಮೇಲ್ಮನವಿ ಸಂ:828/2007 ರ ಬಗ್ಗೆ ಕರ್ನಾಟಕ ಉಚ್ಚ 
ನ್ಯಾಯಾಲಯ, ಧಾರವಾಡ ಸಂಚಾರಿ ಪೀಠದ ತೀರ್ಪಿನ ದಿನಾ೦ಕ:09-12-2009ರಲ್ಲಿ ಸದರಿ ಆಪಾದಿತರಿಗೆ ಅಧೀನ ನ್ಯಾಯಾಲಯದಲ್ಲಿ ಎಧಿಸಿದ 
ದಂಡನೆಯನ್ನು ಸ್ಥಿರೀಕರಿಸಿರುವುದರಿಂದ ಸಿ.ಸಿ.ಎ. ನಿಯಮ 14 (1)(ಬಿ) ಪ್ರಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಕೋರಿರುತ್ತಾರೆ. 
ಶ್ರೀ ವಿ.ಸಿ. ಜೋಗಿ, ಲಿಟರೇಟ್‌ ಅಸಿಸ್ಟೆಂಟ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಕನೀನಿನಿ, ಮಲಪ್ರಭಾ ಗುಣ ನಿಯಂತ್ರಣ 
ಉಪವಿಭಾಗ, ನಂ4, ನವಲಗುಂದ ಇವರು ಕ್ರಿಮಿನಲ್‌ ಆರೋಪದ ಮೇಲೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುತ್ತಾರೆ. ಕರ್ನಾಟಕ ನಾಗರೀಕ ಸೇವಾ 
(ಸಿಸಿಎ) ನಿಯಮಗಳು 1957ರ ನಿಯಮ 14(1)ರ ಅನುಸಾರ ನಿಯಮಗಳು 1( 12, ಮತ್ತು 13 ರಲ್ಲಿ ಏನೇ ಹೇಳಿದ್ದರೂ ಕ್ರಿಮಿನಲ್‌ ನ್ಯಾಯಾಲಯದಲ್ಲಿ 
ಕ್ರಿಮಿನಲ್‌ ಆರೋಪಕ್ಕಾಗಿ ದೋಷಸಿದ್ದಿಯಾದ ಸರ್ಕಾರಿ ನೌಕರರನ್ನು ಇಲಾಖಾ ವಿಚಾರಣೆಗೆ ಒಳಪಡಿಸದೆಯೆ ಸೇವೆಯಿಂದ ವಜಾ ಮಾಡುವ ಅಥಿವಾ 
ಸೇವೆಯಿಂದ ತೆಗೆದುಹಾಕುವ ದಂಡನೆಯನ್ನು ವಿಧಿಸಲು ಅವಕಾಶ ಕಲ್ಪಿಸಲಾಗಿದೆ. 


೧೦೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಆದುದರಿಂದ, ಶ್ರೀ ವಿ.ಸಿ. ಜೋಗಿ, ಲಿಟರೇಟ್‌ ಅಸಿಸ್ಟೆಂಟ್‌, ಇವರು ಕ್ರಿಮಿನಲ್‌ ಆರೋಪಕ್ಕೆ ಗುರಿಯಾಗಿ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ 
ವಿಧಿಸಿರುವುದರಿಂದ ಇವರನ್ನು ಸರ್ಕಾರಿ ಸೇವೆಯಲ್ಲಿ ಮುಂದುವರಿಸುವುದು ಸೂಕ್ತವಲ್ಲವೆಂದು ಪರಿಗಣಿಸಿ ಕ.ನಾ.ಸೇ. (ಸಿಸಿಎ) ನಿಯಮ 8) ರ 
ಪ್ರಕಾರ ಸರ್ಕಾರಿ ಸೇವೆಯಿ೦ದ ವಜಾ ಮಾಡುವ ದಂಡನೆಯನ್ನು ವಿಧಿಸಲು ತೀರ್ಮಾನಿಸಿ ಈ ಕೆಳಕ೦ಡಂತೆ ಆದೇಶಿಸಿದೆ. 


2 


ಆದೇಶ ಸಂ:ಜಸಂಅಸಂ/ಇಎಸ್‌ಕ್ಕೂ-2/ಕ್ರಿಆ./ಸ.ಸೇ.ವಜಾ/2010-11, ದಿನಾಂಕ:22ನೇ ನವೆಂಬರ್‌, 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ವಿ.ಸಿ. ಜೋಗಿ, ಲಿಟರೇಟ್‌ ಅಸಿಸ್ಟೆಂಟ್‌, ಸಹಾಯಕ ಕಾರ್ಯಪಾಲಕ 
ಅಭಿಯಂತರರ ಕಛೇರಿ, ಕನೀನಿನಿ, ಮಲಪ್ರಭಾ ಗುಣ ನಿಯಂತ್ರಣ ಉಪವಿಭಾಗ, ನಂ4, ನವಲಗುಂದ ಇವರ ಮೇಲಿನ ಕ್ರಿಮಿನಲ್‌ ಆರೋಪವು 
ಕ್ರಿಮಿನಲ್‌ ನ್ಯಾಯಾಲಯದಲ್ಲಿ ಸಾಬೀತಾಗಿ ಇವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿರುವುದರಿಂದ ಇವರನ್ನು ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ)ನಿಯಮ 
8(/॥) ರ ಪ್ರಕಾರ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಜಾ ಮಾಡಲಾಗಿದೆ. 
ಎಸ್‌. ರಾಜಶೇಖರ, 
ಶಿಸ್ತು ಪ್ರಾಧಿಕಾರಿಗಳು ಹಾಗೂ ಮುಖ್ಯ ಇಂಜಿನಿಯರ್‌, 
ಜ.ಸ೦.ಅ.ಸಂಸ್ಥೆ. ಬೆಂಗಳೂರು. 
ಪಿಆರ್‌-1668 
ವಾಣಿಜ್ಯ ತೆರಿಗೆಗಳ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಆಯುಕ್ತರವರ ಕಛೇರಿ, ವಾಣಿಜ್ಯ ತೆರಿಗೆಗಳ ಕಾರ್ಯಾಲಯ-1, ಗಾಂಧಿನಗರ, ಬೆಂಗಳೂರು, 
ಸಂಖ್ಯೆ:ವಾತೆಅಆ (ಗು.ಸ)/ಸ.ಆ/ಸಿಆರ್‌-08/2006-07, ದಿನಾಂಕ 08ನೇ ಡಿಸೆಂಬರ್‌, 2010. 
ವಾಣಿಜ್ಯ ತೆರಿಗೆ ಆಯುಕ್ತರ ಸುತ್ತೋಲೆ ಸಂಖ್ಯೆ:13/2010-11 
ವಿಷಯ: 2003ರ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆಯಡಿ ಫ್ಲೈವುಡ್‌ ಮತ್ತು ಕಬ್ಬಿಣದ ವ್ಯಾಪಾರಸ್ಥರಿಗೆ ಹೊಸ ನೊಂದಣಿ 
ನೀಡುವಾಗ ಮೌಲ್ಯವರ್ಧಿತ ತೆರಿಗೆ ವಿಭಾಗದ ಜ೦ಟಿ ಆಯುಕ್ತರು ಸ್ಥಳ ಪರಿಶೀಲನೆ ಮತ್ತು ತಪಾಸಣೆ ನಡೆಸುವ ಕುರಿತು 
ನೀಡಿದ್ದ ಸುತ್ತೋಲೆಯನ್ನು ಹಿ೦ಪಡೆಯುವ ಬಗೆಗೆ. 
ಉಲ್ಲೇಖ: ಈ ಕಛೇರಿಯ ಸುತ್ತೋಲೆ ಸಂಖ್ಯೆ:19/2006-07, ದಿನಾಂಕ 28-07-2006. 


2003 ರ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಕಾಯಿದೆಯಡಿ ಫ್ಲೈವುಡ್‌ ಮತ್ತು ಕಬ್ಬಿಣದ ವ್ಯಾಪಾರಸ್ಥರಿಗೆ ನೋಂದಣಿ ನೀಡುವ ಮುನ್ನ 
ಮೌಲ್ಯವರ್ಧಿತ ತೆರಿಗೆ ವಿಭಾಗದ ಜ೦ಟಿ ಆಯುಕ್ತರು ಅ೦ತಹ ವರ್ತಕರ ಸ್ಥಳಕ್ಕೆ ಭೇಟಿ ನೀಡಿ ನೋಂದಣಿ ಕೋರಿರುವವರು ನೋಂದಣಿ ಅರ್ಜಿಯಲ್ಲಿ 
ನೀಡಿರುವ ಮಾಹಿತಿಯ ಸತ್ಯಾಸತ್ಯತೆಯ ಕುರಿತು ಪರಿಶೀಲನೆ ಮತ್ತು ತಪಾಸಣೆ ಮಾಡಿದ ನಂತರವೇ ಸಂಬಂಧಿತ ನೊಂದಣಾಧಿಕಾರಿಗಳು 
(ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಗಳು/ಉಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಗಳು) ಅಂತಹ ವರ್ತಕರಿಗೆ ನೋಂದಣಿ ನೀಡಬೇಕೆಂದು ಉಲ್ಲೇಖದಲ್ಲಿನ 
ಸುತ್ತೋಲೆಯಲ್ಲಿ ನಿರ್ದೇಶಿಸಲಾಗಿತ್ತು. 

ಆದರೆ ಈ ರೀತಿ ನೋಂದಣಿ ಕೋರುವ ವರ್ತಕರ ವ್ಯಾಪಾರ ಸ್ಥಳವು ಮೌಲ್ಯವರ್ಧಿತ ತೆರಿಗೆ ವಿಭಾಗದ ಜ೦ಟಿ ಆಯುಕ್ತರ ಕೇಂದ್ರ ಸ್ಥಳದಿಂದ 
ದೂರದಲ್ಲಿರುವ ಅಥವಾ ಆ ಸ್ಥಳದಿ೦ದ ಹೊರಗಿರುವ ಕಾರಣದಿಂದಾಗಿ ಮತ್ತು ಜಂಟಿ ಆಯುಕ್ತರು ಅಧಿಕ ಕಾರ್ಯ ಒತ್ತೆಡದಲ್ಲಿರುವುದರಿಂದ, ಅವರೇ 
ವ್ಯಾಪಾರ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ತಪಾಸಣೆ ಮಾಡಿದ ನಂತರವಷ್ಟೇ ನೋಂದಣಿ ನೀಡಬೇಕೆಂದಿರುವ ಸದರಿ ಸುತ್ತೋಲೆಯಲ್ಲಿನ ನಿರ್ದೇಶನವು 
ಇಂತಹ ಪ್ರಕರಣಗಳಲ್ಲಿ ನೋಂದಣಿ ನೀಡುವಲ್ಲಿ ಅನಗತ್ಯ ವಿಳಂಬಕ್ಕೆ ಕಾರಣವಾಗುತ್ತಿದೆಯೆಂದು ವರ್ತಕ ಮತ್ತು ಕೈಗಾರಿಕಾ ಸಮುದಾಯದ ಪ್ರತಿನಿಧಿಗಳು 
ಈ ಕಛೇರಿಯ ಗಮನಕ್ಕೆ ತಂದು ಇದಕ್ಕೆ ಸೂಕ್ತ ಪರಿಹಾರ ಕೋರಿರುತ್ತಾರೆ. 

ಅವರ ಕೋರಿಕೆಯನ್ನು ಪರಿಶೀಲಿಸಲಾಯಿತು. ಮುಂದಿನ ದಿನಗಳಲ್ಲಿ ಇಲಾಖೆಯು ವಿದ್ಯುನ್ಮಾನ ನೋಂದಣಿ ಪದ್ಧತಿಯನ್ನು ಜಾರಿಗೆ 
ತರಲಿರುವುದರಿಂದ ತ್ವರಿತಗತಿಯಲ್ಲಿ ನೋಂದಣಿ ನೀಡಲು ಅನುಕೂಲವಾಗುವಂತೆ ಈ ಪ್ರಕ್ರಿಯೆಯನ್ನು ಸರಳಿಕರಿಸುವ ಅಗತ್ಯತೆ ಇದೆ. ಆದುದರಿಂದ 
ಉಲ್ಲೇಖದ ಸುತ್ತೋಲೆಯಲ್ಲಿ ಮೇಲಿನಂತೆ ನೀಡಿದ್ದ ನಿರ್ದೇಶನಗಳನ್ನು ಹಿಂಪಡೆಯುವ ಅವಶ್ಯಕತೆ ಇದ್ದು ಅದರಂತೆ ಉಲ್ಲೇಖದಲ್ಲಿನ ಸುತ್ತೋಲೆಯನ್ನು 
ಈ ಮೂಲಕ ಹಿಂಪಡೆಯಲಾಗಿದೆ. 

ಫ್ಲೈವುಡ್‌ ಮತ್ತು ಕಬ್ಬಿಣದ ವ್ಯಾಪಾರಸ್ಥರಿಗೆ ಹೊಸದಾಗಿ ನೋಂದಣಿ ನೀಡುವ ಸಮಯದಲ್ಲಿ ನೋಂದಣಿ ಅಧಿಕಾರಿಯಾದ ಸಂಬಂಧಿಸಿದ 
ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರು/ಉಪ ಮೌಲ್ಯವರ್ಧಿತ ತೆರಿಗೆ ಅಧಿಕಾರಿಯವರು ಅಂತಹ ಪ್ರಕರಣಗಳ ವ್ಯಾಪಾರ ಸ್ಥಳಗಳಿಗೆ ಖುದ್ದು ಭೇಟಿ 
ನೀಡಿ, ತಪಾಸಣೆ ಮಾಡಿ, ಅಂತಹ ವ್ಯಾಪಾರಸ್ಥರು ಸಲ್ಲಿಸಿದ ನೊಂದಣಿ ಅರ್ಜಿಯಲ್ಲಿ ನಮೂದಿಸಿರುವ ಮಾಹಿತಿಯ ಸತ್ಯಾಸತ್ಯತೆಯನ್ನು 
ಖಾತರಿಪಡಿಸಿಕೊಂಡು ಆ ನಂತರ ನೋಂದಣಿ ನೀಡುವ ಬಗೆಗೆ ಕ್ರಮ ಕೈಗೊಳ್ಳುವುದು. ಈ ನಿರ್ದೇಶನ ಉಲ್ಲಂಘಿಸಿ ನಿರ್ಲಕ್ಷ್ಯತೆಯಿಂದ ನೋಂದಣಿ 
ನೀಡಿದರೆ ಅದರಿಂದ ರಾಜಸ್ಪಕ್ಕೆ ಹಾನಿಯಾದರೆ ಅದಕ್ಕೆ ಸಂಬಂಧಪಟ್ಟ ನೋಂದಣಿ ಅಧಿಕಾರಿಯವರೇ ನೇರವಾಗಿ ಹೊಣೆಗಾರರಾಗುತ್ತಾರೆ. 


ಪ್ರದೀಪ್‌ ಸಿಂಗ್‌ ಖರೋಲ, 
ವಾಣಿಜ್ಯ ತೆರಿಗೆಗಳ ಆಯುಕ್ತರು 
ಪಿಆರ್‌-1720 (ಕರ್ನಾಟಕ), ಬೆಂಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೯೩ 





ವಾಣಿಜ್ಯ ತೆರಿಗೆಗಳ ಇಲಾಖೆ 
ವಾಣಿಜ್ಯ ತೆರಿಗೆಗಳ ಆಯುಕ್ತರವರ ಕಛೇರಿ (ಕರ್ನಾಟಕ), ಗುಪ್ತವಾರ್ತೆ & ಸಮನ್ವಯ, 
ನಂ.401, 4ನೇ ಮಹಡಿ, ವಿಟಿಕೆ, ಗಾಂಧಿನಗರ, ಬೆಂಗಳೂರು-560009 
ಸಂಖ್ಯೆ:ಟಿಸಂ.1139/10-11/ವಾತೆಅಆ(ಗು & ಸ)/ಸ.ಆ/ಸಿಆರ್‌-22/2010-11, ದಿನಾ೦ಕ 02ನೇ ಡಿಸೆಂಬರ್‌, 2010. 
ಸುತ್ತೋಲೆ ಸಂಖ್ಯೆ:12/2010-11 
ವಿಷಯ: “ಇ-ಸುಗಮ ಸಾಗಾಣಿಕೆ” ಸೌಲಭ್ಯ ಉಪಯೋಗಿಸಿ ಸರಕುಗಳ ಸಾಗಾಣಿಕೆ ವಿವರಗಳನ್ನು ತನಿಖಾ ಠಾಣೆಯ ಹತ್ತಿರವೇ 
ಅಂತರ್ಜಾಲ ತಾಣದಲ್ಲಿ ನಮೂದಿಸಿದಾಗ ತನಿಖಾ ಠಾಣೆ ಅಧಿಕಾರಿಗಳು ದಂಡ ವಿಧಿಸದಿರಲು ಸೂಚನೆ. 


ಉಲ್ಲೇಖ: 1) ಅಧಿಸೂಚನೆ ಸಂಖ್ಯೆವಾತೆಅಆ(ಗು&ಸ)/ಸ.ಆ/ಸಿ.ಆರ್‌-22/2010-11, ದಿನಾಂಕ:24-5-2010 
2) ಆಯುಕ್ತರವರ ಸುತ್ತೋಲೆ ಸಂಖ್ಯೆ:4/2010-11, ದಿನಾಂಕ 1-6-2010. 
3) ದಿನಾಂಕ 25-11-2010ರಂದು ಸಂಜೆ 5.30 ಗಂಟೆಯಲ್ಲಿ ವಾತೆಅಆ(ಗು&ಸ). ವಾ/ತೆ/ಅ/ಆ(ಜಾರಿ), ವಾ.ತೆ.ಉ.ಆ 
(ಜಾರಿ) ಮತ್ತು ವಾ.ತೆ.ಉ.ಆ(ಜಾಗೃತಿ)ರವರೊಂದಿಗೆ ನಡೆಸಿದ ಸಭೆಯಲ್ಲಿನ ಆಯುಕ್ತರವರ ಸೂಚನೆಗಳು. 


ತನಿಖಾ ಠಾಣೆಗಳಲ್ಲಿ ದಾಖಲೆಗಳ ಪರಿಶೀಲನೆಯ ವಿಳಂಬವನ್ನು ತಪ್ಪಿಸಲು ಹಾಗೂ ದಾಖಲೆಗಳಲ್ಲಿನ ವಹಿವಾಟನ್ನು ವರ್ತಕರು ಸೂಕ್ತವಾಗಿ 
ಲೆಕ್ಕಕ್ಕೆ ತೆಗೆದುಕೊಳ್ಳುವಂತೆ ಮಾಡುವ ಸಲುವಾಗಿ ಉಲ್ಲೇಖ (1ರ ಆಯುಕ್ತರವರ ಅಧಿಸೂಚನೆಯಲ್ಲಿ “ಇ-ಸುಗಮ” ಸಾಗಾಣಿಕೆ ಸೌಲಭ್ಯವನ್ನು 
ಒದಗಿಸಲಾಗಿತ್ತು. ಸದರಿ ಅಧಿಸೂಚನೆಯನ್ನು ಸೂಕ್ತ ರೀತಿಯಲ್ಲಿ ಜಾರಿಗೆ ತರುವ ಕಾರ್ಯವಿಧಾನವನ್ನು ಉಲ್ಲೇಖ (2)ರ ಆಯುಕ್ತರವರ ಸುತ್ತೋಲೆ 
ಸಂಖ್ಯೆ-4/2010-11 ದಿನಾ೦ಕ 1-6-2010 ರಂದು ನೀಡಲಾಗಿತ್ತು ಸದರಿ ಸುತ್ತೋಲೆಯ ಸೂಚನೆಗಳನ್ನು ಪುನರುಚ್ಛರಿಸುತ್ತಾ ಅಧಿಸೂಚನೆಯ 
ಅರ್ಥಪೂರ್ಣ ಈಡೇರಿಕೆಗೆ ಈ ಕೆಳಗಿನಂತೆ ಸೂಚಿಸಲಾಗಿದೆ. 

ಅಧಿಸೂಚನೆಯನ್ವಯ ”ಇ-ಸುಗಮ”ದಲ್ಲಿ ನಮೂದಿಸಬೇಕಾದ ಸರಕನ್ನು ಹೊತ್ತು ಸರಕು ವಾಹನಗಳು ತನಿಖಾ ಠಾಣೆಗೆ ಬಂದಾಗ, ಸರಕು 
ವಾಹನಗಳಲ್ಲಿ ಸರಕಿನ ಬಗೆಗೆ “ಇ-ಸುಗಮ”ದಲ್ಲಿ ನಮೂದು ಮಾಡದಿದ್ದಲ್ಲಿ ಅಂತಹ ಸರಕು ವಾಹನಗಳ ಮೇಲೆ ದಂಡವನ್ನು ವಿಧಿಸದೇ, ಸರಕು 
ವಾಹನಗಳ ಮೇಲ್ವಿಚಾರಕರಿಗೆ ಸೂಚನೆಯಿತ್ತು ಸರಕುಗಳ ಬಗೆಗಿನ ವಿವರಗಳನ್ನು “ಇ-ಸುಗಮ”ದಲ್ಲಿ ನಮೂದಿಸುವಂತೆ ಸೂಚಿಸಬೇಕು. ಹಾಗೊಂದು 
ವೇಳೆ ಸೂಚನೆಯಿತ್ತಾಗ್ಯೂ ಸರಕುಗಳ ವಿವರಗಳನ್ನು “ಇ-ಸುಗಮ”ದಲ್ಲಿ ನಮೂದಿಸದೇ ಹೋದಲ್ಲಿ ಅದನ್ನು ನಮೂದಿಸಲು ನಿರಾಕರಿಸಿದ ಪ್ರಕರಣಗಳಲ್ಲಿ 
ಮಾತ್ರ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮದ ಕಲಂ-53(12)ರಡಿ ದಂಡ ವಿಧಿಸಬಹುದಾಗಿದೆ. ಏಕೆಂದರೆ, “ಇ-ಸುಗಮ”ವನ್ನು ತುಂಬದೆ 
ಸರಕು ವಾಹನವನ್ನು ತನಿಖಾ ಠಾಣೆಗೆ ತರುವುದು “ಇ-ಸುಗಮ”ದ ಬಗೆಗಿನ ಅಜ್ಞಾನದಿಂದಾಗಿರಬಹುದು. ಅಂತಹ ಸಂದರ್ಭದಲ್ಲಿ ವಾಹನ 
ಮೇಲ್ವಿಚಾರಕರಿಗೆ ಸೂಕ್ತ ಸಲಹೆಯನ್ನಿತ್ತು ತನಿಖಾ ಠಾಣೆಗೆ ಹತ್ತಿರವೇ “ಇ-ಸುಗಮ”ವನ್ನು ತುಂಬಿದಲ್ಲಿ ಅಂತಹ ಪ್ರಕರಣವನ್ನು ಆಯುಕ್ತರವರ 
ಅಧಿಸೂಚನೆ ಪಾಲನೆ ಆಗಿರುವ ಪ್ರಕರಣವೆಂದು ಪರಿಗಣಿಸಬಹುದಾಗಿದೆ ಹಾಗೂ ಅಂತಹ ಪ್ರಕರಣಗಳಲ್ಲಿ ದಂಡವನ್ನು ವಿಧಿಸಬಾರದಾಗಿ ಈ ಮೂಲಕ 
ಸೂಚಿಸಿದೆ. ಆದರೆ, ಚಲಿಸುವ ತನಿಖಾ ಠಾಣೆಗಳ ವಿಷಯದಲ್ಲಿ ಸರಕು ವಾಹನವನ್ನು ತನಿಖೆಗೊಳಪಡಿಸುವ ಮೊದಲೇ ಸರಕು ವಿವರಗಳನ್ನು “ಆ- 
ಸುಗಮ”ದಲ್ಲಿ ತುಂಬಿರಬೇಕು, ಇಲ್ಲವಾದಲ್ಲಿ ಅಂತಹ ಪ್ರಕರಣಗಳಿಗೆ ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ, 2003ರ ಕಲಮು 53(12)ರಡಿ ಕ್ರಮ 
ಕೈಗೊಳ್ಳಬೇಕು. 


ಈ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 


ವಾಣಿಜ್ಯ ತೆರಿಗೆಗಳ ಆಯುಕ್ತರು 
ಹಿಆರ್‌-1719 (ಕರ್ನಾಟಕ), ಬೆ೦ಗಳೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಉಪವಿಭಾಗ ತುಮಕೂರು, ಇವರ ನ್ಯಾಯಾಲಯದ ನಡವಳಿಕೆಗಳು 
ಅಧಿಭಾರ ಅರ್ಜಿ ಸಂಖ್ಯೆ:01/2009-10 
ವಿಷಯ: ತುಮಕೂರು ಜಿಲ್ಲೆ ಕುಣಿಗಲ್‌ ತಾಲ್ಲೂಕು, ಅಮೃತೂರು ರೈತರ ಸೇವಾ ಸಹಕಾರ ಬ್ಯಾಂಕ್‌ ನಿ, ಅಮೃತೂರು ಇದರ 
ಮಾಜಿ ವ್ಯವಸ್ಥಾಪಕರಾದ ಶ್ರೀ ಪಿ.ಸಿ. ರಾಮಯ್ಯ ಮತ್ತು ಅವರ ಕಾನೂನು ವಾರಸುದಾರರ ಹೆಸರಿನಲ್ಲಿ ಜಂಟಿಯಾಗಿರುವ 
ರಾಸ್ಥಿಯನ್ನು, ಸಹಕಾರಿ ಕಾಯಿದೆ ಕಲಂ 103 ರಡಿಯಲ್ಲಿ ತೀರ್ಪು ಪೂರ್ವ ಜಪ್ತಿ ಆದೇಶ ಮಾಡುವ ಬಗ್ಗೆ. 
ಸಂಘದ ವ್ಯವಸ್ಥಾಪಕರ ಪತ್ರದ ದಿನಾಂಕ:10-11-2010 
. ದಿನಾಂಕ:21-10-2009 ರಂದು ಈ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಅಧಿಭಾರ ಅರ್ಜಿ ಸಂಖ್ಯೆ:01/2009-2010. 


ಓಎ್‌ 


ಉಲ್ಲೇಖ: 


VM = 


ಪ್ರಸ್ತಾವನೆ: 

ಶ್ರೀ ಪಿ. ಸಿ. ರಾಮಯ್ಯನವರು ದಿನಾಂಕ:4-4-1975 ರಿಂದ 2005-2006 ರ ಅವಧಿಯಲ್ಲಿ ರೈತರ ಸೇವಾ ಸಹಕಾರ ಬ್ಯಾಂಕ್‌ ನಿ, 
ಅಮೃತೂರು, ಕುಣಿಗಲ್‌ ತಾಲ್ಲೂಕು ಇದರಲ್ಲಿ ಕೆಲಸ ನಿರ್ವಹಿಸುತ್ತಾರೆ. (ದಾವಾ ಅರ್ಜಿಯಲ್ಲಿ ಅರ್ಜಿದಾರರು ದಾಖಲಿಸಿರುವ ಅರ್ಜಿಯಂತೆ) ಇವರು 
ಸದರಿ ಬ್ಯಾಂಕ್‌ ಕಾಯಿದೆ ಕಲಂ 64 ರ ವಿಚಾರಣಾ ವರದಿಯಂತೆ ರೂ. 21,46,200-00 ಗಳ ಬ್ಯಾಂಕಿನ ಹಣವನ್ನು ದುರುಪಯೋಗ ಮಾಡಿರುವುದು 
ಬ್ಯಾಂಕಿನ ಕಲಂ 64 ರ ವಿಚಾರಣಾ ವರದಿಯಿಂದ ಕಂಡು ಬಂದಿರುತ್ತದೆ. 

ಈ ರೀತಿಯ ದುರುಪಯೋಗದ ಹಣದ ವಸೂಲಾತಿಗಾಗಿ ಬ್ಯಾಂಕಿನ ವ್ಯವಸ್ಥಾಪಕರು ಉಲ್ಲೇಖ (2) ರ ರೀತ್ಯಾ ಕರ್ನಾಟಕ ಸಹಕಾರ 
ಸಂಘಗಳ ಕಾಯಿದೆ 1959 ರ ಕಲಂ 69 ರಡಿಯಲ್ಲಿ ಅಧಿಭಾರ ಅರ್ಜಿಯನ್ನು ದಿನಾಂಕ:21-10-2009 ರಂದು ದಾಖಲು ಮಾಡಿರುತ್ತಾರೆ. ಈ 


೧೦೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ದಾವೆಯನ್ನು ಕಡತದ ಮೇಲೆ ತೆಗೆದುಕೊಂಡು, ದಿನಾಂಕ:7-12-2009 ರಿಂದ ವಿಚಾರಣೆ ಪ್ರಾರಂಭಿಸಲು ಆರೋಪದ ಸಹಿತದ ನೋಟಿಸನ್ನು, 
ದಿನಾಂಕ:16-9-2009 ರಂದು ವಾದಿ ಮತ್ತು ಪ್ರತಿವಾದಿಯವರಿಗೆ ನೀಡಲಾಗಿತ್ತು ದಿನಾಂಕ:7-12-2009 ರಿಂದ ಪ್ರಾರಂಭಿಸಿ, ದಿನಾ೦ಕ:19-12-2009 
ರವರೆವಿಗೆ ಪ್ರಕರಣದ ವಿಚಾರಣೆಯನ್ನು ನಡೆಸಲಾಗಿರುತ್ತದೆ. (ಇನ್ನೂ ಮುಂದೆ ಬ್ಯಾಂಕ್‌ ಎಂಬ ಪದಕ್ಕೆ ಬದಲಾಗಿ ಸಂಘವೆಂದು ಕರೆಯಲಾಗುವುದು). 

ಪ್ರತಿವಾದಿಯವರು ಕಲ೦ 64 ರ ವಿಚಾರಣೆ ವಿರುದ್ಧ ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಇವರ ನ್ಯಾಯಾಲಯದಲ್ಲಿ 
ಮೇಲ್ಮನವಿ ಸಲ್ಲಿಸಿದ್ದು, ಕಲಂ 64 ರ ವಿಚಾರಣೆ ತಡೆಯಾಜ್ಞೆ ನೀಡಿದ್ದು ವಿಚಾರಣೆಯನ್ನು ಪ್ರತಿವಾದಿಗೆ ಅವಕಾಶ ಕೊಟ್ಟು ಪುನರ್‌ ಪರಿಶೀಲಿಸಲು 
ವಿಚಾರಣಾಧಿಕಾರಿಗಳಿಗೆ ಸೂಚಿಸುವಂತೆ ಈ ನ್ಯಾಯಾಲಯಕ್ಕೆ ಆದೇಶ ನೀಡಿರುತ್ತಾರೆ. ಅದರಂತೆ ಕಲಂ 64 ರ ಮರುವಿಚಾರಣೆಗೆ ವಿಚಾರಣಾಧಿಕಾರಿಗಳಿಗೆ 
ಸೂಚಿಸಲಾಗಿರುತ್ತದೆ. ವಿಚಾರಣೆ ಪ್ರಗತಿಯಲ್ಲಿರುತ್ತದೆ. 

ಈ ಮಧ್ಯೆ ವಾದಿ ಸಂಘದ 2005-06, 2006-07ನೇ ಸಾಲಿನ ಲೆಕ್ಕಪರಿಶೋಧನಾ ವರದಿ ಬಂದಿದು, ಲೆಕ್ಕಪರಿಶೋಧನಾ ವರದಿ ರೀತ್ಯಾ 
ರೂ.18,07,861-00 ಗಳನ್ನು ಪ್ರತಿವಾದಿಯವರು ಸಂಘದ ಹಣ ದುರುಪಯೋಗಪಡಿಸಿಕೊಂಡಿದ್ದು ಸಾಬೀತಾಗಿರುತ್ತದೆ. ಹಾಗೂ ಇಷ್ಟು ದೊಡ್ಡ 
ಪ್ರಮಾಣದ ಹಣದುರುಪಯೋಗದ ಮೊತ್ತವನ್ನು ವಸೂಲಿ ಮಾಡುವುದರಿಂದ ಸಂಘದ ಆರ್ಥಿಕ ಸ್ಥಿತಿಗೆ ಉಪಯೋಗವಾಗುವುದೆಂದು ಹಾಗೂ 
ನ್ಯಾಯಾಲಯದಲ್ಲಿನ ದಾವೆಯನ್ನು ಹೂಡಿ ಅಂತಿಮ ತೀರ್ಪು ಬರುವವರೆಗೂ ಕಾಯುವಂತಾದರೆ, ಪ್ರತಿವಾದಿಗಳು ಹೊಂದಿರುವ ಆಸ್ತಿಯನ್ನು ವಿಲೇವಾರಿ 
ಮಾಡಿಕೊಂಡಲ್ಲಿ ದುರುಪಯೋಗದ ಹಣವನ್ನು ವಸೂಲಿ ಮಾಡುವುದು ಕಷ್ಟಸಾಧ್ಯವೆಂದು ತಿಳಿಸುತ್ತಾ, ಪ್ರತಿವಾದಿಗಳು ಮತ್ತು ಅವರ ಕಾನೂನು 
ವಾರಸುದಾರರು ಹೊಂದಿರುವ ಸ್ಥಿರ ಸ್ವತ್ತನ್ನು ಈ ಮಧ್ಯೆ ಪರಭಾರೆ ಮಾಡದಂತೆ ತಡೆಯಲು, ಸದರಿ ಲೆಕ್ಕ ಪರಿಶೋಧನಾ ವರದಿ ರೀತ್ಯಾ, ಹಾಗೂ ಈ 
ಮೊದಲೇ ಈ ನ್ಯಾಯಾಲಯದಲ್ಲಿ ದಾಖಲಿಸಿರುವ ಅಧಿಭಾರ ಅರ್ಜಿ:ಸಂಖ್ಯೆ--01/2009-2010 ರ ಜೊತೆಗೆ ಸೇರಿಸಿಕೊಂಡು, ಈ ದುರುಪಯೋಗದ 
ಹಣದ ವಸೂಲಿ ಕುರಿತು, ಹಣದ ಭದ್ರತೆಗಾಗಿ ದಾವೆಯ ಅಂತಿಮ ಫಲಿತಾಂಶವನ್ನು ಕಾಯ್ದಿರಿಸಿ, ಸದರಿ ಪ್ರತಿವಾದಿಗಳ ಹೆಸರಿನಲ್ಲಿ ಮತ್ತು ಅವರ ಹಕ್ಕು 
ಬದ್ದ, ಕಾನೂನು ವಾರಸುದಾರರ ಹೆಸರಿನಲ್ಲಿ, ಇರುವ ಸ್ಥಿರಸ್ಪತ್ತನ್ನು ಪರಭಾರೆ (ವಿಲೇವಾರಿ) ಮಾಡದಂತೆ ಸಹಕಾರಿ ಕಾಯಿದೆ 1959 ರ ಕಲಂ 103 
ರಡಿಯಲ್ಲಿ, ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡಬೇಕೆಂದು ಕೋರಿರುತ್ತಾರೆ. ಮತ್ತು ದಿನಾಂಕ:09-11-2010 ರಂದು ನಡೆದ ಆಡಳಿತ ಮಂಡಳಿ ಸಭೆಯ 
ವಿಷಯ ಸಂಖ್ಯೆ: 3 ರಲ್ಲಿ ತೀರ್ಮಾನಿಸಿರುವಂತೆ ಶ್ರೀ ಪಿ.ಸಿ. ರಾಮಯ್ಯನವರು ಮತ್ತು ಅವರ ಕುಟುಂಬದವರು ಹೊಂದಿರುವ ಸ್ಮಿರಾಸ್ಥಿಯನ್ನು ಪರಭಾರೆ 
ಮಾಡಿದಲ್ಲಿ ದುರುಪಯೋಗದ ಹಣವನ್ನು ವಸೂಲಿ ಮಾಡಲು ತೊಂದರೆಯಾಗುವುದೆಂದು ಉದ್ದೇಶಿಸಿ, ಈಗಾಗಲೇ ದಾಖಲು ಮಾಡಿರುವ ದಾವೆಯನ್ನು 
ಒಳಗೊಂಡಂತೆ ತೀರ್ಪು ಪೂರ್ವ ಜಪ್ತಿ ಆದೇಶ ನೀಡಬೇಕೆಂದು, ಸಹಾಯಕ ನಿಬಂಧಕರನ್ನು ಕೋರಿ ತೀರ್ಮಾನಿಸಿರುವ ಸಭೆ ನಡವಳಿಕೆ 
ಲಗತ್ತಿಸಿರುತ್ತಾರೆ. 

ವಾದಿಗಳು ಸಲ್ಲಿಸಿರುವ ಪ್ರಮಾಣಪತ್ರ ಹಾಗೂ ದಾಖಲಾತಿಗಳನ್ನು ಪರಿಶೀಲಿಸಿ ಪಿ-1 ರಿಂದ ಪಿ-17 ರವರೆಗೆ ನಿಶಾನೆ ಗುರುತು ಮಾಡಲಾಗಿದೆ. 
ವಾದಿಯವರು ಪ್ರಮಾಣ ಪತ್ರ ಹಾಗೂ 2005-06, 2006-07 ವಾದಿ ಸಂಘದ ಲೆಕ್ಕಪರಿಶೋಧನಾ ವರದಿಯನ್ನು ಪರಿಶೀಲಿಸಿ, ಸತ್ಯಾಂಶತೆಯನ್ನು 
ತಿಳಿದು, ಆದೇಶಪೂರ್ವ ಜಪ್ತಿ ಮಾಡುವುದರಿಂದ ನ್ಯಾಯೋಜಿತವಾಗಿರುವುದೆಂದು ಹಾಗೂ ಪ್ರತಿವಾದಿಗಳು ಸ್ಥಿರಾಸ್ತಿಯನ್ನು ಪರಭಾರೆ ಮಾಡದಂತೆ 
ತಡೆಹಿಡಿಯಬಹುದೆಂಬ ಅಂಶವನ್ನು ನ್ಯಾಯಾಲಯವು ಮನಗೊಂಡು, ಸಂಘದ ಹಾಗೂ ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ಈ ನ್ಯಾಯಾಲಯವು 
ವಿಚಾರಣೆಗಾಗಿರುವ ಅಧಿಭಾರ ಅರ್ಜಿ ಸಂಖ್ಯೆ 01/2009-10ನ್ನು ಅಂತಿಮ ತೀರ್ಪು ಕಾಯ್ದಿರಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959 ರ 
ಕಲಂ 103 ರನ್ವಯ, ಈ ನ್ಯಾಯಾಲಯದಲ್ಲಿರುವ ದಾವೆಯ ತೀರ್ಪುಪೂರ್ವ, ಈ ಕೆಳಕಂಡ ಷಡ್ಕೊಲ್‌ನಲ್ಲಿನ ಸ್ತಿರಾಸ್ಥಿಗಳನ್ನು ಜಪ್ತಿಮಾಡಿ ಈ 
ಕೆಳಗಿನಂತೆ ಆದೇಶ ಹೊರಡಿಸಲಾಗಿದೆ. 


“ಆದೇಶ” 
ನಂ.ಸನಿ-32/ಎ.ಬಿ.ಎನ್‌/ಕಲಂ103/ಅಧಿಭಾರ ಅಜರ್ಜಿನಂ.1/09-10/2010-11, ದಿನಾಂಕ 12-11-2010 
ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಒ/201/ಸಿಎಲ್‌ಎಂ/2008, ದಿನಾಂಕ:27-05-2010 ರಲ್ಲಿ ಪ್ರತ್ಯಾಯೋಜಿಸಲ್ಪಟ್ಟಿರುವ ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 103 ರ ಪ್ರಕಾರ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ, ಶ್ರೀ. ಕೆ. ಗೋಪಾಲರೆಡ್ಡಿ, ಕೆ.ಸಿ.ಎಸ್‌. 
ಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರು, ಆದ ನಾನು ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ 
€. ಪಿ.ಸಿ. ರಾಮಯ್ಯ ಮಾಜಿ ವ್ಯವಸ್ಥಾಪಕರು, ರೈತರ ಸೇವಾ ಸಹಕಾರ ಸಂಘ ನ್ನಿ ಅಮೃತೂರು, ಕುಣಿಗಲ್‌ ತಾಲ್ಲೂಕು, ಇವರ ಮತ್ತು ಇವರ 
ಪತ್ನಿಯವರಾದ ಶ್ರೀಮತಿ ಜಿ.ಲಕ್ಷ್ಮಮ್ಮ ಮತ್ತು ಇವರ ಪುತ್ರರಾದ ಶ್ರೀ ಆರ್‌.ಅನಿಲ್‌ಕುಮಾರ್‌ ಇವರ ಹೆಸರಿನಲ್ಲಿರುವ, ಈ ಕೆಳಕಂಡ ಸ್ಥಿರಾಸ್ತಿಗಳನ್ನು ಈ 


2 


(ಅ 2 


ವ 
ನ್ಯಾಯಾಲಯದಲ್ಲಿ ವಿಚಾರಣೆಗಾಗಿ ಇರುವ ದಾವೆಯ ಅಂತಿಮ ತೀರ್ಪಿಗೆ ಒಳಪಟ್ಟು, ಈ ಆದೇಶ ಪೂರ್ವ ಜಪ್ತಿ ಆದೇಶ ಹೊರಡಿಸಿರುತ್ತೇನೆ. 


ಇವರುಗಳು ಈ ನ್ಯಾಯಾಲಯದಿಂದ ಮುಂದಿನ ಆದೇಶ ನೀಡುವವರೆಗೆ ಅಥವಾ ಸ್ವತ್ತುಗಳಿಗೆ ತತ್ಸಮಾನವಾದ ನಗದು ಭದ್ರತೆ ನೀಡುವವರೆಗೆ 
ವಿಲೇವಾರಿ ಮಾಡುವುದಾಗಲೀ, ಪರಭಾರೆ ಮಾಡುವುದಾಗಲೀ ಅಥವಾ ವರ್ಗಾಯಿಸುವುದಾಗಲೀ ಮಾಡುವಂತಿಲ್ಲ. ಒಂದುವೇಳೆ, ಈ ಆದೇಶವನ್ನು 
ನಿರ್ಲಕ್ಷಿಸಿ ಈ ಸ್ವತ್ತು ಕೊಂಡಲ್ಲಿ ಅಥವಾ ಇನ್ನಾವುದೇ ವಿಧದಲ್ಲಿ ವರ್ಗಾಯಿಸಿಕೊ೦ಡಲ್ಲಿ ಅದು ಸಿಂಧುವಾಗುವುದಿಲ್ಲ. (ಸಕ್ರಮವಾಗುವುದಿಲ್ಲ) ಎಂದು ಈ 
ಮೂಲಕ ಸಾರ್ವಜನಿಕರ ಗಮನಕ್ಕೆ ತರಲಾಗಿದೆ. 

ಸಂಘದ ಹಣದುರುಪಯೋಗ ಪಡಿಸಿಕೊಂಡಿರುವ ಶ್ರೀ ಪಿ.ಸಿ. ರಾಮಯ್ಯ, ಮಾಜಿ ವ್ಯವಸ್ಥಾಪಕರು, ಹಾಗೂ ಅವರ ಕಾನೂನುಬದ್ಧ 
ವಾರಸುದಾರರು, ಈ ಜಪ್ತಿ ಆದೇಶದ ವ್ಯಾಪ್ತಿಯಿಂದ ಹೊರಬರಲು ಇಚ್ಛಿಸಿದಲ್ಲಿ, ಜಪ್ಪಿಗೊಳಿಸಲ್ಪಟ್ಟ ಆಸ್ತಿಗಳ ಮೌಲ್ಯಕ್ಕೆ ತಕ್ಕಷ್ಟು ಅಥವಾ ಈ 
ನ್ಯಾಯಾಲಯವು ಸರಿ ಎಂದು ಭಾವಿಸುವ ತಕ್ಕಷ್ಟು ಅಥವಾ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ, ಹಣದುರುಪಯೋಗದ ಮೊತ್ತ ಮತ್ತು ಬಡ್ಡಿ, ಇತರೆಗೆ 
ಸಮನಾಗಿ, ನಗದು ಭದ್ರತೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪವಿಭಾಗ ತುಮಕೂರು ಇವರ ಹೆಸರಿನಲ್ಲಿ 
ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ ನಿ. ಕೇಂದ್ರ ಕಛೇರಿ, ತುಮಕೂರು ಈ ಬ್ಯಾಂಕಿನ ಅಮಾನತ್‌ ಖಾತೆಯಲ್ಲಿ ತೊಡಗಿಸಿ, ಈ ಬಗ್ಗೆ ಮೂಲ 
ಚಲನ್‌ ಪ್ರತಿಯನ್ನು ದಿನಾ೦ಕ: 14-12-2010 ರಂದು ಅಥವಾ ಅದಕ್ಕಿಂತ ಮುಂಚಿತವಾಗಿ ಈ ನ್ಯಾಯಾಲಯಕ್ಕೆ ಹಾಜರುಪಡಿಸುವುದರ ಮೂಲಕ ಈ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ 


೧೦೯೫ 





ಜಪ್ತಿ ಆದೇಶದಿಂದ ಹೊರಗುಳಿಯಬಹುದೆಂದು ಸಹ ತಿಳಿಸಲಾಗಿದೆ. ಮೇಲೆ ನಿಗದಿಪಡಿಸಿದ ಅವಧಿಯೊಳಗೆ ನಗದು ಭದ್ರತೆ ನೀಡಲು ವ್ಯಾಜ್ಯದ 
ಪ್ರತಿವಾದಿಗಳು ವಿಫಲವಾದಲ್ಲಿ, ಈ ಷರತ್ತು ಪೂರ್ವಕ ಜಪ್ತಿ ಆದೇಶ ಸ್ಥಿರಗೊಳ್ಳುವುದಲ್ಲದೇ, ಖಾಯಂಗೊಳ್ಳುವುದು ಎಂದು ತಿಳಿಯತಕ್ಕದ್ದು. 
ಈ ಆದೇಶವನ್ನು ನನ್ನ ಸಹಿ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ದಿನಾಂಕ:12-11-2010 ರಂದು ನೀಡಿರುತ್ತೇನೆ. 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು. 
ತುಮಕೂರು ಉಪ-ವಿಭಾಗ ತುಮಕೂರು 


















































ಸ್ಪತ್ತಿನ ಷಡ್ಯೊಲ್‌ 
ಖಾತೆ 
ನಂ./ ವಿಸೀರ್ಣ 
ಹ ಖಾತೆದಾರರ/ಹಕ್ಕುದಾರರ ಹೆಸರು ಮತ್ತು ವಿಳಾಸ | ಅಸೆಸ್‌ ನ ಎಕರೆ- | ತರಹೆ ಚೆಕ್ಕುಬಂದಿ 
ಮೆಂಟ್‌ ಡ್‌್‌ ಗುಂಟೆ 
ನಂ. 
1 | ಶ್ರೀ ಪಿ.ಸಿ.ರಾಮಯ್ಯ ಬಿನ್‌. ಚೆನ್ನಯ್ಯ ಉ। 253 5 1.30 ತರಿ | ಪೂರ್ವಕ್ಕೆ- ಸ.ನಂ.6.4ರ ಗಡಿ 
ಬಜ್ಜಯ್ಯ ಅಮೃತೂರು, ಅಮೃತೂರು ಹೋಬಳಿ, ಚೆಕ್ಕರ್ಜಿಹಳ್ಳಿ ಪಶ್ಚಿಮಕ್ಕೆ-ತೊರೆ 
ಕುಣಿಗಲ್‌ ತಾಲ್ಲೂಕು ಉತ್ತರಕ್ಕೆ-ಸ.ನಂ. 8. 7ರ ಗಡಿ 
ದಕ್ಷಿಣಕ್ಕೆ-ಸ.ನಂ.4 ರ ಗಡಿ 
2. | ಶ್ರೀ ಪಿಸಿ. ರಾಮಯ್ಯ ಬಿನ್‌. ಚೆನ್ನಯ್ಯ ಉ। 136 7/2 0.34 ತರಿ | ಪೂರ್ವಕ್ಕೆ- ಸ.ನಂ.6ರ ಗಡಿ 
ಬಜ್ಜಯ್ಯ ಅಮೃತೂರು, ಅಮೃತೂರು ಹೋಬಳಿ, ಚಿಕ್ಕರ್ಜಿಹಳ್ಳಿ ಪಶ್ಚಿಮಕ್ಕೆ-ಸ.ನಂ.8 ರಗಡಿ 
ಕುಣಿಗಲ್‌ ತಾಲ್ಲೂಕು ಉತ್ತರಕ್ಕೆ-ಸ.ನಂ. 71 ರ ಗಡಿ 
ದಕ್ಷಿಣಕ್ತೆ-ಸ.ನಂ.7/ ರ ಗಡಿ 
3; ಶ್ರೀ ಪಿ.ಸಿ. ರಾಮಯ್ಯ ಬಿನ್‌. ಚೆನ್ನಯ್ಯ ಉ। 468 150/ಎ 0.26 ತರಿ ಪೂರ್ವಕ್ಕೆ- ಸ.ನಂ.150/0 ರಗಡಿ 
ಬಜ್ಜಯ್ಯ ಅಮೃತೂರು, ಅಮೃತೂರು ಹೋಬಳಿ, ಪಡುವಗೆರೆ ಪಶ್ಚಿಮಕ್ಕೆ-ಸ.ನಂ.144 ರಗಡಿ 
ಕುಣಿಗಲ್‌ ತಾಲ್ಲೂಕು ಉತ್ತರಕ್ಕೆ-ಸ.ನಂ. 141 ರ ಗಡಿ 
ದಕ್ಷಿ ಕ್ಷೆ-ಸ.ನಂ.150/2, 121 ರಗಡಿ 
4. ಶ್ರೀ ಪಿ.ಸಿ. ರಾಮಯ್ಯ ಬಿನ್‌. ಚೆನ್ನಯ್ಯ ಉ। 468 150/1ಹೆಚ್‌ 0.13 ತರಿ ಪೂರ್ವಕ್ಕೆ- ಸ.ನಂ.150/10 ರಗಡಿ 
ಬಜ್ಜಯ್ಯ ಅಮೃತೂರು, ಅಮೃತೂರು ಹೋಬಳಿ, ಪಡುವಗೆರೆ ಪಶ್ಚಿಮಕ್ಕೆ-ಸ.ನಂ.144 ರಗಡಿ 
ಕುಣಿಗಲ್‌ ತಾಲ್ಲೂಕು ಉತ್ತರಕ್ಕೆ-ಸ.ನಂ. 141 ರ ಗಡಿ 
ದಕ್ಷಿಣಕ್ಕೆ-ಸ.ನಂ.150/2, 121 ರಗಡಿ 
5. ||ಶ್ರೀ ಪಿ.ಸಿ. ರಾಮಯ್ಯ ಬಿನ್‌. ಚೆನ್ನಯ್ಯ ಉ। 468 3/ ಎ 0.07 ತರಿ ಪೂರ್ವಕ್ಕೆ- ಸ.ನಂ.3/0 ರಗಡಿ 
ಬಜ್ಜಯ್ಯ ಅಮೃತೂರು, ಅಮೃತೂರು ಹೋಬಳಿ, ಪಡುವಗೆರೆ ಪಶ್ಚಿಮಕ್ಕೆ-ಸ.ನಂ.141 ರಗಡಿ 
ಕುಣಿಗಲ್‌ ತಾಲ್ಲೂಕು ಉತ್ತರಕ್ಕೆ-ಸ.ನಂ. 7ರ ಗಡಿ 
ದಕ್ಷಿಣಕ್ಕೆ-ಸ.ನಂ.150 ರ ಗಡಿ 
6. | ಶ್ರೀಮತಿ. ಜಿ.ಲಕ್ಷ್ಮಮ್ಮ ಕೋಂ. ಪಿ.ಸಿ. ರಾಮಯ್ಯ 174 127/1 1.08 ತರಿ ಪೂರ್ವಕ್ಕೆ- ಸ.ನಂ.127/2 ರಗಡಿ 
ಮತ್ತು ಆರ್‌. ಅನಿಲ್‌ಕುಮಾರ್‌ ಬಿನ್‌ ಪಡುವಗೆರೆ ಮತ್ತು ಪಶ್ಚಿಮಕ್ಕೆ-ಸ.ನಂ.128 ರಗಡಿ 
ಪಿ.ಸಿ. ರಾಮಯ್ಯ ಅಮೃತೂರು, ಅಮೃತೂರು 2.36 ಉತ್ತರಕ್ಕೆ-ಸ.ನಂ. 133ರ ಗಡಿ 
ಹೋಬಳಿ, ಕುಣಿಗಲ್‌ ತಾಲ್ಲೂಕು ದಕ್ಷಿಣಕ್ಕೆ-ಸ.ನಂ.111,11) ರ ಗಡಿ 
7. | ಶ್ರೀಮತಿ. ಜಿ.ಲಕ್ಷ್ಮಮ್ಮ ಕೋಂ. ಪಿ.ಸಿ. ರಾಮಯ್ಯ 21 128/2 0.33 ಖುಷ್ಕಿ | ಪೂರ್ವಕ್ಕೆ- ಸ.ನಂ.127ರಗಡಿ 
ಅಮೃತೂರು, ಅಮೃತೂರು ಹೋಬಳಿ, ಪಡುವಗೆರೆ ಪಶ್ಚಿಮಕ್ಕೆ-ಸ.ನಂ.128/12 
ಕುಣಿಗಲ್‌ ತಾಲ್ಲೂಕು ರಿಂದ 17 ರಗಡಿ 
ಉತ್ತರಕ್ಕೆ-ಸ.ನಂ. 128/ರ ಗಡಿ 
ದಕ್ಷಿಣಕ್ಕೆ-ಸ.ನಂ.128/ ರ ಗಡಿ 
8. | ಶ್ರೀಮತಿ. ಜಿ.ಲಕ್ಷ್ಮಮ್ಮ ಕೋಂ. ಪಿ.ಸಿ.ರಾಮಯ್ಯ 473 | 55 ಪಿ.ಎಕ್ಸ್‌ 40 ಆರ್‌. | ಪೂರ್ವಕ್ಕೆ- ಸೀನಪ್ಪ ನರವರ 
ಅಮೃತೂರು, ಅಮೃತೂರು ಹೋಬಳಿ, 429 Xx ಸಿ.ಸಿ. | ನಿವೇಶನ 
ಕುಣಿಗಲ್‌ ತಾಲ್ಲೂಕು 55 ಎಕ್ಸ್‌ 60 ಮನೆ | ಪಶ್ಚಿಮಕ್ಕೆ-ಎ.ಟಿ.ರಂಗನಾಥ್‌ರವರ 
429 ಅಮೃ | ನಿವೇಶನ 
ತೂರು | ಉತ್ತರಕ್ಕೆ-ಶ್ರೀನಿವಾಸಯ್ಯ ನವರ 


ನಿವೇಶನ 
ದಕ್ಷಿಣಕ್ಕೆ-ಪ೦ಚಾಯ್ಡಿ ರಸ್ತೆ. 





ಪಿಆರ್‌-1649 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು. 
ತುಮಕೂರು ಉಪ ವಿಭಾಗ ತುಮಕೂರು 





೧೦೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ:ಡಿಟಿಸಿಆರ್‌:25/2010-11, ದಿನಾಂಕ:12ನೇ ಅಕ್ಟೋಬರ್‌, 2010 
ಆರಕ್ಷಕ ಉಪ ನಿರೀಕ್ಷಕರು, ಕೆಸ್ತೂರು ಹೋಲೀಸ್‌ ಠಾಣೆ, ಮದ್ದೂರು ತಾಲ್ಲೂಕು ಇವರ ಅಪರಾಧ ಸಂಖ್ಯೆ:83/2007, ದಿನಾಂಕ:17-11-2007 
ಉಪಸ್ಥಿತರು: ಜೆ.ಎನ್‌. ಸೋಮೇಶ್ವರ್‌, 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಕೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌, ಮಂಡ್ಗ ಜಿಲ್ಲೆ, ಮಂಡ್ಯ. 


ಪಿರ್ಯಾದುದಾರರು ಆರೋಪಿಗಳು 
ಆರಕ್ಷಕ ಉಪ ನಿರೀಕ್ಷಕರು, ಕೆಸ್ತೂರು ಪೋಲೀಸ್‌ ಠಾಣೆ, 1 ಪ್ರಕಾಶ್‌ ಬಿನ್‌ ರಾಮು, ಅಲೂರು ಗ್ರಾಮ ಮದ್ದೂರು ತಾಲ್ಲೂಕು 
ಮದ್ದೂರು ತಾಲ್ಲೂಕು. 2) ರವಿ ಬಿನ್‌ ಜಿ.ಆರ್‌.ರಾಮಯ್ಯ, ಗೆಜ್ಜಲಗೆರೆ ಕಾಲೋನಿ ಕಸಬಾ 


ಹೋಬಳಿ, ಮದ್ದೂರು ತಾಲ್ಲೂಕು 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:17-11-2007ರಂದು ರಾತ್ರಿ 08-30 ರ ಸಮಯದಲ್ಲಿ ಮದ್ದೂರು ತಾಲ್ಲೂಕಿನ ಹೆಮ್ಮನಹಳ್ಳಿ ಗ್ರಾಮದ ಶನೇಶ್ವರ ದೇವಸ್ಥಾನ ಇರುವ 
ಮುಂಭಾಗದ ಮದ್ದೂರು-ತುಮಕೂರು ರಸ್ತೆಯಲ್ಲಿ ಅಕ್ರಮವಾಗಿ 16.920 ಲೀ ಮದ್ಯವನ್ನು ಬಜಾಜ್‌ ಸಿಟಿ 100 ಬೈಕ್‌ ಸಂಖ್ಯೆ-ಕೆಎ-11/ಎಲ್‌-4974 
ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕ್ರಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 
32 ಮತ್ತು 34 ರ ರೀತ್ಯಾ ಅಪರಾಧವಾದ್ದರಿಂದ ಈ ಬಗ್ಗೆ ಅಪರಾಧ ಸಂಖ್ಯೆ:83/2007 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. ಹಾಗೂ 
ಈ ಪ್ರಾಧಿಕಾರದ ಪೂರ್ವಾನುಮತಿಯಂತೆ ಜಪ್ರುಪಡಿಸಿಕೊಂಡಿರುವ ಸ್ವತ್ತುಗಳನ್ನು ಅಬಕಾರಿ ನಿರೀಕ್ಷಕರು, ಮದ್ದೂರು ವಲಯ ಇವರಿಗೆ 
ಹಸ್ತಾಂತರಿಸಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:31-07-2010ರ ಪತ್ರದ ಮೂಲಕ ಕೋರಿರುತ್ತಾರೆ. 

ಈ ಮಧ್ಯೆ ಪ್ರಾಧಿಕಾರದಲ್ಲಿ ಮುಟ್ಟುಗೋಲು ನಡುವಳಿಕೆಗಳನ್ನು ಕೈಗೊಂಡಿದ್ದು ತನಿಖಾಧಿಕಾರಿಗಳ ಶಿಫಾರಸ್ಸಿನ ಮೇರೆಗೆ ಪ್ರಕರಣದಲ್ಲಿ 
ವಶಪಡಿಸಿಕೊಂಡಿರುವ 16.920 ಲೀ ಮದ್ಯ (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ) ಮತ್ತು ಇತರೇ ವಸ್ತುಗಳನ್ನು ತನ್ನದೆಂದು ಕೋರಿ 
ಯಾರು ಹಕ್ಕು ಸಾಧಿಸದ ಕಾರಣ ದಿನಾಂಕ:21-08-2010 ರಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ಬಜಾಜ್‌ ಸಿಟಿ 100 ಬೈಕ್‌ ಸಂಖ್ಯೆ-ಕೆಎ-11/ಎಲ್‌-4974 ವಾಹನಕ್ಕೆ ಸಂಬಂಧಪಟ್ಟಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮಂಡ್ಯ ಇವರು 
ನೀಡಿರುವ “ಬಿ” ವಹಿಯ ಪರಿಶೀಲನೆಯಿಂದ ಶ್ರೀ ಪಾಪಣ್ಣ ಬಿನ್‌ ಚಿಕ್ಕತಮ್ಮಣ್ಣ, ಆಲೂರುದೊಡ್ಡಿ, ಮದ್ದೂರು ತಾಲ್ಲೂಕು-ಇವರು ವಾಹನದ 
ಮಾಲೀಕರೆಂಬುದು ತಿಳಿದುಬಂದಿದ್ದು ಸದರಿಯವರಿಗೆ ದಿನಾಂಕ:31-08-2010 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ರನ್ವಯ 
ಕಾರಣ ಕೇಳುವ ನೋಟೀಸ್‌ನ್ನು ನೋಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. ನೊಂದಣಿ ಅಂಚೆ ಮೇಲ್ಕಂಡ ವಿಳಾಸದಲ್ಲಿ ಸ್ವೀಕೃತಿಯಾಗಿರುತ್ತದೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ ಸಿಟಿ 100 ಬೈಕ್‌ ಸಂಖ್ಯೆಕೆಎ-11/ಎಲ್‌-4974 ವಾಹನದಲ್ಲಿ 
ದಿನಾಂಕ:17-11-2007 ರಂದು ಅಕ್ರಮವಾಗಿ ಮದ್ಯಸಾರಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. ಈ 
ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (2) ವರ್ಷ (10) ತಿಂಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನವರೆವಿಗೂ ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ 
ಮಾಲೀಕರಿಗೆ/ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ 
ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ ಹಾಗೂ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು 
ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 


ಆದೇಶ ಸಂಖ್ಯೆ:ಡಿಟಿಸಿಆರ್‌/25/2010-11, ದಿನಾಂಕ:12-10-2010 


ಜೆ.ಎನ್‌. ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ಕೆಸ್ತೂರು 
ಪೋಲೀಸ್‌ ಠಾಣೆ, ಮದ್ದೂರು ತಾಲ್ಲೂಕು ಇವರ ಅಪರಾಧ ಸಂಖ್ಯೆ:83/2007, ದಿನಾಂಕ:17-11-2007 ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ 
ಸಿಟಿ 100 ಬೈಕ್‌ ಸಂಖ್ಯೆ-ಕೆಎ-11/ಎಲ್‌-4974 ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 2010 ನೇ ಇಸವಿ ಅಕ್ಟೋಬರ್‌ ತಿ೦ಗಳ 12 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಅಧಿಕೃತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 

ಪಿಆರ್‌-1523 ಮಂಡ್ಯ ಜಿಲ್ಲೆ, ಮಂಡ್ಯ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೯೭ 





ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ:ಡಿಟಿಸಿಆರ್‌:26/2010-11, ದಿನಾಂಕ:12ನೇ ಅಕ್ಟೋಬರ್‌, 2010 
ಆರಕ್ಷಕ ಉಪ ನಿರೀಕ್ಷಕರು, ಕೆಸ್ತೂರು ಹೋಲೀಸ್‌ ಠಾಣೆ, ಮದ್ದೂರು ತಾಲ್ಲೂಕು ಇವರ ಅಪರಾಧ ಸಂಖ್ಯೆ:24/2008, ದಿನಾಂಕ:15-4-2008 
ಉಪಸ್ಥಿತರು: ಜೆ.ಎನ್‌. ಸೋಮೇಶ್ವರ್‌, 
ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಕೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌, ಮಂ೦ಡ್ನ ಜಿಲ್ಲೆ, ಮಂಡ್ಯ. 


ಪಿರ್ಯಾದುದಾರರು ಆರೋಪಿಗಳು 
ಆರಕ್ಷಕ ಉಪ ನಿರೀಕ್ಷಕರು, ಕೆಸ್ತೂರು ಪೋಲೀಸ್‌ ಠಾಣೆ, 1) ವಾಸು ಬಿನ್‌ ವೆಂಕಟಪ್ಪ ಒಕ್ಕಲಿಗರ ಜನಾಂಗ, ಕದಲೂರು 
ಮದ್ದೂರು ತಾಲ್ಲೂಕು. ಗ್ರಾಮ, ಮದ್ದೂರು ತಾಲ್ಲೂಕು 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:15-04-2008ರಂದು ಸಂಜೆ 05-00 ರ ಸಮಯದಲ್ಲಿ ಮದ್ದೂರು ತಾಲ್ಲೂಕಿನ ಮದ್ದೂರು-ತುಮಕೂರು ರಸ್ತೆಯ ತೂಬಿನಕೆರೆ 
ಗೇಟ್‌ ಬಳಿ ಅಕ್ರಮವಾಗಿ 17.280 ಲೀ ಮದ್ಯವನ್ನು ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆಕೆಎ-11/ಇ-9317 ವಾಹನದಲ್ಲಿ ಹೊಂದಿ ಸಾಗಾಣಿಕೆ 
ಮಾಡುತ್ತಿದ್ದುದನ್ನು ಪತ್ತೆಮಾಡಿದ ಪಿರ್ಯಾದುದಾರರು ಈ ಅಕ್ರಮವು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 32 ಮತ್ತು 34 ರ ರೀತ್ಯಾ 
ಅಪರಾಧವಾದ್ದರಿಂದ ಈ ಬಗ್ಗೆ ಅಪರಾಧ ಸಂಖ್ಯೆ:24/2008 ರಂತೆ ಮೊಕದ್ದಮೆಯನ್ನು ದಾಖಲು ಮಾಡಿರುತ್ತಾರೆ. ಹಾಗೂ ಈ ಪ್ರಾಧಿಕಾರದ 
ಪೂರ್ವಾನುಮತಿಯಂತೆ ಜಪ್ಪುಪಡಿಸಿಕೊಂಡಿರುವ ಸ್ವತ್ತುಗಳನ್ನು ಅಬಕಾರಿ ನಿರೀಕ್ಷಕರು, ಮದ್ದೂರು ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ಪ್ರಕರಣದ ತನಿಖೆಯನ್ನು ಮುಂದುವರೆಸಿದ ತನಿಖಾಧಿಕಾರಿಗಳು ಜಪ್ತುಪಡಿಸಿರುವ ವಸ್ತುಗಳನ್ನು ತಮ್ಮದೆಂದು ಹಕ್ಕು ಸಾಧಿಸಲು 
ಯಾರು ಮುಂದೆ ಬಾರದೆ ಇರುವುದರಿಂದ ಮೇಲ್ಕಂಡ ಮದ್ಯ, ವಾಹನ ಮತ್ತು ಇತರೇ ವಸ್ತುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ದಿನಾಂಕ:31-07-2010ರ ಪತ್ರದ ಮೂಲಕ ಕೋರಿರುತ್ತಾರೆ. 

ಈ ಮಧ್ಯೆ ಪ್ರಾಧಿಕಾರದಲ್ಲಿ ಮುಟ್ಟುಗೋಲು ನಡುವಳಿಕೆಗಳನ್ನು ಕೈಗೊಂಡಿದ್ದು ತನಿಖಾಧಿಕಾರಿಗಳ ಶಿಫಾರಸ್ಸಿನ ಮೇರೆಗೆ ಪ್ರಕರಣದಲ್ಲಿ 
ವಶಪಡಿಸಿಕೊಂಡಿರುವ 17.280 ಲೀ ಮದ್ಯ (ರಾಸಾಯನಿಕ ಪರೀಕ್ಷೆಗೆ ತೆಗೆದ ಮಾದರಿ ಹೊರತುಪಡಿಸಿ) ಮತ್ತು ಇತರೇ ವಸ್ತುಗಳನ್ನು ತನ್ನದೆಂದು ಕೋರಿ 
ಯಾರು ಹಕ್ಕು ಸಾಧಿಸದ ಕಾರಣ ದಿನಾಂಕ:21-08-2010 ರಂದು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 

ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆ:ಕೆಎ-11/ಇ-9317 ವಾಹನಕ್ಕೆ ಸಂಬಂಧಪಟ್ಟಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮಂಡ್ಯ ಇವರು 
ನೀಡಿರುವ “ಬಿ” ವಹಿಯ ಪರಿಶೀಲನೆಯಿಂದ ಶ್ರೀ ಚಿಕ್ಕರಾಮೇಗೌಡ ಬಿನ್‌ ಬಿಳೀಗೌಡ, ಕದಲೂರು ಗ್ರಾಮ ಮತ್ತು ಅಂಚೆ, ಮದ್ದೂರು ತಾಲ್ಲೂಕು-ಇವರು 
ಮಾಲೀಕರೆಂಬುದು ತಿಳಿದುಬಂದಿದ್ದು ಸದರಿಯವರಿಗೆ ದಿನಾಂಕ:31-08-2010 ರಂದು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಬಿ) ರನ್ವಯ 
ಕಾರಣ ಕೇಳುವ ನೋಟೀಸ್‌ನ್ನು ನೋಂದಣಿ ಅಂಚೆಯ ಮೂಲಕ ನೀಡಲಾಗಿತ್ತು. ನೊಂದಣಿ ಅಂಚೆ ಮೇಲ್ಕಂಡ ವಿಳಾಸದಲ್ಲಿ ಸ್ಟೀಕೃತಿಯಾಗಿರುತ್ತದೆ. 

ದಾಖಲಾತಿಗಳನ್ನು ಪರಿಶೀಲಿಸಲಾಗಿ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ ಚೇತಕ್‌ ಸ್ಕೂಟರ್‌ ಸಂಖ್ಯೆಕೆಎ-11/ಇ-9317 ವಾಹನದಲ್ಲಿ 
ದಿನಾಂಕ:15-04-2008 ರಂದು ಅಕ್ರಮವಾಗಿ ಮದ್ಯಸಾರಯುಕ್ತ ದ್ರವವನ್ನು ಹೊಂದಿ ಸಾಗಾಣಿಕೆ ಮಾಡಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ. ಈ 
ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (2) ವರ್ಷ (4) ತಿ೦ಗಳುಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ ವಾಹನವು ತನ್ನದೆಂದಾಗಲೀ 
ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರು ಇಂದಿನವರೆವಿಗೂ ಖುದ್ಧಾಗಿಯಾಗಲೀ, ಅಥವಾ ತನ್ನ ವಕೀಲರ 
ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನದ ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ 
ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ ಇರುವುದರಿಂದ, ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಪರೋಕ್ಷವಾಗಿ 
ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನದ 
ಮಾಲೀಕರಿಗೆ/ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿರುವುದಿಲ್ಲ. ವಾಹನವನ್ನು ಚಾಲನೆಯಿಲ್ಲದೇ ಹೆಚ್ಚು ಸಮಯ ಇಟ್ಟುಕೊಂಡಲ್ಲಿ ಹವಾಮಾನದ 
ವೈಪರೀತ್ಯಕ್ಕೆ ಹಾಳಾಗುವ ಮತ್ತು ಬಿಡಿ ಭಾಗಗಳು ತುಕ್ಕು ಹಿಡಿಯುವ ಸಂಭವವಿರುವುದರಿಂದ, ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ ಹಾಗೂ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ ಅಧಿಕಾರ ಪ್ರಾಧಿಕಾರಕ್ಕೆ ದತ್ತವಾಗಿರುವುದರಿಂದ ಮೇಲ್ಕಂಡ ವಾಹನವನ್ನು ವಾರಸುದಾರರಿಲ್ಲದ ಸ್ವತ್ತು 
ಎಂದು ಪರಿಗಣಿಸಿ, ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟು ಈ ಕೆಳಕಂಡ ಆದೇಶ. 


ಆದೇಶ ಸಂಖ್ಯೆ:ಡಿಟಿಸಿಆರ್‌/26/2010-11, ದಿನಾಂಕ:12-10-2010 


ಜೆ.ಎನ್‌. ಸೋಮೇಶ್ವರ್‌, ಅಧಿಕೃತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಮಂಡ್ಯ ಜಿಲ್ಲೆ, ಮಂಡ್ಯ ಆದ ನಾನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆರಕ್ಷಕ ಉಪ ನಿರೀಕ್ಷಕರು, ಕೆಸ್ತೂರು 
ಪೋಲೀಸ್‌ ಠಾಣೆ, ಮದ್ದೂರು ತಾಲ್ಲೂಕು ಇವರ ಅಪರಾಧ ಸಂಖ್ಯೆ:24/2008, ದಿನಾ೦ಕ:15-04-2008 ರ ಪ್ರಕರಣದಲ್ಲಿ ಜಪ್ತುಪಡಿಸಿರುವ ಬಜಾಜ್‌ 
ಚೇತಕ್‌ ಸ್ಕೂಟರ್‌ ಸಂಖ್ಯೆ:ಕೆಎ-11/ಇ-9317 ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶ ನೀಡಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 2010 ನೇ ಇಸವಿ ಅಕ್ಟೋಬರ್‌ ತಿ೦ಗಳ 12 ನೇ ತಾರೀಖಿನಂದು ವಿಷಯ ನಿರ್ವಾಹಕರಿಗೆ ಉಕ್ತ ಲೇಖನ 
ನೀಡಿ, ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿಸಿದ ಪ್ರತಿಯಲ್ಲಿನ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಅಧಿಕೃತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 

ಪಿಆರ್‌-1524 ಮಂಡ್ಥ ಜಿಲ್ಲೆ, ಮಂಡ್ಯ. 


೧೦೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1, ಆಲಿಆಸ್ಕರ್‌ ರಸ್ತೆ, ಬೆಂಗಳೂರು-52 
ವಿಷಯ: ಶ್ರೀಮತಿ ಎಸ್‌.ಕೆ.ಶಿಲ್ಪ ಸಹಕಾರ ಸಂಘಗಳ ನಿರೀಕ್ಷಕರು (ಪರೀಕ್ಷಾರ್ಥ) ಸಹಕಾರ ಅಭಿವೃದ್ಧಿ ಅಧಿಕಾರಿ ಕಛೇರಿ ಅನೇಕಲ್‌ 
ಇವರ ಅನಧಿಕೃತ ಗೈರು ಹಾಜರಾತಿ - ಕರ್ನಾಟಕ ನಾಗರಿಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977 ರನ್ವಯ 
ಸರ್ಕಾರಿ ಸೇವೆಯಿಂದ ವಿಮುಕ್ತಿಗೊಳಿಸುವ ಕುರಿತು. 
ಉಲ್ಲೇಖ: 1 ಈ ಕಛೇರಿ ಆದೇಶ ಸಂಖ್ಯೆಸಿಬ್ಬಂದಿ/35/ಇಸಿಎಸ್‌-1/2007-08 (127) ದಿನಾಂಕ:17-04-2008 
2) ಈ ಕಛೇರಿ ಆದೇಶ ಸಂಖ್ಯೆಸಿಬ್ಬಂದಿ/06ಡಬ್ರ್ಯೂಸಿಆರ್‌/2009-10, ದಿನಾಂಕ:12-05-2009 
3) ಸಹಕಾರ ಸಂಘಗಳ ಉಪ ನಿಬಂಧಕರು-॥, ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಡಿಆರ್‌ಬಿ-2/ಸಿಬ್ಬಂದಿ/ಇಎನ್‌ಎಲ್‌/9/2010-11, ದಿನಾ೦ಕ:28-06-2010. 
4) ಇದೇ ಸಮಸಂಖ್ಯೆಯ ದಿನಾಂಕ:23-7-2010ರ ಪತ್ರ 
5) ಸರ್ಕಾರದ ಪತ್ರ ಸಂ:ಸಇ/314/ಎಸಸೇ/2009, ದಿನಾಂಕ:4-10-2010. 
ಪ್ರಸ್ತಾವನೆ: 
ಶ್ರೀಮತಿ ಎಸ್‌.ಕೆ.ಶಿಲ್ಪ ಇವರು ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಸಹಕಾರ ಸಂಘಗಳ ನಿರೀಕ್ಷಕರಾಗಿ ಸಹಕಾರ ಇಲಾಖೆಗೆ 
ಆಯ್ಕೆಗೊಂಡು ಉಲ್ಲೇಖ (1ರ ಆದೇಶದನ್ವಯ ದಿನಾ೦ಕ:19-04-2008 ರಂದು ಇಲಾಖೆಯ ಸೇವೆಗೆ ಹಾಜರಾಗಿರುತ್ತಾರೆ. ನೇಮಕಾತಿ ಆದೇಶದಲ್ಲಿ 
ಎಧಿಸಿದ ಷರತ್ತುಗಳನ್ವಯ ಇವರು ಸೇವೆಗೆ ಹಾಜರಾದ ದಿನಾಂಕದಿಂದ 2 (ಎರಡು) ವರ್ಷಗಳ ಅರ್ಹತಾ ಪರೀಕ್ಷಾರ್ಥ ಅವಧಿಯನ್ನು ಕರ್ನಾಟಕ 
ನಾಗರಿಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977 ರನ್ವಯ ತೃಪ್ತಿಕರವಾಗಿ ಪೂರೈಸತಕ್ಕದ್ದಾಗಿದೆ. ಈ ಅವಧಿಯಲ್ಲಿ ಇವರ ಕಾರ್ಯ ನಿರ್ವಹಣೆ, 
ಹಾಜರಾತಿ, ಶಿಸ್ತು/ನಡತೆ ತೃಪ್ತಿಕರವಾಗಿರದೆ ಇದ್ದಲ್ಲಿ ಅರ್ಹತಾ ಪರೀಕ್ಷಾರ್ಥ ಅವಧಿಯ ಮೊದಲೇ ಆಗಲೀ/ನಂತರವೇ ಆಗಲೀ ಸದರಿ ನಿಯಮಗಳ 
ನಿಯಮ 6 (1) ರನ್ವಯ ನೇಮಕಾತಿ ಪ್ರಾಧಿಕಾರವು ಉನ್ನತ ಪ್ರಾಧಿಕಾರದ ಸ್ಥಿರೀಕರಣ ಪಡೆದು ಸೇವೆಯಿಂದ ವಿಮುಕ್ತಿಗೊಳಿಸುವ ಆದೇಶ 
ಜಾರಿಗೊಳಿಸಬೇಕಾಗಿರುತ್ತದೆ. 


ಅರ್ಹತಾ ಪರೀಕ್ಷಾರ್ಥ ಅವಧಿಯಲ್ಲಿದ್ದ ಈ ನೌಕರರು ದಿನಾಂಕ:28-04-2009 ರಿಂದ 11-06-2009 ರವರೆಗೆ ವಿದೇಶ ಪ್ರವಾಸ ಕೈಗೊಳ್ಳಲು 
ಉಲ್ಲೇಖ (2) ರ ಈ ಕಛೇರಿಯ ಆದೇಶದ ಮೂಲಕ ಅನುಮತಿ ಪಡೆದು ಈ ಅವಧಿಯ ನಂತರ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೆ ನೇಮಕಾತಿ 
ಆದೇಶದಲ್ಲಿ ವಿಧಿಸಿದ ಷರತ್ತುಗಳನ್ನು ಉಲ್ಲಂಘಿಸಿ ದಿನಾ೦ಕ:12-06-2009 ರಿಂದ ಒಂದು ವರ್ಷಕ್ಕೂ ಮೀರಿ ಸತತವಾಗಿ ಅನಧಿಕೃತ ಗೈರು ಹಾಜರಾಗಿ 
ಉಳಿದಿರುತ್ತಾರೆ. ಕರ್ತವ್ಯಕ್ಕೆ ಅನಧಿಕೃತ ಗೈರು ಹಾಜರಾಗಿ ಉಳಿದ ಸಂಬಂಧ ಸಹಕಾರ ಸಂಘಗಳ ಉಪ ನಿಬಂಧಕರು- ॥, ಬೆಂಗಳೂರು ನಗರ ಜಿಲ್ಲೆ, 
ಬೆ೦ಗಳೂರು ಇವರು ತಿಳುವಳಿಕೆ ಪತ್ರಗಳನ್ನು ಕಳುಹಿಸಿ ಸಾಕಷ್ಟು ಅವಕಾಶಗಳನ್ನು ನೀಡಿದ್ದರೂ ಸಹ ಈ ನೌಕರರು ಉತ್ತರಿಸದೇ ಅಥವಾ ಕರ್ತವ್ಯಕ್ಕೆ 
ಹಾಜರಾಗದೇ ತಮ್ಮ ಗೈರು ಹಾಜರಾತಿಯನ್ನು ಮುಂದುವರೆಸಿರುವುದಾಗಿ ಸಹಕಾರ ಸಂಘಗಳ ಉಪ ನಿಬಂಧಕರು- ॥, ಬೆಂಗಳೂರು ನಗರ ಜಿಲ್ಲೆ, 
ಬೆಂಗಳೂರು ಇವರು ಉಲ್ಲೇಖ (3)ರ ಪತ್ರದ ಮೂಲಕ ವರದಿ ಮಾಡಿ ಇವರ ಎರುದ್ಧ ಕರ್ನಾಟಕ ನಾಗರಿಕ ಸೇವಾ (ಪರೀಕ್ಷಾರ್ಥ) ನಿಯಮಗಳ 1977 
ರನ್ವಯ ಸೂಕ್ತ ಕ್ರಮಕೈಗೊಳ್ಳುವಂತೆ ಪ್ರಸ್ತಾವೆ ಸಲ್ಲಿಸಿರುತ್ತಾರೆ. 

ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977 ರನ್ವಯ 2 ವರ್ಷಗಳ ಪರೀಕ್ಷಾರ್ಥ ಅವಧಿಯಲ್ಲಿದ್ದ ಈ ನೌಕರರು ತಮ್ಮ 
ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸುವ ಮೊದಲೇ ಇವರ ಹಾಜರಾತಿ/ನಡತೆ ತೃಪ್ತಿಕರವಾಗಿರದೆ ಇರುವುದು ಕಂಡು ಬಂದಿರುವುದರಿಂದ 
ಇವರನ್ನು ಸೇವೆಯಲ್ಲಿ ಮುಂದುವರೆಸುವುದು ಸೂಕ್ತವಲ್ಲವೆಂದು ಮನಗಂಡು ಸದರಿ ನಿಯಮಗಳ ನಿಯಮ 6 (1) ರನ್ವಯ ಸೇವೆಯಿಂದ 
ವಿಮುಕ್ತಿಗೊಳಿಸಲು ಉದ್ದೇಶಿಸಿ, ಉದ್ದೇಶಿತ ಕ್ರಮವನ್ನು ಸ್ಥಿರೀಕರಿಸುವಂತೆ ಕೋರಿ ಉಲ್ಲೇಖ (4)ರ ಪತ್ರದ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವೆ ಸಲ್ಲಿಸಲಾಗಿತ್ತು. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು, ಶ್ರೀಮತಿ ಎಸ್‌.ಕೆ.ಶಿಲ್ಪ ಸಹಕಾರ ಸಂಘಗಳ ನಿರೀಕ್ಷಕರು (ಪರೀಕ್ಷಾರ್ಥ) ಸಹಕಾರ ಅಭಿವೃದ್ಧಿ 
ಅಧಿಕಾರಿ ಕಚೇರಿ ಆನೇಕಲ್‌ ಇವರನ್ನು ಕರ್ನಾಟಕ ನಾಗರಿಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977 ರ ನಿಯಮ 6 (1 ರನ್ವಯ ಸರ್ಕಾರಿ 
ಸೇವೆಯಿಂದ ವಿಮುಕ್ತಿಗೊಳಿಸಲು ಉಲ್ಲೇಖ (5) ರ ಪತ್ರದ ಮೂಲಕ ಅನುಮತಿ ನೀಡಿರುತ್ತದೆ. ಆದ್ದರಿಂದ ಈ ಆದೇಶ. 


“ಆದೇಶ” 
ಸಂಖ್ಯೆ.ಸಿಬ್ಬಂದಿ/12/ಇಸಿಸಿ/2010-11, ದಿನಾಂಕ:18-11-2010 


ಪ್ರಸ್ತಾವನೆಯಲ್ಲಿ ತಿಳಿಸಿದ ಕಾರಣಗಳಿಂದಾಗಿ, ಕಛೇರಿ ಕೆಲಸಕ್ಕೆ ದೀರ್ಫ ಕಾಲದಿಂದ ಅನಧಿಕೃತ ಗೈರು ಹಾಜರಿಯಲ್ಲಿ ಮುಂದುವರೆದಿರುವ 
ಶ್ರೀಮತಿ ಎಸ್‌.ಕೆ.ಶಿಲ್ಪ ಸಹಕಾರ ಸಂಘಗಳ ನಿರೀಕ್ಷಕರು (ಪರೀಕ್ಷಾರ್ಥ) ಸಹಕಾರ ಅಭಿವೃದ್ಧಿ ಅಧಿಕಾರಿ ಕಛೇರಿ ಅನೇಕಲ್‌ ಇವರನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ಕರ್ನಾಟಕ ನಾಗರಿಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು 1977 ರ ನಿಯಮ 6 (1) ರನ್ವಯ ಸರ್ಕಾರಿ ಸೇವೆಯಿಂದ 
ವಿಮುಕ್ತಿಗೊಳಿಸಲಾಗಿದೆ. 
ಎಸ್‌.ಜಿ.ಹೆಗಡೆ, 
ಸಹಕಾರ ಸಂಘಗಳ ನಿಬಂಧಕರು, 
ಪಿಆರ್‌-1754 ಕರ್ನಾಟಕ ರಾಜ್ಯ, ಬೆ೦ಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೦೯೯ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು 
2ನೇ ಮಹಡಿ, ಮಿನಿವಿಧಾನಸೌಧ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 


ವಿಷಯ: ಸ್ಥಗಿತಗೊಂಡಿರುವ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಮಣುವಿನ ಕುರಿಕೆ, ಕೊರಟಗೆರೆ ತಾಲ್ಲೂಕು 
ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 
ಉಲ್ಲೇಖ: (1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ಇವರ ಪತ್ರದ ಸಂಖ್ಯೆಸನಿ-33/ 
ಸಮಾಪನೆ/ಸಿಆರ್‌-46/2010-11, ದಿನಾ೦ಕ:27-8-2010 
(2) ಸಂಯುಕ್ತ ಕರ್ನಾಟಕ/ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ, ದಿನಾ೦ಕ:03-06-2010. 
ಪ್ರಸ್ತಾವನೆ: 
ಸ್ಥಗಿತಗೊಂಡಿರುವ ಮಣುವಿನ ಕುರಿಕೆ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ಮಣುವಿನ ಕುರಿಕೆ, ಕೊರಟಗೆರೆ 
ತಾಲ್ಲೂಕು, ತುಮಕೂರು ಜಿಲ್ಲೆ ಈ ಸಹಕಾರ ಸಂಘವು ಕ್ರಮ ಸಂಖ್ಯೆ;ಸನಿ-33/ಆರ್‌.ಎಸ್‌.ಆರ್‌/ಜೆ.ಒ.ಕ್ಯೂ/26494/2000-01, ದಿನಾಂಕ:30-09-2000 
ರಲ್ಲಿ ಸಹಾಯಕ ನಿಬಂಧಕರು, ಮಧುಗಿರಿ ಉಪ-ವಿಭಾಗ ಮಧುಗಿರಿ ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು 
ಮಟ್ಟಕ್ಕಿಂತ ಕಡಿಮೆಯಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 10 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ 
ಸಂಘಗಳ ಕಾಯಿದೆ 1959 ರ ಕಲಂ 72 (2) (ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ರವರು ಉಲ್ಲೇಖ (0ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 
ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ, ಆಡಳಿತ ಮಂಡಳಿ ಅಸಿತ್ವದಲ್ಲಿಲ್ಲದ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಈ ಸಂಬಂಧ ಸಂಘದ 
ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ ಈ ಕೆಳಕಂಡಂತೆ ಆದೇಶ ನೀಡಿದೆ. 


“ಆದೇಶ” 
ನಂ.ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-03/2010-11, ದಿನಾಂಕ:30-11-2010 

ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ ಸಹಕಾರ 
ಸಂಘಗಳ ಕಾಯಿದೆ 1959 ರ ಕಲ೦ 72(2) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಸಿಓ/201/ಸಿಎಲ್‌ ಎ೦/2008. ದಿನಾಂಕ:27-5-2010 
ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ. ಮಣುವಿನ ಕುರಿಕೆ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ಮಣುವಿನ ಕುರಿಕೆ, 
ಕೊರಟಗೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. ಇದನ್ನು ಸಮಾಪನೆಗೊಳಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಕೊರಟಗೆರೆ ಇವರನ್ನು 
ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಅದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ 
ವಿಲೇವಾರಿಮಾಡಿ, ಸಂಘದ ನೊಂದಣಿ ರದ್ದತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ:30-11-2010ರಂದು ನೀಡಿರುತ್ತೇನೆ 


ಸಹಕಾರ ಸಂಘಗಳ ಉಪನಿಬಂಧಕರು. 
ಪಿಆರ್‌-1755 ತುಮಕೂರು ಜಿಲ್ಲೆ, ತುಮಕೂರು. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ ತುಮಕೂರು ಜಿಲ್ಲೆ ತುಮಕೂರು 
2ನೇ ಮಹಡಿ, ಮಿನಿವಿಧಾನಸೌಧ, ತುಮಕೂರು ಇವರ ಕಾರ್ಯಾಲಯದ ನಡವಳಿಕೆಗಳು 
ವಿಷಯ: ಸ್ಥಗಿತಗೊಂಡಿರುವ ತುಂಬಾಡಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ, ತುಂಬಾಡಿ, ಕೊರಟಗೆರೆ 
ತಾಲ್ಲೂಕು ಇದನ್ನು ಸಮಾಪನೆಗೊಳಿಸಿ ಆದೇಶ ನೀಡುವ ವಿಚಾರ. 
ಉಲ್ಲೇಖ: (1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ಇವರ ಪತ್ರದ ಸಂಖ್ಯೆಸನಿ-33/ 
ಸಮಾಪಣೆ/ಸಿಆರ್‌-46/2010-11, ದಿನಾ೦ಕ:27-8-2010 
(2) ಸಂಯುಕ್ತ ಕರ್ನಾಟಕ/ಪ್ರಜಾಪ್ರಗತಿ ದಿನಪತ್ರಿಕೆ ಪ್ರಕಟಣೆ, ದಿನಾ೦ಕ:03-06-2010. 
ಪ್ರಸ್ತಾವನೆ: 
ಸ್ಥಗಿತಗೊಂಡಿರುವ ತುಂಬಾಡಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. ತುಂಬಾಡಿ, ಕೊರಟಗೆರೆ ತಾಲ್ಲೂಕು, ತುಮಕೂರು 
ಜಿಲ್ಲೆ. ಈ ಸಹಕಾರ ಸಂಘವು ಕಮ ಸಂಖ್ಯೆ/ಸನಿ-33/ಆರ್‌.ಎಸ್‌.ಆರ್‌/ಜೆ.ಒ.ಕ್ಯೂ/26487/2000-01, ದಿನಾಂಕ:29-09-2000 ರಲ್ಲಿ ಸಹಾಯಕ 
ನಿಬಂಧಕರು, ಮಧುಗಿರಿ ಉಪ-ವಿಭಾಗ ಮಧುಗಿರಿ ಇವರಿಂದ ನೊಂದಣಿಯಾಗಿರುತ್ತದೆ. ಇದರ ಆಡಳಿತ ವ್ಯಾಪ್ತಿಯು ತಾಲ್ಲೂಕು ಮಟ್ಟಕ್ಕಿಂತ 
ಕಡಿಮೆಯುಳ್ಳದ್ದಾಗಿರುತ್ತದೆ. ಸದರಿ ಸಂಘದ ಕಾರ್ಯಚಟುವಟಿಕೆಗಳು 10 ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ. ಕಾರಣ ಕರ್ನಾಟಕ ಸಹಕಾರ ಸಂಘಗಳ 


೧೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಕಾಯಿದೆ 1959 ರ ಕಲಂ 72 (2) (ಬಿ) ಯ ಪ್ರಕಾರ ಸಂಘವನ್ನು ಸಮಾಪನೆಗೊಳಿಸಿ ಆದೇಶ ನೀಡುವಂತೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು ಮಧುಗಿರಿ ಉಪವಿಭಾಗ ಮಧುಗಿರಿ ರವರು ಉಲ್ಲೇಖ (0ರ ರೀತ್ಯಾ ಕೋರಿ ಪ್ರಸ್ತಾವೆಯನ್ನು ಸಲ್ಲಿಸಿರುತ್ತಾರೆ. 

ಅದರಂತೆ ಸದರಿ ಸಂಘವನ್ನು ಸಮಾಪನೆಗೊಳಿಸುವ ಬಗ್ಗೆ, ಆಡಳಿತ ಮಂಡಳಿ ಅಸ್ತಿತ್ವದಲ್ಲಿಲ್ಲ ಕಾರಣ ಉಲ್ಲೇಖ (2)ರ ರೀತ್ಯಾ ಪತ್ರಿಕಾ 
ಪ್ರಕಟಣೆ ನೀಡಿ, ಸಂಘದ ಸದಸ್ಯರ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಈ ಕಛೇರಿಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಆದರೆ ಈ ಸಂಬಂಧ ಸಂಘದ 


ಸದಸ್ಯರುಗಳಿಂದಾಗಲೀ, ಸಾರ್ವಜನಿಕರುಗಳಿಂದಾಗಲೀ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ, ಪ್ರಯುಕ್ತ ಸಂಘವನ್ನು ಮುಂದುವರಿಸಿಕೊಂಡು 
ಹೋಗಲು ಆಸಕ್ತಿ ಇಲ್ಲವೆಂದು ಅಭಿಪ್ರಾಯಪಡುತ್ತಾ ಈ ಕೆಳಕಂಡಂತೆ ಆದೇಶ ನೀಡಿದೆ. 


“ಆದೇಶ” 
ನಂ.ಡಿಆರ್‌ಟಿ/ಎಲ್‌ಕ್ಯೂಡಿ/ಸಿಆರ್‌-04/2010-11, ದಿನಾಂಕ:30-11-2010 

ಆರ್‌.ಲೋಕೇಶ್‌. ಕೆ.ಸಿ.ಎಸ್‌. ಸಹಕಾರ ಸಂಘಗಳ ಉಪನಿಬಂಧಕರು ತುಮಕೂರು ಜಿಲ್ಲೆ ತುಮಕೂರು, ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72(2)(ಬಿ) ಹಾಗೂ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಓ/201/ಸಿಎಲ್‌ಎಂ/2008. 
ದಿನಾಂಕ:27-5-2010 ರಲ್ಲಿ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ. ತುಂಬಾಡಿ ಸಣ್ಣ ನೀರಾವರಿ ನೀರು ಬಳಕೆದಾರರ ಸಹಕಾರ ಸಂಘ ನಿ. 
ತುಂಬಾಡಿ, ಕೊರಟಗೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. ಇದನ್ನು ಸಮಾಪನೆಗೊಳಿಸಿ ಸಹಕಾರ ಸಂಘಗಳ ನಿರೀಕ್ಷಕರು ಕೊರಟಗೆರೆ, ಸಹಕಾರ ಅಭಿವೃದ್ಧಿ 
ಅಧಿಕಾರಿಗಳ ಕಛೇರಿ ಕೊರಟಗೆರೆ ಇವರನ್ನು ಯಣಸಮಾಪನಾಧಿಕಾರಿಯನ್ನಾಗಿ ನೇಮಕಮಾಡಿ ಆದೇಶಿಸಿರುತ್ತೇನೆ. 

ಯಣಸಮಾಪನಾಧಿಕಾರಿಗಳು ಸಂಘದ ಪೂರ್ಣಪ್ರಭಾರವನ್ನು ಸಂಬಂಧಪಟ್ಟವರಿಂದ ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಈ ಕಛೇರಿಗೆ 
ಸಲ್ಲಿಸಲು ತಿಳಿಸಿದೆ. ಹಾಗೂ ಸಂಘದ ಲೆಕ್ಕ ಪರಿಶೋಧನಾ ವರದಿಯಂತೆ ಅಥವಾ ಸಂಘದ ಆಸ್ತಿ-ಜವಾಬ್ದಾರಿ ತ:ಖ್ತೆಯ ರೀತ್ಯಾ ಆಸ್ತಿ ಜವಾಬ್ದಾರಿಯನ್ನು 
ವಿಲೇವಾರಿ ಮಾಡಲು ಆದ್ಯತಾ ಪಟ್ಟಿಯ ಮೂರು ಪ್ರತಿಗಳನ್ನು ಈ ಕಛೇರಿಗೆ ಅನುಮೋದನೆಗೆ ಸಲ್ಲಿಸಿ ಅನುಮೋದನೆ ಪಡೆದು ಆದ್ಯತೆ ಮೇರೆಗೆ 
ಎಲೇವಾರಿಮಾಡಿ, ಸಂಘದ ನೊಂದಣಿ ರದ್ಧತಿಗೆ ಪ್ರಸ್ತಾವೆಯನ್ನು ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ:30-11-2010ರಂದು ನೀಡಿರುತ್ತೇನೆ 


ಸಹಕಾರ ಸಂಘಗಳ ಉಪನಿಬಂಧಕರು. 
ಪಿಆರ್‌-1756 ತುಮಕೂರು ಜಿಲ್ಲೆ, ತುಮಕೂರು. 


ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌. ನಂ. 336/2009-10, ದಿನಾ೦ಕ:22ನೇ ನವೆಂಬರ್‌, 2010 


ಪೊಲೀಸ್‌ ಉಪ ನಿರೀಕ್ಷಕರು, ಬೀರೂರು ಪೊಲೀಸ್‌ ಠಾಣೆ ಇವರ ಕ್ರೈಂ ನಂ. 113/2009, ದಿನಾಂಕ:22-12-2009 
ಉಪಸ್ಥಿತರು: ಆರ್‌. ವೆಂಕಟೇಶ್‌ ಪದಕಿ ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 

ಪಿರ್ಯಾದುದಾರರು ಆಪಾದಿತರು 
ಪೊಲೀಸ್‌ ಉಪ ನಿರೀಕ್ಷಕರು, ಬೀರೂರು ಪೋಲೀಸ್‌ ಠಾಣೆ, ಸುರೇಶ್‌ ಬಿನ್‌ ಲೇಟ್‌ ರಾಜಪ್ಪ ವಗರೇಹಳ್ಳಿ ಕಡೂರು ತಾಲ್ಲೂಕು 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:22-12-2009 ರಂದು ಮಧ್ಯಾಹ್ನ 2-00 ಗಂಟೆ ಸಮಯದಲ್ಲಿ ಬಂದ ಖಚಿತ ವರ್ತಮಾನದ ಮೇರೆಗೆ ಪೊಲೀಸ್‌ ಉಪ 
ನಿರೀಕ್ಷಕರು, ಬೀರೂರು ಪೊಲೀಸ್‌ ಠಾಣೆ ಇವರು ಸಿಬ್ಬಂದಿಗಳೊಂದಿಗೆ ಮತ್ತು ಪಂಚರುಗಳೊಂದಿಗೆ ಕಡೂರು ತಾಲ್ಲೂಕು ಬೀರೂರು ಹೋಬಳಿ 
ದೇವರಹಳ್ಳಿ ಗ್ರಾಮದ ಬಸ್‌ ಸ್ಟಾಪ್‌ನ ಮುಂಭಾಗದ ಹತ್ತಿರ ಕಾಯುತ್ತಿದ್ದಾಗ ಒಬ್ಬ ಆಸಾಮಿಯು ಒಂದು ಪಾಚಿ ಕಲರ್‌ನ ಟಿ.ವಿ.ಎಸ್‌-ಎಕ್ಸ್‌ಎಲ್‌ 
(ನೋಂದಣಿ ಸಂಖ್ಯೆ ಇರುವುದಿಲ್ಲ) ಮೋಟಾರ್‌ ಸೈಕಲ್‌ನಲ್ಲಿ ಬರುತ್ತಿದ್ದಾಗ ತಡೆದು ನಿಲ್ಲಿಸಿ ಪರಿಶೀಲಿಸಿದಾಗ 2 ಪ್ಲಾಸ್ಟಿಕ್‌ ಚೀಲದಲ್ಲಿರುವ 2 ರಟ್ಟಿನ 
ಪೆಟ್ಟಿಗೆಯಲ್ಲಿ 180 ಮಿಲಿಯ 78 ಸೀಸೆಗಳಲ್ಲಿ 14.040 ಲೀಟರ್‌ ರಾಜ ಎಸ್ಸಿ ಮದ್ಯ ಹೊಂದಿದ್ದು, ಸದರಿ ಮದ್ಯ ಸಾಗಾಣಿಕೆಗೆ ಸಂಬಂಧಿಸಿದಂತೆ 
ಆಸಾಮಿಯಾದ ಸುರೇಶ್‌ ಬಿನ್‌ ಲೇಟ್‌ ರಾಜಪ್ಪ, ವಗರೇಹಳ್ಳಿ, ಕಡೂರು ತಾಲ್ಲೂಕು ಇವರನ್ನು ವಿಚಾರಿಸಿದಾಗ ಮದ್ಯ ಸಾಗಾಣಿಕೆಗೆ ಮಾಡಲು 
ಪರವಾನಗಿ, ವಗೈರೆ ಇತ್ಯಾದಿ ದಾಖಲೆಗಳನ್ನು ಹಾಜರುಪಡಿಸದೇ ಇಲ್ಲವೆಂದು ನುಡಿದಿರುವುದರಿಂದ ಅಕ್ರಮವೆಂದು ದೃಢಪಡಿಸಿಕೊಂಡು ಸ್ಥಳದಲ್ಲಿ 
ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಮದ್ಯ, ವಾಹನ ವಶಪಡಿಸಿಕೊಂಡು ಮತ್ತು ಆರೋಪಿಯನ್ನು ದಸಗಿರಿಗೊಳಿಸಿ ಸ್ವಫಿರ್ಯಾದು 
ವರದಿಯೊಂದಿಗೆ ಠಾಣೆಗೆ ಬಂದು ಕ್ರೈಂ ನಂ. 113/2009, ದಿನಾಂಕ:22-12-2009 ರಂದು ಮೊಕದ್ದಮೆ ದಾಖಲಿಸಿ ಪ್ರಥಮ ವರ್ತಮಾನ ವರದಿಯನ್ನು 
ಘನ ನ್ಯಾಯಾಲಯಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೂ ಸಲ್ಲಿಸಿ ತನಿಖೆ ಮುಂದುವರೆಸಿ, ಅಮಾನತ್ತುಪಡಿಸಿಕೊಂಡ ವಾಹನ ಹಾಗೂ ಮಾದರಿ 
ಹೊರತುಪಡಿಸಿದ ಮದ್ಯವನ್ನು ಈ ಪ್ರಾಧಿಕಾರದ ಅನುಮತಿ ಪಡೆದು ಅಬಕಾರಿ ನಿರೀಕ್ಷಕರು. ಕಡೂರು ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರು ದಿನಾಂಕ:01-03-2010 ರಂದು ಪ್ರಾಧಿಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಸಲ್ಲಿಸಿ ಪೊಲೀಸ್‌ 
ಉಪ ನಿರೀಕ್ಷಕರು. ಬೀರೂರು ಪೊಲೀಸ್‌ ಠಾಣೆ ಇವರು ದಿನಾಂಕ:25-02-2010 ರಂದು ಮೊಕದ್ದಮೆಯಲ್ಲಿ ಅಮಾನತ್ತುಪಡಿಸಿಕೊಂಡ ವಾಹನ ಹಾಗೂ 
ಮದ್ಯವನ್ನು ಹಸ್ತಾಂತರಿಸಿದ್ದು, ಸದರಿ ಮುದ್ದೇಮಾಲುಗಳಿಗೆ ಇದುವರೆವಿಗೂ ಯಾರೂ ತಮ್ಮದೆಂದು ಹಕ್ಕು ಚಲಾಯಿಸಲು ಮುಂದೆ ಬಂದಿರುವುದಿಲ್ಲ 
ಹಾಗೂ ಮದ್ಯ ಹಾಗೂ ವಾಹನವನ್ನು ಕಛೇರಿಯಲ್ಲಿ ಇಟ್ಟುಕೊಳ್ಳಲು ಸ್ಥಳಾವಕಾಶದ ಕೊರತೆ ಇರುವುದರಿಂದ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು, 
ಮದ್ಯವನ್ನು ನಾಶಪಡಿಸಲು ಹಾಗೂ ವಾಹನವನ್ನು ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲು ಆದೇಶ ನೀಡಬೇಕೆಂದು ವರದಿ ಮಾಡಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು ಕರ್ನಾಟಕ ಅಬಕಾರಿ 
ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ದಿನಾ೦ಕ:13-05-2010 ರಂದು ಪತ್ರ ಬರೆದು, ಮುಂದುವರೆಸಲಾಗಿತ್ತು. ಆದರೆ ವಾಹನದ 
ನೋಂದಣಿ ಸಂಖ್ಯೆ ಇಲ್ಲದಿರುವ ಕಾರಣ ಮಾಲೀಕತ್ವ ವಿವರ ಹಾಗೂ ಮೌಲ್ಯ ದೃಢೀಕರಣ ಪತ್ರ ಇದುವರೆವಿಗೂ ಲಭ್ಯವಾಗಿರುವುದಿಲ್ಲ. 

ಪ್ರಕರಣದಲ್ಲಿರುವ ಆರೋಪಿಯಾದ ಸುರೇಶ್‌ ಬಿನ್‌ ಲೇಟ್‌ ರಾಜಪ್ಪ ವಗರೇಹಳ್ಳಿ, ಕಡೂರು ತಾಲ್ಲೂಕು ಇವರಿಗೆ ಜಫ್ತುಪಡಿಸಿದ 
ಮದ್ಯ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ 
ಕಲಂ 43 (ಬಿ) ಅಡಿಯಲ್ಲಿ ನೊಂದಾಯಿತ ಅಂಚೆ ಮೂಲಕ ನೋಟಿಸ್‌ ಜಾರಿ ಮಾಡಲು ಕ್ರಮ ಕೈಗೊಂಡಿದ್ದು, ನೋಟೀಸ್‌ ಜಾರಿಯಾಗದೆ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೦೧ 





ದಿನಾಂಕ:25-05-2010 ರಂದು “ರಿಟರ್ನ್‌ ಟು ಸೆಂಡರ್‌” ಎಂಬ ಷರಾದೊಂದಿಗೆ ವಾಪಸ್ಸು ಪ್ರಾಧಿಕಾರಕ್ಕೆ ಮರಳಿ ಬಂದಿದ್ದ, ಕಾರಣ ಅಬಕಾರಿ 
ನಿರೀಕ್ಷಕರು ಕಡೂರು ವಲಯ ಇವರ ಮುಖಾಂತರ ಜಾರಿಗೊಳಿಸಲು ಕ್ರಮ ಕೈಗೊಂಡಾಗ ಆರೋಪಿಯು ಚಿಕಿತ್ಸೆಗಾಗಿ ಮಣಿಪಾಲ್‌ 
ಆಸ್ಪತ್ರೆಯಲ್ಲಿರುವುದರಿಂದ ಅವರ ಪತ್ನಿ ಶ್ರೀಮತಿ ಎಂ. ಸುನೀತ ಇವರಿಗೆ ಜಾರಿಗೊಳಿಸಿ ಸ್ವೀಕೃತಿ ಪಡೆದು ಸಲ್ಲಿಸಿರುತ್ತಾರೆ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೇಶಕರ ಅಭಿಪ್ರಾಯ ಪಡೆಯಲಾಯಿತು. ಸಹಾಯಕ 
ಅಭಿಯೋಗ ನಿರ್ದೇಶಕರು ತಮ್ಮ ಅಭಿಪ್ರಾಯದಲ್ಲಿ ಪ್ರಕರಣ ದಾಖಲಾಗಿ ಸುಮಾರು 1 ವರ್ಷ ಅವಧಿ ಕಳೆದಿದ್ದು, ಮೊಕದ್ದಮೆಯ ಕೃತ್ಯವು ವಾಹನದ 
ಮಾಲೀಕರ ಗಮನಕ್ಕೆ ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫ್ತಾದಾಗಿನಿಂದ ಈವರೆವಿಗೂ ದೀರ್ಫ್ಥಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ ಮುಖಾಂತರವಾಗಲೀ ಹಾಜರಾಗದೇ 
ಇರುವುದರಿಂದ ಅಲ್ಲದೆ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು ಸ್ಪಷ್ಟವಾಗಿದ್ದು. ವಾಹನದ ನೋಂದಣಿ ಸಂಖ್ಯೆ ಇಲ್ಲದಿರುವ ಕಾರಣ 
ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ, 1965ರ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೇಶಕರ ವಾದವನ್ನು ಪುರಸ್ಕರಿಸಲು 
ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ, ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್‌ ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು 
ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ 
ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ, 1965 ರ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೊಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು ಹಾಜರುಪಡಿಸದೇ 
ಇದ್ದಲ್ಲಿ ಅಂತಹವುಗಳನ್ನು ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿದ್ದು, ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, 
ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ, 1965 ರ ಕಲಂ 43 (ಸಿ) ಅಡಿಯಲ್ಲಿ 
ನಡವಳಿಗಳನ್ನು ಜರುಗಿಸಿ ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ ” 

ಆರ್‌. ವೆಂಕಟೇಶ್‌ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಪೊಲೀಸ್‌ ಉಪ ನಿರೀಕ್ಷಕರು, ಬೀರೂರು ಪೊಲೀಸ್‌ ಠಾಣೆ ಇವರ ಕ್ರೈ೦ ನಂ. 113/2009, ದಿನಾಂಕ: 22-12-2009 
ರಲ್ಲಿ ವಶಪಡಿಸಿಕೊಂಡ ವಾಹನ (ನೋಂದಣಿ ಸಂಖ್ಯೆ ಇರುವುದಿಲ್ಲ) ಪಾಚಿ ಕಲರ್‌ನ ಟಿ.ವಿ.ಎಸ್‌-ಎಕ್ಸೆಎಲ್‌ ಹಾಗೂ ರಾಸಾಯನಿಕ ಪರೀಕ್ಷೆಗೆ ಮಾದರಿ 
ತೆಗೆದು ಉಳಿದ 13.680 ಲೀಟರ್‌ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಕಲಂ 43 (ಬಿ) ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 22ನೇ ನವೆಂಬರ್‌ 2010 ರಂದು ಬೆರಳಚ್ಚುಗಾರರಿಗೆ ಉಖ್ತಿಲೇಖನ ಕೊಟ್ಟು ಗಣಕಯಂತ್ರದಲ್ಲಿ 
ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಆರ್‌. ವೆಂಕಟೇಶ್‌ ಪದಕಿ 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 


ಚಿಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು. 
ಪಿಆರ್‌-1672 ಕೆ ಕಾಗ 


ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ. ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌. ನಂ. 6/2010-11, ದಿನಾ೦ಕ:22ನೇ ನವೆಂಬರ್‌, 2010 


ಸಹಾಯಕ ಪೊಲೀಸ್‌ ಉಪ ನಿರೀಕ್ಷಕರು, ಕಡೂರು ಪೋಲೀಸ್‌ ಠಾಣೆ ಇವರ ಕ್ರೈಂ ಸಂಖ್ಯೆ:139/2010, ದಿನಾಂಕ:10-05-2010 
ಪಿರ್ಯಾದುದಾರರು ಆಪಾದಿತರು 

ಸಹಾಯಕ ಪೊಲೀಸ್‌ ಉಪ ನಿರೀಕ್ಷಕರು, ಗೋವಿಂದನಾಯ್ಕ ಬಿನ್‌ ಶ್ಯಾಮಾನಾಯ್ಕ ಸೀನಾನಾಯ್ಕ ಬಿನ್‌ 
ಕಡೂರು ಪೋಲೀಸ್‌ ಠಾಣೆ, ಕೃಷ್ಣನಾಯ್ಡ 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:09-05-2010 ರಂದು ರಾತ್ರಿ 10-30 ಗಂಟೆಯ ಸಮಯದಲ್ಲಿ ಸಹಾಯಕ ಪೊಲೀಸ್‌ ಉಪ ನಿರೀಕ್ಷಕರು, ಕಡೂರು ಪೊಲೀಸ್‌ 
ಠಾಣೆ ಮತ್ತು ಸಿಬ್ಬಂದಿಗಳೊಂದಿಗೆ ಪೊಲೀಸ್‌ ಠಾಣಾ ವ್ಯಾಪ್ತಿಯ ಎನ್‌.ಹೆಚ್‌.206ರ ರಸ್ತೆಯ ಚೆಕ್‌ಪೋಸ್ಟ್‌ನಲ್ಲಿ ವಾಹನ ಸಂಖ್ಯೆ:ಕೆಎ:06-ಡಿ:3933 ರ 
407 ವಾಹನವನ್ನು ತಪಾಸಣೆ ಮಾಡುತ್ತಿದ್ದಾಗ ವಾಹನದ ಸಂಖ್ಯೆ:ಕೆಎ:18-ಎಸ್‌:7010ರ ಟಿ.ವಿ.ಎಸ್‌. ಎಕ್ಸೆಲ್‌ ಹೆವಿಡ್ಯೂಟಿನಲ್ಲಿ ಅಸಾಮಿಗಳು 
ಅತೀವೇಗವಾಗಿ ಹಾಗೂ ಅಜಾಗರೂಕತೆಯಿಂದ ವಾಹನವನ್ನು ಚಲಾಯಿಸಿಕೊಂಡು ಬಂದು 407 ವಾಹನಕ್ಕೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ದಿದ್ದು, ಪಂಚರ 
ಸಮಕ್ಷಮ ಟಿ.ವಿ.ಎಸ್‌. ಎಕ್ಸೆಲ್‌ ಪರಿಶೀಲಿಸಿ ನೋಡಲಾಗಿ ಗೋಣಿಚೀಲದಲ್ಲಿ 180 ಮಿಲಿಯ 95 ಬಾಟಲಿ ಹೈವೇ ಎಸ್ಕಿ ಬಾಟಲಿಗಳಲ್ಲಿ 17.100 ಲೀಟರ್‌ 
ಮದ್ಯ ಹೊಂದಿದ್ದು, ಅಸಾಮಿಗಳಾದ ಗೋವಿಂದನಾಯ್ಕ ಬಿನ್‌ ಶ್ಯಾಮಾನಾಯ್ಕ ಇನ್ನೊಬ್ಬ ಸೀನಾನಾಯ್ಕ ಬಿನ್‌ ಕೃಷ್ಣನಾಯ್ಯ, ಮಾಡಾಳು ಗ್ರಾಮ, ಕಡೂರು 
ತಾಲ್ಲೂಕು ಇವರು ಮದ್ಯ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಯಾವುದೇ ಪರವಾನಗಿ ಮತ್ತು ಇತರೆ ವಗೈರೆಗಳನ್ನು ಹಾಜರುಪಡಿಸದೇ ಇದ್ದುದರಿಂದ ಇದು 
ಅಕ್ರಮ ಮದ್ಯವೆಂದು ದೃಢಪಡಿಸಿಕೊಂಡು ಆರೋಪಿಗಳನ್ನು ದಸಗಿರಿಗೊಳಿಸಿ, ಸದರಿ ಸ್ವತ್ತುಗಳನ್ನು ವಶಕ್ಕೆ ತೆಗೆದುಕೊಂಡು ಪಂಚರ ಸಮಕ್ಷಮ 
ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಸ್ವ ಫಿರ್ಯಾದು ವರದಿ ಮೇರೆಗೆ ಠಾಣೆ ಕೈಂ ನಂ. 139/2010 ದಿನಾಂಕ: 09-05-2010 ರಂದು 
ಮೊಕದ್ದಮೆ ದಾಖಲು ಮಾಡಿ, ಪ್ರಥಮ ಮಾಹಿತಿ ವರದಿಯನ್ನು ನ್ಯಾಯಾಲಯಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ, ತನಿಖೆ ಮುಂದುವರೆಸಿ 
ಪ್ರಕರಣದಲ್ಲಿ ಜಫ್ತುಪಡಿಸಿದ ವಾಹನ ಮತ್ತು ಮದ್ಯವನ್ನು ಮುಂದಿನ ವಿಲೇವಾರಿಗಾಗಿ ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರಿಗೆ 
ಹಸ್ತಾಂತರಿಸಿರುತ್ತಾರೆ. 

ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರು ದಿನಾಂಕ:24-09-2010 ರಂದು ವರದಿ ಸಲ್ಲಿಸಿ ಜಫ್ತಾದ ಮದ್ಯ ಮತ್ತು ವಾಹನಕ್ಕೆ 
ತಮ್ಮದೆಂದು ಯಾರು ಇದುವರೆವಿಗೂ ಹಕ್ಕು ಚಲಾಯಿಸಲು ಮುಂದೆ ಬಂದಿರುವುದಿಲ್ಲ. ಮುದ್ದೆಮಾಲುಗಳನ್ನು ಕಛೇರಿಯಲ್ಲಿ ಇಟ್ಟುಕೊಳ್ಳಲು 
ಸ್ಥಳಾವಕಾಶದ ಕೊರತೆ ಇರುವುದರಿಂದ ರಾಸಾಯನಿಕ ಪರೀಕ್ಷೆಗೆ ಮಾದರಿ ಹೊರತುಪಡಿಸಿದ ಮದ್ಯ ಹಾಗೂ ವಾಹನ 


೧೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಸಂಖ್ಯೆಕೆಎ:18-ಎಸ್‌:7010 ಟಿ.ವಿ.ಎಸ್‌. ಎಕ್ಸೆಲ್‌ ಹೆವಿಡ್ಕೂಟಿ ಮೊಪೆಡನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಹಾಗೂ ಮದ್ಯದ ದಾಸ್ತಾನು 
ನಾಶಪಡಿಸಲು ಆದೇಶ ನೀಡಬೇಕೆ೦ದು ವರದಿ ಮಾಡಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು ಕರ್ನಾಟಕ ಅಬಕಾರಿ 
ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ಸದ ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ಪ್ರಕರಣದಲ್ಲಿರುವ ಆರೋಪಿಗಳಾದ ಗೋವಿಂದನಾಯ್ಕ ಬಿನ್‌ ಶ್ಯಾಮನಾಯ್ಕ ಮತ್ತು 
ಸೀನಾನಾಯ್ಕ ಬಿನ್‌ ಕೃಷ್ಣನಾಯ್ಯ ಇವರುಗಳ ವಿಳಾಸ ಮಾಡಾಳು ಗ್ರಾಮ, ಕಡೂರು ತಾಲ್ಲೂಕು ಇವರಿಗೆ ಜಫ್ತುಪಡಿಸಿದ ಮದ್ಯ ಹಾಗೂ ವಾಹನವನ್ನು 
ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಬಿ) ಅಡಿಯಲ್ಲಿ 
ನೊಂದಾಯಿತ ಅಂಚೆ ಮೂಲಕ ನೋಟಿಸ್‌ ಜಾರಿ ಮಾಡಲು ಕ್ರಮ ಕೈಗೊಂಡಿದ್ದು, ನೋಟಿಸ್‌ ದಿನಾಂಕ:08-11-2010 ರಂದು ಜಾರಿಯಾದ ಬಗ್ಗೆ 
ಸ್ವೀಕೃತಿ ಈ ಪ್ರಾಧಿಕಾರಕ್ಕೆ ಮರಳಿ ಬಂದಿರುತ್ತದೆ. 

ಈ ಪ್ರಕರಣದಲ್ಲಿ ಜಫ್ಮುಪಡಿಸಿದ ಸ್ವತ್ತುಗಳಿಗೆ ಹಕ್ಕು ಸಾಧಿಸಲು ಯಾರು ಪ್ರಾಧಿಕಾರದ ಮುಂದೆ ಬಂದಿರುವುದಿಲ್ಲ ಹಾಗೂ ಗೋವಿಂದನಾಯ್ಕ 
ಬಿನ್‌ ಶ್ಯಾಮಾನಾಯ್ಕ ಮತ್ತು ಸೀನಾನಾಯ್ಕ ಬಿನ್‌ ಕೃಷ್ಣನಾಯ್ಕ ಇವರುಗಳು ಈ ಪ್ರಾಧಿಕಾರದಿಂದ ನೀಡಲಾದ ಕಲಂ 43 (ಬಿ) ನೋಟಿಸ್‌ನ್ನು 
ಸ್ವೀಕರಿಸಿಯೂ ಸಹ ಅದಕ್ಕೆ ಪೂರಕವಾಗಿ ಆಪಾದನೆಯನ್ನು ಅಲ್ಲಗಳೆಯಲು ಯಾವುದೇ ದಾಖಲೆಗಳ ಮೂಲಕವಾಗಲೀ ಅಥವಾ ಸಾಕ್ಷ್ಯಗಳ 
ಮೂಲಕವಾಗಲಿ ತಾವು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಮತ್ತು ಈ ಕೃತ್ಯಕ್ಕೆ ವಾಹನವನ್ನು ಬಳಸಲಾಗಿಲ್ಲವೆಂಬ ಬಗ್ಗೆ ನಿರೂಪಿಸದೇ ಇರುವ ಅಂಶಗಳು, 
ಸಾಕ್ಷ್ಯಗಳು ಹಾಗೂ ಪ್ರಾಧಿಕಾರದ ಮುಂದೆ ಇರುವ ದಾಖಲೆಗಳನ್ನು ಸಹಾಯಕ ಅಭಿಯೋಗ ನಿರ್ದೇಶಕರು, ಪ್ರಾಧಿಕಾರದ ಮುಂದೆ ವಾದ ಮಂಡಿಸಿ 
ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂದು ಅಭಿಪ್ರಾಯಪಟ್ಟಿರುತ್ತಾರೆ. 

ಮೊಕದ್ದಮೆ ದಾಖಲಾಗಿ 6 ತಿಂಗಳು ಅವಧಿ ಕಳೆದಿದ್ದು, ವಾಹನದ ಮಾಲೀಕರೆಂದು ಯಾರು ಮುಂದೆ ಬಂದು ಹಕ್ಕು ಸಾಧಿಸಿರುವುದಿಲ್ಲ 
ಪ್ರಕರಣದಲ್ಲಿರುವ ಆರೋಪಿಗಳಿಗೆ ನೋಟಿಸ್‌ ಜಾರಿಯಾಗಿದ್ದರೂ ಸಹ, ನೋಟಿಸ್‌ಗೆ ಸಮಜಾಯಿಸಿ ಸಲ್ಲಿಸಿರುವುದಿಲ್ಲ. ಅಲ್ಲದೆ ಯಾರು ವಾಹನ ಮತ್ತು 
ಮದ್ಯದ ಮೇಲೆ ಹಕ್ಕು ಸಾಧಿಸಲು ವಾಹನವನ್ನು ಈ ಕೃತ್ಯಕ್ಕೆ ಬಳಸಿಲ್ಲ ಎಂಬುದನ್ನು ಸಾಕ್ಷಧಾರಗಳ ಮುಖಾಂತರ ಪ್ರಾಧಿಕಾರದ ಮುಂದೆ ಇದುವರೆವಿಗೂ 
ತಾವಾಗಲೀ ಅಥವಾ ತಮ್ಮ ನ್ಯಾಯವಾದಿಗಳ ಮುಖಾಂತರವಾಗಲಿ ಹಾಜರಾಗಿ ಸಾಬೀತುಪಡಿಸದೇ ಇರುವುದರಿಂದ ಸಹಾಯಕ ಅಭಿಯೋಗ 
ನಿರ್ದೇಶಕರವರ ವಾದದಿಂದ ಮೇಲ್ನೋಟಕ್ಕೆ ಸಾಬೀತಾಗುವುದರಿ೦ದ ಅಲ್ಲದೇ ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ 
ವಾಹನದ ಮೇಲೆ ಹಕ್ಕು ಸಾಧಿಸದೇ ಇರುವುದರಿಂದ ಹಾಗೂ ಜಫ್ತಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ ಇದ್ದು ತಟಸ್ಥ ಸ್ಥಿತಿಯಲ್ಲಿ ಹಾಗೆಯೇ 
ಬಿಟ್ಟಿಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ ಹಾಳಾಗಿ ಸರ್ಕಾರದ ರಾಜಸ್ವಕ್ಕೆ ಧಕ್ಕೆ ಉಂಟಾಗುವ ಸಂಭವವಿರುವುದರಿಂದ ಹಾಗೂ ಮೊಕದ್ದಮೆಯ 
ಶೀಘ್ರ ವಿಲೇವಾರಿ ದೃಷ್ಟಿಯಿಂದ ವಶಪಡಿಸಿಕೊಂಡ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 


ಲ 
ಮುಟ್ಟುಗೋಲು ಹಾಕಿಕೊಳ್ಳುವುದು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುವುದರಿ೦ದ ಈ ಕೆಳಕಂಡ ಆದೇಶ. 


“ ಆದೇಶ ?” 


ಆರ್‌. ವೆಂಕಟೇಶ್‌ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು 
ಜಿಲ್ಲೆ. ಚಿಕ್ಕಮಗಳೂರು ಆದ ನಾನು ಸಹಾಯಕ ಪೊಲೀಸ್‌ ಉಪ ನಿರೀಕ್ಷಕರು, ಕಡೂರು ಪೊಲೀಸ್‌ ಠಾಣೆ ಇವರ ಕ್ರೈ೦ ನಂ. 139/2010, 
ದಿನಾಂಕ: 10-05-2010 ರಲ್ಲಿ ವಶಪಡಿಸಿಕೊಂಡ ವಾಹನ ಸಂಖ್ಯೆಕೆ.ಎ.18-ಎಸ್‌:7010 (ಟಿ.ವಿ.ಎಸ್‌. ಎಕ್ಸೆಲ್‌ ಹೆವಿಡ್ಯೂಟಿ) ಹಾಗೂ ರಾಸಾಯನಿಕ 
ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 16.920 ಲೀಟರ್‌ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕಲಂ 43 (ಬಿ) ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 22ನೇ ನವೆಂಬರ್‌ 2010 ರಂದು ಬೆರಳಚ್ಚುಗಾರರಿಗೆ ಉಖ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ 
ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಆರ್‌. ವೆಂಕಟೇಶ್‌ ಪದಕಿ 
ಅಧಿಕಾರಯುತ ಅಧಿಕಾರಿ ಹಾಗೂ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿಆರ್‌-1673 ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌. ನಂ. 211/2010-11, ದಿನಾ೦ಕ:15ನೇ ಡಿಸೆಂಬರ್‌, 2010 


ಪೊಲೀಸ್‌ ಉಪ ನಿರೀಕ್ಷಕರು, ಕಳಸ ಪೊಲೀಸ್‌ ಠಾಣೆ ಇವರ ಕ್ರೈಂ ನಂ.42/2010, ದಿನಾಂಕ:08-09-2010 
ಉಪಸ್ಥಿತರು: ಆರ್‌. ವೆಂಕಟೇಶ ಪದಕಿ ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು 
ಪಿರ್ಯಾದುದಾರರು ಆಪಾದಿತರು 
ಸಹಾಯಕ ಪೊಲೀಸ್‌ ಉಪ ನಿರೀಕ್ಷಕರು, ಕಳಸ ಪೊಲೀಸ್‌ ಠಾಣೆ, ಆರೋಪಿ ಓಡಿಹೋಗಿರುತಾನೆ 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:08-09-2010 ರಂದು 16-00 ಗಂಟೆ ಸಮಯದಲ್ಲಿ ಖಚಿತ ವರ್ತಮಾನದ ಮೇರೆಗೆ ಸಹಾಯಕ ಪೊಲೀಸ್‌ ಉಪ ನಿರೀಕ್ಷಕರು, 

ಕಳಸ ಪೊಲೀಸ್‌ ಠಾಣೆ ಇವರು ಸಿಬ್ಬಂದಿಗಳು ಹಾಗೂ ಪಂಚರುಗಳೊಂದಿಗೆ ಮೂಡಿಗೆರೆ ತಾಲ್ಲೂಕು ಮರಸಣಿಗೆ ಗ್ರಾಮದ ಮಲಗಾರು ಎಂಬಲ್ಲಿ ಕಳಸ 
ಕಡೆಯಿಂದ-ಕೊಟ್ಟಿಗೆಹಾರದ ಕಡೆಗೆ ಹಾದು ಹೋಗುವ ಟಾರು ರಸ್ತೆಯ ಪಕ್ಕದಲ್ಲಿ ವಿಜಯಕುಮಾರವರ ಗದ್ದೆ ಮತ್ತು ತೋಟದ ಕಡೆ ಹಾದು ಹೋಗಿರುವ 
ಮಣ್ಣಿನ ರಸ್ತೆಯಲ್ಲಿ ಗಸ್ತು ಕಾರ್ಯ ನಿರ್ವಹಿಸುತ್ತಿದ್ದಾಗ ಬರುತ್ತಿದ್ದ ಒಂದು ಟಾಟಾ ಸುಮೋ ವಾಹನವನ್ನು ತಡೆದು ನಿಲ್ಲಿಸಲು ಪ್ರಯತ್ನಿಸಿದಾಗ ಇಲಾಖೆ 
ವಾಹನ ಕಂಡಾಗ ವೇಗವಾಗಿ ಚಾಲನೆ ಮಾಡಿಕೊಂಡು ಹೋದಾಗ ವಾಹನವನ್ನು ಬೆನ್ನಟ್ಟಿದಾಗ ಮರಸಣಿಗೆ-ಗಾಳಿಗಂಡ ಕ್ರಾಸ್‌ನಿಂದ 1 ಕಿ.ಮೀ. ದೂರದ 
ಸದರಿ ಸ್ಥಳದಲ್ಲಿ ವಾಹನವನ್ನು ನಿಲ್ಲಿಸಿ, ಚಾಲಕ ಮತ್ತು ವಾಹನದಲ್ಲಿದ್ದ ವ್ಯಕ್ತಿ ಓಡಿ ಹೋಗಿದ್ದು, ಆರೋಪಿಗಳು ಯಾರೆಂದು ತಿಳಿದು ಬಂದಿರುವುದಿಲ್ಲ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೦೩ 





ವಾಹನವನ್ನು ಪರಿಶೀಲಿಸಿದಾಗ ಕೆಎ:34-5475ರ ಬಿಳಿಬಣ್ಣದ ಟಾಟಾಸುಮೋ ವಾಹನವಾಗಿದ್ದು, ಅದರಲ್ಲಿ 2 ಪ್ಲಾಸ್ಟಿಕ್‌ ಕ್ಯಾನ್‌ಗಳಲ್ಲಿ ಒಟ್ಟು 10 ಲೀಟರ್‌ 
ಕಳ್ಳಭಟ್ಟಿ ಸಾರಾಯಿ ಹೊಂದಿದ್ದು. ಈ ಬಗ್ಗೆ ಯಾವುದೇ ದಾಖಲೆಗಳು ಲಭ್ಯವಾಗದೇ ಇರುವ ಕಾರಣ ಕಳ್ಳಭಟ್ಟಿ ಸಾರಾಯಿ ಮತ್ತು ವಾಹನವನ್ನು 
ಅಮಾನತ್ತುಪಡಿಸಿಕೊಂಡು ಠಾಣೆಗೆ ಬ೦ದು ಹಾಜರುಪಡಿಸಿ, ನೀಡಿದ ಫಿರ್ಯಾದು ವರದಿ ಮೇರೆಗೆ ಪೊಲೀಸ್‌ ಉಪ ನಿರೀಕ್ಷಕರು, ಕಳಸ ಪೊಲೀಸ್‌ 
ಠಾಣೆ ಇವರು ಕ್ರೈ೦ ನಂ.42/2010, ದಿನಾ೦ಕ:08-09-2010 ರಂದು ಮೊಕದ್ದಮೆ ದಾಖಲಿಸಿ ಪ್ರಥಮ ವರ್ತಮಾನ ವರದಿಯನ್ನು ಘನ 
ನ್ಯಾಯಾಲಯಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೂ ಸಲ್ಲಿಸಿ ತನಿಖೆ ಮುಂದುವರೆಸಿ, ಪ್ರಾಧಿಕಾರದ ಅನುಮತಿ ಮೇರೆಗೆ ಮುಂದಿನ ವಿಲೇವಾರಿಗಾಗಿ ವಾಹನ 
ಮತ್ತು ಕಳ್ಳಭಟ್ಟಿ ಸಾರಾಯಿಯನ್ನು ಅಬಕಾರಿ ನಿರೀಕ್ಷಕರು, ಮೂಡಿಗೆರೆ ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಕಳ್ಳಭಟ್ಟಿ ಸಾರಾಯಿಗೆ ಸಂಬಂಧಿಸಿದಂತೆ, ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು ಕರ್ನಾಟಕ 
ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಯ ರೀತ್ಯಾ ಪ್ರಾರಂಭಿಸಿದ್ದು, ಈ ಸಂಬಂಧ ಪ್ರಕರಣದಲ್ಲಿ ಜಪ್ತುಪಡಿಸಿದ ವಾಹನ ಸಂಖ್ಯೆಕೆಎ:34-5475 ರ 
ಟಾಟಾಸುಮೋ ವಾಹನಕ್ಕೆ ಸಂಬಂಧಿಸಿದಂತೆ ಲಭ್ಯವಿದ್ದ ನಕಲು ದಾಖಲೆ “ಬಿ” ಎಕ್ಸ್‌ಟ್ರಾಕ್ಟ್‌ ಪ್ರಕಾರ ಶ್ರೀ ಮಹಮದ್‌ ಮಕ್‌ಸೂದ್‌ ಬಿನ್‌ ಅಬ್ದುಲ್‌ 
ರೆಹಿಮಾನ್‌, ಮನೆ ನಂ. 7-196, ದರ್ಗ ಹತ್ತಿರ ಕೋಟೆಬಾಗಿಲು, ಮೂಡಬಿದರೆ ಬ್ಲಾಕ್‌ ನಂ.7. ಮೂಡಬಿದರೆ ಇವರಿಗೆ ಜಘುುಪಡಿಸಿದ ಕಳ್ಳಭಟ್ಟಿ 
ಸಾರಾಯಿ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ 
ಕಲಂ 43 (ಬಿ) ಅಡಿಯಲ್ಲಿ ನೊಂದಾಯಿತ ಅಂಚೆ ಮೂಲಕ ನೋಟಿಸ್‌ ಜಾರಿ ಮಾಡಲು ಕ್ರಮ ಕೈಗೊಂಡಿದ್ದು, ನೋಟಿಸ್‌ ದಿನಾಂಕ:24-11-2010 
ರಂದು ಜಾರಿಯಾದ ಬಗ್ಗೆ ಸ್ವೀಕೃತಿ ಈ ಪ್ರಾಧಿಕಾರಕ್ಕೆ ಮರಳಿ ಬಂದಿರುತ್ತದೆ. 

ಈ ಪ್ರಕರಣದಲ್ಲಿ ಜಫ್ತುಪಡಿಸಿದ ಸ್ಪತ್ತುಗಳಿಗೆ ಹಕ್ಕು ಸಾಧಿಸಲು ಶ್ರೀ ಮಹಮದ್‌ ಮಕ್‌ಸೂದ್‌ ಬಿನ್‌ ಅಬ್ದುಲ್‌ ರೆಹಿಮನ್‌ ಇವರು ಈ 
ಪ್ರಾಧಿಕಾರದಿಂದ ನೀಡಲಾದ ಕಲಂ 43 (ಬಿ) ನೋಟಿಸ್‌ನ್ನು ಸ್ವೀಕರಿಸಿಯೂ ಸಹ ಅದಕ್ಕೆ ಪೂರಕವಾಗಿ ಪ್ರಾಧಿಕಾರದ ಮುಂದೆ ಬಂದಿರುವುದಿಲ್ಲ. ಅಲ್ಲದೇ 
ಆಪಾದನೆಯನ್ನು ಅಲ್ಲಗೆಳೆಯಲು ಯಾವುದೇ ದಾಖಲೆಗಳ ಮೂಲಕವಾಗಲೀ ಅಥವಾ ಸಾಕ್ಷ್ಯಗಳ ಮೂಲಕವಾಗಲಿ ತಾವು ಕೃತ್ಯದಲ್ಲಿ ಭಾಗಿಯಾಗಿಲ್ಲ 
ಮತ್ತು ಈ ಕೃತ್ಯಕ್ಕೆ ವಾಹನವನ್ನು ಬಳಸಲಾಗಿಲ್ಲವೆಂಬ ಬಗ್ಗೆ ನಿರೂಪಿಸದೇ ಇರುವ ಅಂಶಗಳು, ಪ್ರಾಧಿಕಾರದ ಮುಂದೆ ಇರುವ ದಾಖಲೆಗಳಿಂದ 
ಸಹಾಯಕ ಅಭಿಯೋಗ ನಿರ್ದೇಶಕರು, ಪ್ರಾಧಿಕಾರದ ಮುಂದೆ ವಾದ ಮಂಡಿಸಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಯೋಗ್ಯವೆಂದು ಅಭಿಪ್ರಾಯಪಟ್ಟಿರುತ್ತಾರೆ. 

ಮೊಕದ್ದಮೆ ದಾಖಲಾಗಿ 3 ತಿಂಗಳು 6 ದಿವಸ ಅವಧಿ ಕಳೆದಿದ್ದು, ವಾಹನದ ಮಾಲೀಕರು ಮುಂದೆ ಬಂದು ಹಕ್ಕು ಸಾಧಿಸಿರುವುದಿಲ್ಲ ಹಾಗೂ 
ನೋಟಿಸ್‌ಗೆ ಸಮಜಾಯಿಸಿ ಸಲ್ಲಿಸಿರುವುದಿಲ್ಲ. ಅಲ್ಲದೆ ಯಾರು ವಾಹನದ ಮೇಲೆ ಹಕ್ಕು ಸಾಧಿಸಲು ವಾಹನವನ್ನು ಈ ಕೃತ್ಯಕ್ಕೆ ಬಳಸಿಲ್ಲ ಎಂಬುದನ್ನು 
ಸಾಕ್ಷಧಾರಗಳ ಮುಖಾಂತರ ಪ್ರಾಧಿಕಾರದ ಮುಂದೆ ಇದುವರೆವಿಗೂ ತಾವಾಗಲೀ ಅಥವಾ ತಮ್ಮ ನ್ಯಾಯವಾದಿಗಳ ಮುಖಾಂತರವಾಗಲಿ ಹಾಜರಾಗಿ 
ಸಾಬೀತುಪಡಿಸದೇ ಇರುವುದರಿಂದ ಸಹಾಯಕ ಅಭಿಯೋಗ ನಿರ್ದೇಶಕರವರ ವಾದದಿಂದ ಮೇಲ್ನೋಟಕ್ಕೆ ಸಾಬೀತಾಗುವುದರಿ೦ದ ಅಲ್ಲದೇ ಪ್ರಾಧಿಕಾರದ 
ಮುಂದೆ ಹಾಜರಾಗಿ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ವಾಹನದ ಮೇಲೆ ಹಕ್ಕು ಸಾಧಿಸದೇ ಇರುವುದರಿಂದ ವಾಹನದ ಮೇಲೆ ಆಸಕ್ತಿ ಇಲ್ಲವೆಂದು 
ಹಾಗೂ ಜಫ್ತಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ ಇದ್ದು ತಟಸ್ಥ ಸ್ಥಿತಿಯಲ್ಲಿ ಹಾಗೆಯೇ ಬಿಟ್ಟಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ 
ಹಾಳಾಗಿ ಸರ್ಕಾರದ ರಾಜಸ್ಪಕ್ಕೆ ಧಕ್ಕೆ ಉಂಟಾಗುವ ಸಂಭವವಿರುವುದರಿಂದ ಹಾಗೂ ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಠಿಯಿಂದ ವಶಪಡಿಸಿಕೊಂಡ 
ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಯೋಗ್ಯವೆಂದು 
ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುವುದರಿಂದ ಈ ಕೆಳಕಂಡ ಆದೇಶ. 

“ ಆದೇಶ ” 


ಆರ್‌. ವೆಂಕಟೇಶ್‌ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಪೊಲೀಸ್‌ ಉಪ ನಿರೀಕ್ಷಕರು, ಕಳಸ ಪೊಲೀಸ್‌ ಠಾಣೆ ಇವರ ಕ್ರೈ೦ ನಂ. 42/2010, 
ದಿನಾಂಕ: 08-09-2010 ರಲ್ಲಿ ವಶಪಡಿಸಿಕೊಂಡ ಕೆ.ಎ.34-5475ರ ಟಾಟಾಸುಮೋ ಹಾಗೂ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 9.640 
ಲೀಟರ್‌ ಕಳ್ಳಭಟ್ಟಿ ಸಾರಾಯಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 43 (ಬಿ) 
ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಕಲಂ 43 (ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 


ಈ ಆದೇಶವನ್ನು ಇಂದು ಅಂದರೆ 15ನೇ ಡಿಸೆಂಬರ್‌ 2010 ರಂದು ಬೆರಳಚ್ಚುಗಾರರಿಗೆ ಉಖ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ 
ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 
ಆರ್‌. ವೆಂಕಟೇಶ್‌ ಪದಕಿ 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿಆರ್‌-1773 ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 


ಅಧಿಕಾರಯುತ ಅಧಿಕಾರಿಗಳು ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
ಡಿ.ಟಿ.ಸಿ.ಆರ್‌. ನಂ. 210/2010-11, ದಿನಾ೦ಕ:15ನೇ ಡಿಸೆಂಬರ್‌, 2010 


ಪೊಲೀಸ್‌ ಉಪ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ವಿಶೇಷ ಹೊಲೀಸ್‌ ಠಾಣೆ, ಚಿಕ್ಕಮಗಳೂರು 
ಇವರ ಕ್ರೈಂ ನಂ.85/2010, ದಿನಾಂಕ:11-09-2010 
ಉಪಸ್ಥಿತರು: ಆರ್‌. ವೆಂಕಟೇಶ ಪದಕಿ ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು 
ಪಿರ್ಯಾದುದಾರರು ಆಪಾದಿತರು 
ಪೊಲೀಸ್‌ ಉಪ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಶ್ರೀ ಅನ್ವರ್‌ ಬಿನ್‌ ಲೇಟ್‌ ಬಾಲೇಖಾನ್‌ ಸಾಬ್‌ 
ವಿಶೇಷ ಪೊಲೀಸ್‌ ಠಾಣೆ, ಚಿಕ್ಕಮಗಳೂರು 


೧೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:11-09-2010 ರಂದು ಮಧ್ಯಾಹ್ನ 3-45 ಗಂಟೆ ಸಮಯದಲ್ಲಿ ಬಂದ ಖಚಿತ ವರ್ತಮಾನದ ಮೇರೆಗೆ ಪೊಲೀಸ್‌ ಉಪ 
ನಿರೀಕ್ಷಕರು, ಅಬಕಾರಿ ಲಾಟರಿ ನಿಷೇಧ ದಳ, ಚಿಕ್ಕಮಗಳೂರು ಜಿಲ್ಲೆ ಇವರು ತಮ್ಮ ಸಿಬ್ಬಂದಿಗಳು ಹಾಗೂ ಪಂಚರುಗಳೊಂದಿಗೆ ಕಡೂರು ನಗರದ 
ಕೆ.ಎಂ. ರಸ್ತೆಯಲ್ಲಿ ಮ೦ಜುನಾಥ್‌ ಹುಡ್‌ ಇಂಡಸ್ಟ್ರೀಸ್‌ ಹತ್ತಿರ ಗಸ್ತು ಕಾರ್ಯ ನಿರ್ವಹಿಸುತ್ತಿದ್ದಾಗ ಬರುತ್ತಿದ್ದು ಒಂದು ಅಂಬಾಸಿಡರ್‌ ಕಾರನ್ನು ತಡೆದು 
ನಿಲ್ಲಿಸಿ ಪಂಚರ ಸಮಕ್ಷಮ ಪರಿಶೀಲಿಸಿದಾಗ ಸಿಕೆಎಂ:2925ರ ಬಿಳಿಬಣ್ಣದ ಅಂಬಾಸಿಡರ್‌ ಆಗಿದ್ದು, ಅದರೊಳಗೆ ಒಂದು ರಟ್ಟಿನ ಪೆಟ್ಟಿಗೆಯ 180 ಮಿಲಿಯ 
48 ಸೀಸೆಯಂತೆ ಒಟ್ಟು 7 ರಟ್ಟಿನ ಪೆಟ್ಟಿಗೆಯಲ್ಲಿ 180 ಮಿಲಿಯ 336 ಸೀಸೆಗಳಲ್ಲಿ 60.480 ಲೀಟರ್‌ ಶೂಟ್‌ ಡೀಲಕ್ಸ್‌ ವಿಸ್ಕಿ ಮದ್ಯ ಹೊಂದಿದ್ದು, ಸದರಿ 
ಮದ್ಯ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಕಾರ್‌ ಚಾಲನೆ ಮಾಡುತ್ತಿದ್ದು ಆಸಾಮಿ ಅನ್ವರ್‌ ಬಿನ್‌ ಲೇಟ್‌ ಬಾಲೇಖಾನ್‌ ಸಾಬ್‌, ಮೊದಲಿಯರ್‌ ಕಾಲೋನಿ, 
ಕಡೂರು ಇವರನ್ನು ವಿಚಾರಿಸಿದಾಗ ಯಾವುದೇ ರಹದಾರಿ ವಗೈರೆ ಇತ್ಯಾದಿ ದಾಖಲಾತಿಗಳನ್ನು ಹಾಜರುಪಡಿಸಿದಲ್ಲದೆ ಕಾರಣ ಅಕ್ರಮ ಮದ್ಯವೆಂದು 
ದೃಢಪಡಿಸಿಕೊಂಡು ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ಆರೋಪಿಯನ್ನು ್ಛದಸ್ತಗಿರಿಗೊಳಿಸಿ ಕಾರ್‌ ಮತ್ತು ಮದ್ಯವನ್ನು 
ವಶಪಡಿಸಿಕೊಂಡು ಸ್ವ ಫಿರ್ಯಾದು ವರದಿಯನ್ನು ದಾಖಲಿಸಿಕೊಂಡು ಕ್ರೈ೦ ನಂ.85/2010, ದಿನಾಂಕ:11-09-2010 ರಂದು ಮೊಕದ್ದಮೆ ದಾಖಲಿಸಿ 
ಪ್ರಥಮ ವರ್ತಮಾನ ವರದಿಯನ್ನು ಘನ ನ್ಯಾಯಾಲಯಕ್ಕೆ ಹಾಗೂ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ, ತನಿಖೆ ಮುಂದುವರೆಸಿ, ಪ್ರಕರಣದ ಜಫ್ರುಪಡಿಸಿದ 
ಮದ್ಯದ ಪೈಕಿ ಮಾದರಿ ಹೊರತುಪಡಿಸಿದ ಮದ್ಯ ಹಾಗೂ ಅಂಬಾಸಿಡರ್‌ ಕಾರ್‌ ವಾಹನವನ್ನು ಈ ಪ್ರಾಧಿಕಾರದ ಅನುಮತಿ ಮೇರೆಗೆ ಮುಂದಿನ 
ವಿಲೇವಾರಿಗಾಗಿ ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರು ದಿನಾಂಕ:28-10-2010 ರಂದು ಸಲ್ಲಿಸಿರುವ ವರದಿಯಲ್ಲಿ ಮೇಲ್ಮಾಣಿಸಿರುವ 
ಮುದ್ದೆಮಾಲುಗಳನ್ನು ದಿನಾ೦ಕ:11-10-2010 ರಂದು ಸ್ವೀಕರಿಸಿದ್ದು, ಜಘುಪಡಿಸಿದ ಸಿಕೆಎಂ:2925 ರ ಅಂಬಾಸಿಡರ್‌ ಕಾರ್‌ಗೆ ಸಂಬಂಧಿಸಿದಂತೆ 
ತಮ್ಮದೆಂದು ಯಾರು ಇದುವರೆವಿಗೂ ಹಕ್ಕು ಸಾಧಿಸಲು ಮುಂದೆ ಬಂದಿರುವುದಿಲ್ಲ. ಅಲ್ಲದೇ ಸ್ವತ್ತುಗಳನ್ನು ಕಛೇರಿಯಲ್ಲಿ ಇಟ್ಟುಕೊಳ್ಳಲು ಸ್ಥಳಾವಕಾಶದ 
ಕೊರತೆ ಇರುವುದರಿಂದ ಮದ್ಯ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಮದ್ಯವನ್ನು ನಾಶಪಡಿಸಲು ಆದೇಶ ನೀಡಬೇಕೆಂದು 
ಕೋರಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು ಕರ್ನಾಟಕ ಅಬಕಾರಿ 
ಕಾಯ್ದೆ 1965ರ ಕಲಂ 43(ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ಪ್ರಕರಣದಲ್ಲಿರುವ ಆರೋಪಿಯಾದ ಅನ್ವರ್‌ ಬಿನ್‌ ಲೇಟ್‌ ಬಾಲೇಖಾನ್‌ ಸಾಬ್‌, 
ಮೊದಲಿಯರ್‌ ಕಾಲೋನಿ, ಕಡೂರು ಇವರಿಗೆ ಜಫ್ತುಪಡಿಸಿದ ಮದ್ಯ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು 
ಎಂದು ಕಾರಣ ಕೇಳಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 (ಬಿ) ಅಡಿಯಲ್ಲಿ ನೊಂದಾಯಿತ ಅಂಚೆ ಮೂಲಕ ನೋಟಿಸ್‌ ಜಾರಿ ಮಾಡಲು 
ಕ್ರಮ ಕೈಗೊಂಡಿದ್ದು, ನೋಟಿಸ್‌ ದಿನಾಂಕ:23-11-2010 ರಂದು ಜಾರಿಯಾದ ಬಗ್ಗೆ ಸ್ವೀಕೃತಿ ಈ ಪ್ರಾಧಿಕಾರಕ್ಕೆ ಮರಳಿ ಬಂದಿರುತ್ತದೆ. 

ಈ ಪ್ರಕರಣದಲ್ಲಿ ಜಫ್ತುಪಡಿಸಿದ ಸ್ವತ್ತುಗಳಿಗೆ ಹಕ್ಕು ಸಾಧಿಸಲು ಯಾರು ಪ್ರಾಧಿಕಾರದ ಮುಂದೆ ಬಂದಿರುವುದಿಲ್ಲ ಹಾಗೂ ಪ್ರಕರಣದಲ್ಲಿ 
ಆರೋಪಿ ಅನ್ವರ್‌ ಬಿನ್‌ ಲೇಟ್‌ ಬಾಲೇಖಾನ್‌ ಸಾಬ್‌, ಮೊದಲಿಯರ್‌ ಕಾಲೋನಿ, ಕಡೂರು ಇವರು ಈ ಪ್ರಾಧಿಕಾರದಿಂದ ನೀಡಲಾದ ಕಲಂ 43 (ಬಿ) 
ನೋಟಸ್‌ನ್ನು ಸ್ವೀಕರಿಸಿಯೂ ಸಹ ಅದಕ್ಕೆ ಪೂರಕವಾಗಿ ಆಪಾದನೆಯನ್ನು ಅಲ್ಲಗೆಳೆಯಲು ಯಾವುದೇ ದಾಖಲೆಗಳ ಮೂಲಕವಾಗಲೀ ಅಥವಾ 
ಸಾಕ್ಷ್ಯಗಳ ಮೂಲಕವಾಗಲಿ ತಾವು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಮತ್ತು ಈ ಕೃತ್ಯಕ್ಕೆ ವಾಹನವನ್ನು ಬಳಸಲಾಗಿಲ್ಲವೆಂಬ ಬಗ್ಗೆ ನಿರೂಪಿಸದೇ ಇರುವ 
ಅಂಶಗಳು. ಸಾಕ್ಷ್ಯಗಳು ಹಾಗೂ ಪ್ರಾಧಿಕಾರದ ಮುಂದೆ ಇರುವ ದಾಖಲೆಗಳನ್ನು ಸಹಾಯಕ ಅಭಿಯೋಗ ನಿರ್ದೇಶಕರು, ಪ್ರಾಧಿಕಾರದ ಮುಂದೆ ವಾದ 
ಮಂಡಿಸಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂದು ಅಭಿಪ್ರಾಯಪಟ್ಟರುತ್ತಾರೆ. 

ಮೊಕದ್ದಮೆ ದಾಖಲಾಗಿ 3 ತಿಂಗಳು 5 ದಿವಸ ಅವಧಿ ಕಳೆದಿದ್ದು, ವಾಹನದ ಮಾಲೀಕರೆಂದು ಯಾರು ಮುಂದೆ ಬಂದು ಹಕ್ಕು 
ಸಾಧಿಸಿರುವುದಿಲ್ಲ ಪ್ರಕರಣದಲ್ಲಿರುವ ಆರೋಪಿಗಳಿಗೆ ನೋಟಿಸ್‌ ಜಾರಿಯಾಗಿದ್ದರೂ ಸಹ, ನೊಟೀಸ್‌ಗೆ ಸಮಜಾಯಿಸಿ ಸಲ್ಲಿಸಿರುವುದಿಲ್ಲ. ಅಲ್ಲದೆ ಯಾರು 
ವಾಹನ ಮತ್ತು ಮದ್ಯದ ಮೇಲೆ ಹಕ್ಕು ಸಾಧಿಸಲು ವಾಹನವನ್ನು ಈ ಕೃತ್ಯಕ್ಕೆ ಬಳಸಿಲ್ಲ ಎಂಬುದನ್ನು ಸಾಕ್ಷಧಾರಗಳ ಮುಖಾಂತರ ಪ್ರಾಧಿಕಾರದ ಮುಂದೆ 
ಇದುವರೆವಿಗೂ ತಾವಾಗಲೀ ಅಥವಾ ತಮ್ಮ ನ್ಯಾಯವಾದಿಗಳ ಮುಖಾಂತರವಾಗಲಿ ಹಾಜರಾಗಿ ಸಾಬೀತುಪಡಿಸದೇ ಇರುವುದರಿಂದ ಸಹಾಯಕ 
ಅಭಿಯೋಗ ನಿರ್ದೇಶಕರವರ ವಾದದಿಂದ ಮೇಲ್ನೋಟಕ್ಕೆ ಸಾಬೀತಾಗುವುದರಿಂದ ಅಲ್ಲದೇ ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ ದಾಖಲಾತಿ 
ಪತ್ರಗಳೊಂದಿಗೆ ವಾಹನದ ಮೇಲೆ ಹಕ್ಕು ಸಾಧಿಸದೇ ಇರುವುದರಿಂದ ಹಾಗೂ ಜಫ್ತಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ ಇದ್ದು ತಟಸ್ಥ 
ಸ್ಥಿತಿಯಲ್ಲಿ ಹಾಗೆಯೇ ಬಿಟ್ಟಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ ಹಾಳಾಗಿ ಸರ್ಕಾರದ ರಾಜಸ್ಪಕ್ಕೆ ಧಕ್ಕೆ ಉಂಟಾಗುವ ಸಂಭವವಿರುವುದರಿಂದ 
ಹಾಗೂ ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿಯಿಂದ ವಶಪಡಿಸಿಕೊಂಡ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ರ ಕಲಂ 43 (ಸಿ) 
ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆ ಯಾಗಿರುವುದರಿಂದ ಈ ಕೆಳಕಂಡ ಆದೇಶ. 

“ ಆದೇಶ ” 

ಆರ್‌. ವೆಂಕಟೇಶ್‌ ಪದಕಿ, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, ಚಿಕ್ಕಮಗಳೂರು 
ಜಿಲ್ಲೆ. ಚಿಕ್ಕಮಗಳೂರು ಆದ ನಾನು ಪೊಲೀಸ್‌ ಉಪ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ವಿಶೇಷ ಪೊಲೀಸ್‌ ಠಾಣೆ, 
ಚಿಕ್ಕಮಗಳೂರು ಇವರ ಕ್ರೈಂ ನಂ. 85/2010, ದಿನಾಂಕ: 11-09-2010 ರಲ್ಲಿ ವಶಪಡಿಸಿಕೊಂಡ ವಾಹನ ಸಂಖ್ಯೆಸಿಕೆಎಂ:2925(ಅಂಬಾಸಿಡರ್‌ ಕಾರ್‌) 
ಹಾಗೂ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 59.220 ಲೀಟರ್‌ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) 
ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 43 (ಬಿ) ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಕಲಂ 43 (ಸಿ) ಅಡಿಯಲ್ಲಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 15ನೇ ಡಿಸೆಂಬರ್‌ 2010 ರಂದು ಬೆರಳಚ್ಚುಗಾರರಿಗೆ ಉಖ್ತಲೇಖನ ಕೊಟ್ಟು ಗಣಕಯಂತ್ರದಲ್ಲಿ 
ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಆರ್‌. ವೆಂಕಟೇಶ್‌ ಪದಕಿ 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌, 
ಪಿಆರ್‌-1774 ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೦೫ 





KARNATAKA ELECTRICITY REGULATORY COMMISSION 
BANGALORE - 560 001 
Notification No. 5/03/1 dated 16" March 2011 
KERC (Power Procurement from Renewable Sources by Distribution Licensee and Renewable Energy Certificate 
Framework) Regulations, 2011 
Preamble 

In exercise of powers conferred under Section 86(1)(e) read with Section 181 of the Electricity Act, 2003, the Karnataka 
Electricity Regulatory Commission had issued KERC (Power Procurement from Renewable Sources by Distribution Licensee) 
Regulations 2004 vide Notification No. 5/03/1 dated 27.09.2004. The above Regulations were amended vide Notification No. 5/03/1 
dated 23° January 2008, fixing a minimum of 10 % Renewable Energy Purchase Obligation (೧೧೦) to BESCOM, MESCOM & ೦೯5೦ 
and 7 % 10 HESCOM, GESCOM & Hukkeri Co-operative Society. 

The Central Electricity Regulatory Commission (CERC), on 14.01.2010, has issued the CERC (Terms & Conditions for 
recognition & issuance of Renewable Energy Certificate for Renewable Energy Generation) Regulations, 2010 to facilitate meeting 
of Renewable Purchase Obligation (RPO) by Purchase of Renewable Energy Certificates (REC). 

The Commission had issued draft KERC (Power Procurement from Renewable Sources by Distribution Licensee) 
Regulations, 2010, inviting comments / suggestions from Stakeholders. The Commission also had a public hearing in the matter on 
24.01.2010. 

The Commission, having duly considered the comments and suggestions received and in exercise of the powers 
conferred under Clause (e) of sub Section (1) of Section 86 read with Section 181 of the Electricity Act, 2003 (Central Act 36 of 
2003) and all other powers enabling it in this behalf, makes the following Regulations : 

1. Short Title application and commencement. - (1) These Regulations shall be called the Karnataka Electricity Regulatory 
Commission (Procurement of Energy from Renewable Sources) Regulations, 2011. 
(2) These Regulations shall extend to the whole of the State of Karnataka. 
(3) These Regulations shall come into force from the first day of April 2011. 
2. Definitions: - (1) In these regulations, unless the context otherwise requires. - 
(a) “Act” means the Electricity Act, 2003 (Act 36 of 2003); 
(b) “Central Agency” means the agency as the Central Commission may designate from time to time under CERC (Terms and 
Conditions for Recognition & Issuance of Renewable Energy Certificate for Renewable Energy Generation) 


Regulations, 2010; 


(0) “Central Commission” means the Central Electricity Regulatory Commission (CERO); 
(d) “Commission” means the Karnataka Electricity Regulatory Commission (KERC); 
(6) “Distribution Licensee” means a licensee authorized to operate and maintain a distribution system for supplying electricity to 


the consumers in his area of supply; 

(ಗಿ “Licensee” means a person who has been granted license under section 14 of the Act; 

(9) “MNRE” means the Ministry of New and Renewable Energy; 

(h) “REC” means renewable energy certificates issued by the Central agency; 

(i) “Renewable sources of energy” means non-conventional, renewable electricity generating sources such as mini-hydel, 
micro-hydel, wind, solar, biomass (including bagasse based co-generation), urban/ municipal waste, or such other sources 
as approved by the MNRE, Government of India, or Government of Karnataka; 

(|) “RPO” means Renewable Energy Purchase Obligation as may be specified by the Commission under clause (6) of sub- 
section (1) of section 86 of the Act; 

(K) “State” means the State of Karnataka; 

(0 “State Agency” means the agency as designated by the Commission to give accreditation to the projects based on 
renewable sources of energy and to undertake such functions as may be specified or directed by the Commission; 

(m) “State Transmission Utility (STU)” means the Board or Company notified as such by the State Government under sub- 


section (1) of section 39 of the Act; 


೧೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





(೧) “Tariff” means the tariff determined by the Commission for sale of energy from a generating station using renewable sources 
of energy to a distribution licensee; 

(0) “Year” means a financial year; 

(2) The words and expressions used in these Regulations, and not defined herein but defined in the Act, shall have the same 

meaning as in the Act. 

3. These Regulations shall apply to : 

(i) Distribution Licensees operating in the State of Karnataka; 

(ii) Any other person consuming electricity generated from captive generating plant or plants, using other than renewable sources 

and having a total capacity exceeding 5 MW; and 

(iii) Any person consuming electricity with a contract Demand exceeding 5 MW procured by open access from sources other than 

renewable sources of energy. 

4. Quantum of purchase of electricity from Renewable Sources of Energy.- 

(i) Every Distribution Licensee shall purchase a minimum quantity of electricity from renewable sources of energy expressed as a 


percentage of its total procurement during a year as specified below : 



































ESCOM RPO for RE sources other than Solar Solar RPO 
BESCOM 10% 0.25 % 
MESCOM 10% 0.25 % 
CESC 10% 0.25 % 
HESCOM 7% 0.25 % 
GESCOM 7% 0.25 % 
Hukkeri Society 7% 0.25 % 





Provided that, a distribution licensee may in case of non-availability of solar power generated in the State of Karnataka procure 
from other renewable sources of energy or REC to the extent of shortfall in its RPO in any year. 

(1) Every Grid Connected Captive consumer specified in clause 3(1) above shall purchase a minimum quantity of 5 % of its 
consumption of energy from captive sources from renewable sources of energy. 

(1) Every Open Access Consumer specified in Clause 3(11) above shall purchase from renewable sources of energy a minimum 
quantity of 5% of its consumption through Open Access sources. 

(iv) Notwithstanding the limit specified above, procurement of energy from generating companies based on renewable sources of 
energy, under existing agreements, shall continue till the period of validity of such agreements and such energy purchases 
shall be accounted for the purpose of meeting RPO. 

(v) Every distribution licensee shall indicate the quantum of proposed purchase from renewable sources of energy for the ensuing 
year in the Expected Revenue from Charges (ERC) filing, duly indicating the sources of purchase. 

5. Renewable Energy Certificates (REC). - The distribution licensees, Captive Consumers and Open Access Consumers 

specified in Clause 3 above, may purchase REC to meet either partly or entirely the RPO specified at Clause 4 (1) above. 

6. State Agency.- (1) The State Agency shall within three months from the date these Regulations coming into force formulate and 

notify procedures and Terms and Conditions for Accreditation, with prior approval of the Commission thereon, and shall in 

formulating such procedures be generally guided by the procedures / rules stipulated by the Central Agency under CERC (Terms 

and Conditions for recognition and issuance of Renewable Energy Generation) Regulations, 2010. 

(2) The State agency shall submit to the Commission quarterly reports indicating the details of Renewable Energy 
Generators to whom accreditation is accorded and the compliance of renewable purchase obligation by the Distribution Licensees, 
and other consumers specified above. 

(3) The Commission may from time to time fix the charges payable by RE Generating Companies to the State Agency for 


discharge of its functions under these regulations. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೦೭ 





7. Conditions for Accreditation.- Renewable Energy Generators in the State applying for accreditation to the State Agency for 

securing REC shall satisfy the following conditions : - 

(a) The Generating Companies shall not have any subsisting power purchase agreements related to such generation with any of 
the distribution licensees of the State; 

(b) A Generating Company shall not, in case of premature termination of a power purchase agreement, be eligible in respect of the 
generation capacity covered by such PPA, for participating in REC Scheme for a period of one year from the date of 
termination of such agreement or till the scheduled date of expiry of PPA, whichever is earlier. 

(c¢) A Generating Company opting for REC Scheme shall sell the electricity generated by it 10 ESCOMs of the State at the pooled 
cost of power purchase as approved by the Commission for the previous year in its tariff orders escalated for inflation. 

(d) Captive Power Producers (CPP) based on renewable sources of energy shall be eligible to get accredited for obtaining RE 
certificates for the entire energy generated from their plants including the energy used for captive consumption. 

(6) If any Generating Company obtains accreditation contrary to these Regulations, the Commission may either suo motu or 
otherwise cancel the accreditation after giving notice to such Generating Company. 

8. Non-Compliance of RPO by Distribution Licensee.- (1) If a distribution licensee or other consumer specified in clause 3 above 

fails to comply with the renewable purchase obligation as specified in these regulations during any year, the Commission may direct 

the distribution licensee or such other consumer to deposit such amount as the Commission may determine into a separate fund, to 
be created and maintained as directed by the Commission. 

(2) The distribution licensee or other consumer shall utilize the fund so collected for promoting renewable sources of 
energy or energy conservation measures with the prior approval of the Commission from time to time. 

(3) In case of any difficulty arises in complying with the renewable purchase obligation in any year, because of non- 
availability of renewable energy or REC, the Commission may permit the distribution licensee/other persons specified in Clause (3) 
above to carry forward the compliance requirement to the next year. 

9. Determination of Tariff for electricity from Renewable sources of energy.- (1) The Commission may determine at any time 

the tariff for purchase of electricity from Renewable sources of energy by Distribution Licensees either suo motu or on an application 

either by generator or by Distribution Licensee; 

Provided that the tariff approved by the Commission including the PPAs deemed to have been approved under sub- 
section (2) of section 27 of the Karnataka Electricity Reforms Act, 1999, prior to the coming into force of these regulations shall 
continue to apply for such period as mentioned in those PPAs. 

Provided further that the Commission shall adopt the tariff which has been arrived at through a transparent process of 
bidding in accordance with the guidelines issued by the Central Government under Section 63 of the Act. 

(2) The Commission shall determine the tariff separately for each category of renewable sources of energy mentioned in 
clause 2(i). 

(3) The Commission shall be guided by the principles and methodologies, if any, specified by the ೦೯೧೦, National 
Electricity Policy, and Tariff Policy, while determining tariff for renewable sources of energy. 

(4) While determining the tariff, the Commission may consider factors affecting the costs of generation including 
technology, fuel, market risk, environmental benefits and social contribution and other relevant factors relating to each type of 
renewable sources of energy. 

10. Power to amend: The Commission may from time to time add, vary, alter, modify or amend any provisions of these 

Regulations. 

11. Power to call for information: The Commission may call for information or documents as may be necessary from the 

Distribution Licensees and other consumers specified in clause 3 above, to monitor the compliance of these Regulations. 

12. Power to remove difficulties.- The Commission may at any time either suo motu or otherwise by order remove any difficulty 

arising in giving effect to the provisions of these regulations. 

13. Repeal & Savings.- (1) The KERC (Power Procurement from Renewable Sources by Distribution Licensee) Regulations 2004, 


along with amendments thereto are hereby repealed. 


೧೧೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





(2) Notwithstanding such repeal, anything done or any action taken or purported to have been done or taken including any 
notification, inspection, order or notice made or issued, or any appointment, confirmation or declaration made or any license, 
permission, authorization or exemption granted under the repealed Regulations shall, in so far as it is not inconsistent with the 
provisions of these Regulations be deemed to have been done or taken under the corresponding clauses of these Regulations. 

By Order of the Commission 
PD-32 Secretary 
Karmataka Electricity Regulatory Commission. 
ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬಸವ ಭವನ, ಹೈ ಗ್ರೌಂಡ್‌, ಬೆಂಗಳೂರು-560 001 
ಪ್ರಕಟಣೆ 
ಸಂಖ್ಯೆ: ಕರಾಆ:ಆಡಳಿತ:05:2011, ದಿನಾಂಕ:4ನೇ ಮಾರ್ಚ್‌, 2011 

ವಿಷಯ: ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಕಲಂ 10(1ಬಿ) ರಡಿಯಲ್ಲಿ ಜಿಲ್ಲಾ ವೇದಿಕೆಯ ಸದಸ್ಯರ ಆಯ್ಕೆ ಬಗ್ಗೆ. 

ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಕಲಂ 9(ಎ)ರನ್ವಯ ರಚಿತವಾಗಿರುವ ಈ ಕೆಳಕಂಡ ಜಿಲ್ಲಾ ವೇದಿಕೆಯ ಸದಸ್ಯರ ಸ್ಥಾನಕ್ಕೆ 
ಸೂಕ್ತರಾದವರನ್ನು ಆಯ್ಕೆ ಮಾಡುವ ಸಲುವಾಗಿ ನಿಗದಿತ ಅರ್ಜಿ ನಮೂನೆಯಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 























ಕ್ರಮ ಹುದ್ದೆಯ ಹೆಸರು ಜಿಲ್ಲಾ ವೇದಿಕೆಯ ಹೆಸರು ಹುದ್ದೆ 
ಸಂಖ್ಯೆ ಖಾಲಿಯಾದ/ ಖಾಲಿಯಾಗುವ ದಿನಾಂಕ 
I. ಸದಸ್ನರು ದಾವಣಗೆರೆ ಜಿಲ್ತಾ ವೇದಿಕೆ 25.12.2010 ರಿಂದ 





ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಕಲಂ 10(ಬಿ) ರನ್ವಯ 35 ವರ್ಷ ವಯಸ್ಸಾಗಿರುವವರು, ಅಂಗೀಕೃತ ವಿಶ್ವವಿದ್ಯಾಲಯದ 
ಪದವೀಧರರಾಗಿರುವವರು ಮತ್ತು ನ್ಯಾಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿರುವುದರ ಜೊತೆಗೆ ಕಾನೂನು, ಹಣಕಾಸು, ವಾಣಿಜ್ಯ, ಲೆಕ್ಕ, 
ಕೈಗಾರಿಕೆ, ಸಾರ್ವಜನಿಕ ವ್ಯವಹಾರಗಳು ಮತ್ತು ಸಾರ್ವಜನಿಕ ಆಡಳಿತ ಇವುಗಳಲ್ಲಿ ಕನಿಷ್ಠ ಹತ್ತು ವರ್ಷಗಳ ಅನುಭವ ಹೊಂದಿರುವವರು ಜಿಲ್ಲಾ 
ವೇದಿಕೆಯ ಸದಸ್ಯರಾಗಲು ಅರ್ಹರಿರುತ್ತಾರೆ. 

ಮೇಲಿನ ಅರ್ಹತೆಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ಭರ್ತಿ ಮಾಡಿದ ಅರ್ಜಿ ನಮೂನೆಯನ್ನು ಹಾಗೂ ಅಗತ್ಯ ದಾಖಲೆಗಳ 
ದೃಢೀಕೃತ ಪ್ರತಿಗಳನ್ನು ಲಕೋಟೆಯಲ್ಲಿರಿಸಿ, ಲರೋಟೆಯ ಮೇಲ್ಭಾಗದಲ್ಲಿ “ದಾವಣಗೆರೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಸದಸ್ಯರ 
ಹುದ್ದೆಗೆ ಅರ್ಜಿ” ಎಂದು ದಪ್ಪ ಅಕ್ಷರಗಳಲ್ಲಿ ಬರೆದು, ದಿನಾಂಕ:06ನೇ ಏಪ್ರಿಲ್‌ 2011ರ ಸಂಜೆ 5.00 ಗಂಟೆಯೊಳಗಾಗಿ ಕರ್ನಾಟಕ ರಾಜ್ಯ ಗ್ರಾಹಕರ 
ವ್ಯಾಜ್ಯಗಳ ಪರಿಹಾರ ಆಯೋಗ, ಬಸವಭವನ, ಹೈಗ್ರೌಂಡ್ಸ್‌. ಬೆಂಗಳೂರು-560001 ಇಲ್ಲಿಗೆ ಸಲ್ಲಿಸುವುದು. 

ನಿಗದಿತ ದಿನಾಂಕ ಹಾಗೂ ಸಮಯದ ನಂತರ ಅಂಚಿ ಮೂಲಕ ಅಥವಾ ನೇರವಾಗಿ ಬರುವಂತಹ ಯಾವುದೇ ಅರ್ಜಿಗಳನ್ನು 
ಸ್ವೀಕರಿಸುವುದಿಲ್ಲ. ನಿಗದಿತ ಅರ್ಜಿ ನಮೂನೆಯು ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ವೆಬ್‌ಸೈಟ್‌ http://kscdrc.kar.nic.in 


ಯ 


ನಲ್ಲಿ ಲಭ್ಯವಿದ್ದು, ಸಂಬಂಧಪಟ್ಟ ಅರ್ಹ ಅಭ್ಯರ್ಥಿಗಳು ವೆಬ್‌ಸೈಟ್‌ನಿಂದ ಅರ್ಜಿ ನಮೂನೆಯನ್ನು ನೇರವಾಗಿ ಪಡೆದುಕೊಳ್ಳಬಹುದಾಗಿದೆ ಅಥವಾ 


ಠಾ ಗ್ರ 


ಸಂಬಂಧಪಟ್ಟ ಜಿಲ್ಲಾ ವೇದಿಕೆಯಲ್ಲಿ ಒಂದು ಅರ್ಜಿಗೆ ರೂ.10-00 ರಂತೆ ಶುಲ್ಕವನ್ನು ಪಾವತಿ ಮಾಡಿ ಅರ್ಜಿ ನಮೂನೆಯನ್ನು 


1 


ನ್ಯಾಯಮೂರ್ತಿ ಕೆ. ರಾಮಣ್ಣ 
ಪಿ.ಆರ್‌.328 ಅಧ್ಯಕ್ಷರು, 
ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬೆಂಗಳೂರು. 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ) ರವರ ಕಛೇರಿ, ಬೃಹತ್‌ ಕಾಮಗಾರಿ ವಿಭಾಗ, ಕ.ವಿ.ಪ್ರನಿ.ನಿ, ಕೋಲಾರ 
ಯೋಜನಾ ಪ್ರಕಟಣೆ 
ಕ್ರಮಾಂಕ: ಇಇಳಅ/ಸ.ಕಾ.ಇ/ಬೃ.ಕಾ.ವ/10-11/2167-68, ದಿನಾಂಕ:14.03.2011 
ವಿದ್ಯುತ್‌ ಪೂರ್ವ ಅಧಿನಿಯಮ 67(2) (ಅ) ವಿದ್ಯುತ್‌ ನಿಯಮ 2003 ಸೆಕ್ಷನ್‌ 28 ಮತ್ತು 18 (ಇ) ಅನುಸಾರವಾಗಿ ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ ನಿಯಮಿತವು ಕೆಳಕಂಡ ಯೋಜನೆಗಳನ್ನು ರೂಪಿಸಿದೆ ಈ ಯೋಜನೆಗಳನ್ನು ಅದೇ ಅಧಿನಿಯಮದ 19(2) ಅನುಸಾರವಾಗಿ ಇಲ್ಲಿ 
ಪ್ರಕಟಿಸಲಾಗಿದೆ. 
ಕೆಲಸದ ಹೆಸರು: ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈಗೆತ್ತಿಕೊಂಡಿರುವ 66 ಕೆ.ವಿ. ಲಿಲೋ/ಎಕ ಮಾರ್ಗ/ ಜೋಡಿ ಮಾರ್ಗ ಲೈನ್‌ 
ನಿರ್ಮಾಣ ಕೆಲಸಗಳು. 
1) ಮುಳಬಾಗಿಲು-ನಂಗಲಿ 66 ಕೆ.ವಿ. ಏಕ ಮಾರ್ಗ ಲೈನ್‌ನಿಂದ ಉದ್ದೇಶಿತ 2:48 ಎಂ.ವಿ.ಎ. 66/1 ಕೆ.ವಿ. ಬೈರಕೂರು ಉಪಕೇ೦ದ್ರದವರೆಗೆ, ಉದ್ದ 
5.095 ಕಿ.ಮೀ. ಏಕ ಮಾರ್ಗ ಲೈನ್‌ನ್ನು ಜೋಡಿ ಮಾರ್ಗ ಸ್ಥಾವರಗಳ ಮೇಲೆ ನಿರ್ಮಾಣ ಮಾಡುವ ಕೆಲಸವನ್ನು ಅಂದಾಜು ವೆಚ್ಚ ರೂ.581.62 
ಲಕ್ಷದಲ್ಲಿ ನಿರ್ಮಿಸುತ್ತಿದ್ದು ಲೈನ್‌ ಮಾರ್ಗವು ಈ ಕೆಳಕ೦ಡ ಹಳ್ಳಿಗಳ ಎಲ್ಲೆಯಲ್ಲಿ ಹಾದು ಹೋಗುತ್ತದೆ 1) ತಾಟಕಲ್ಲು 2) ಸಿದ್ದೇನಹಳ್ಳಿ 3) ಕುರುಬರ ಹಳ್ಳಿ 
4) ಬೈರಕೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೦೯ 





2) ಬಾಗೇಪಲ್ಲಿ ಸೋಮನಾಥಪುರ 66 ಕೆ.ವಿ. ಏಕಮಾರ್ಗ ಲೈನ್‌ನಿಂದ ಉದ್ದೇಶಿತ 1 ೫12.5 66/1 ಕೆ.ವಿ. ಪಾತಪಾಳ್ಯ ಉಪ-ಕೇಂದ್ರದವರೆಗೆ ಉದ್ದ 
0.165 ಕಿ.ಮೀ. 66 ಕೆ.ವಿ. ಲಿಲೋ ಲೈನ್‌ನ್ನು ಜೋಡಿ ಮಾರ್ಗಗಳ ಸ್ಥಾವರಗಳ ಮೇಲೆ ನಿರ್ಮಾಣ ಮಾಡುವ ಕೆಲಸವನ್ನು ಅಂದಾಜು ವೆಚ್ಚ 
ರೂ.442.47 ಲಕ್ಷದಲ್ಲಿ ನಿರ್ಮಿಸುತ್ತಿದ್ದು ಲೈನ್‌ ಮಾರ್ಗವು ಈ ಕೆಳಕಂಡ ಹಳ್ಳಿಗಳ ಎಲ್ಲೆಯಲ್ಲಿ ಹಾದುಹೋಗುತ್ತದೆ 1) ಪಾತಪಾಳ್ಯ 

3) 66/1 ಕೆ.ವಿ. ತಾಯಲೂರು ಉಪ-ಕೇಂದ್ರದಿಂದ (ಏಕ ಮಾರ್ಗ ಲೈನ್‌ನ್ನು ಜೋಡಿ ಮಾರ್ಗ ಸ್ಥಾವರಗಳ ಮೇಲೆ) ಉದ್ದೇಶಿತ 14 ಎಂ.ವಿ.ಎ. 
66/1 ಕೆ.ವಿ. ಮಲ್ಲನಾಯಕನಹಳ್ಳಿ ಉಪ-ಕೇಂದ್ರದವರೆಗೆ ಉದ್ದ 6.078 ಕಿ.ಮೀ. ಏಕ ಮಾರ್ಗ ಲೈನ್‌ನ್ನು ಜೋಡಿ ಮಾರ್ಗ ಸ್ಥಾವರಗಳ ಮೇಲೆ 
ನಿರ್ಮಾಣ ಮಾಡುವ ಕೆಲಸವನ್ನು ಅಂದಾಜು ವೆಚ್ಚ ರೂ.434.94 ಲಕ್ಷದಲ್ಲಿ ನಿರ್ಮಿಸುತ್ತಿದ್ದು ಲೈನ್‌ ಮಾರ್ಗವು ಈ ಕೆಳಕಂಡ ಹಳ್ಳಿಗಳ ಎಲ್ಲೆಯಲ್ಲಿ 
ಹಾದು ಹೋಗುತ್ತದೆ 1) ತಾಯಲೂರು 2) ತಿರುಮನಹಳ್ಳಿ 3) ಚಲಗಾನಹಳ್ಳಿ 4) ಮಲ್ಲನಾಯಕನಹಳ್ಳಿ 

ಮೇಲಿನ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಭಾರತೀಯ ಟೆಲಿಗ್ರಾಫ್‌ ನಿಯಮ 1885 (13)ರ ಅನ್ವಯ ಟೆಲಿಗ್ರಾಫ್‌ ಅಧಿಕಾರಿಗಳು 
ಹೊಂದಿರುವ ಎಲ್ಲಾ ಅಧಿಕಾರವನ್ನು ಕ.ವಿ.ಪ್ರ.ನಿ.ನಿ. ಹೊಂದಿರುವುದು ಮತ್ತು ಅಧಿಕಾರವನ್ನು ಕ.ವಿ.ಪ್ರನಿ.ನಿ ಚಲಾಯಿಸುವುದು ಮೇಲಿನ ಯೋಜನೆಯ 
ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಇದ್ದಲ್ಲಿ ಸದರಿ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ ಒಂದು ತಿಂಗಳ ಒಳಗೆ ಕ.ವಿ.ಪ್ರ.ನಿ.ನಿ. ಅವಗಾಹನೆಗಾಗಿ ಕೆಳ 
ಸಹಿದಾರರ ಕಛೇರಿಗೆ ಕಳುಹಿಸಬಹುದು. 

ಕಾರ್ಯನಿರ್ವಾಹಕ ಅಭಿಯಂತರರು (ವಿ), 
ಪಿಡಿ-30 ಬೃಹತ್‌ ಕಾಮಗಾರಿ ವಿಭಾಗ, ಕ.ವಿ.ಪ್ರನಿ.ನಿ. ಕೋಲಾರ. 
KARNATAKA POWER TRANSMISSION, CORPORATION LIMITED 
NOTIFICATION 
No.BJP/MWD/EEE/F-12/967-1000, Dated:16.03.2011 

Karnataka Power Transmission Corporation Limited has formulated the following schemes in accordance with Section 67 
of the Electricity Act 2003 and the same is herewith published in accordance with Section 67(2)(C) of the said Act for the information 
of the licensees and any other persons interested. The details of the schemes are as follows. 

Name of the Scheme: Establishing of 1x10 MVA, 110/11 kv sub-station in Aski in survey No.140/1 Aski village in Sindagi 
Taluk, Bijapur district and Construction of 110 kV single circuit line on DC towers from the existing 110 kV Kembhavi substation in 
Surpur Taluka, Yadgir district to the proposed 110 kV sub-station at Aski (Length 17.956 Km) 

Salient Features: Improvement of powers supply and voltage condition in and around Aski. 

Area Passing through: The proposed 110 kV line passes through various R.S. Nos. of Kembhavi, Ainapur, Malakapur, 
Allal, Bommanahalli, Niralagi & Aski villages. 

Approximate Cost of the Scheme: Rs.740.93 lakhs. 

The Karnataka Power Transmission Corporation Limited shall have and exercise all the powers which the Telegraph 
Authorities possess under Part (Ill) of the Indian Telegraph Act 1885 (Act No.13 of 1885) as per section 164 of The Electricity Act 
2003 to carry out the above schemes. Objections, if any, to the above schemes shall be sent to the Executive Engineer (El), Major 
Works Division, KPTCL, Bijapur within two months from the date of publication of this notice for consideration of the Corporation. 
The objections received after the stipulated period will not be considered. 

Executive Engineer (El) 
PD-31 Major Works Division, KPTCL, Bijapur. 
In the matter of Sanyo BPL Private Limited Registered Office: 2™ Floor, Jubilee building, 45, 
Museum Road, Bangalore, Karnataka-560025 
NOTICE 
(Pursuant to section 485) 

Notice is hereby given that the members of Sanyo BPL Private Limited in their Annual General Meeting held on March 
01.2011 at its Registered Office have passed the following special resolution to wind up the Company voluntarily: 

"Resolved that, pursuant to the provisions of section 484 (1)(b) of the Companies Act, 1956 consent of the Company be 
and is hereby accorded to wind up the Company voluntarily. 

RESOLVED further that Mr. Keiji Oshima, Director of the Company, be and is hereby authorised to give notice of this 
resolution by advertisement in the Official Gazette and also in two newspapers, one in English and one in vernacular language 
circulating in the district in which the registered office of the Company situates and to file the requisite form with the Registrar of 
Companies, Karnataka." 

Date:01.03.2011 For Sanyo BPL Private Limited 
Place: Bangalore Keiji Oshima 


Director. 


೧೧೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





Form 110.151 
[As per Rule 315] 
Members Voluntary Winding up 


Notice of Appointment of Liquidator pursuant to Section 516 











Name of the Company Sanyo BPL Private Limited 

Nature of Business Manufacturing of Colour television and trading of Electrical 
00068. 

Registered Office 275 Floor, Jubilee building, 45, Museum Road, Bangalore, 


Karnataka-560025. 




















Name and Address of Liquidator Mr. Amit Sachdev, Chartered Accountant 106, Nilgiri 
Apartments, 9 Barakhamba Road, New Delhi-110001, India. 

Appointment Date March 01, 2011 

By whom appointed Members 





| hereby accept the appointment as Liquidator 

Name: Amit Sachdev 

Designation: Chartered Accountant 

Date: March 01, 2011 

Place: New Delhi. 

PD-28 
INDIAN RAILWAYS 
RAILWAY ELECTRIFICATION 
Proforma 10-01 
PUBLIC NOTIFICATION 

Notice is here by given to all users of Railway lines and premises situated on the completed section of the under noted 
section of the South Western Railway that the 25,000 Volts, 50 HZ, A.C. Overhead Traction wires will be energized on or after the 
date specified against the section. On and from the same date the over head traction lines shall be treated as LIVE at all times and 


no unauthorized person shall approach or work in the proximity of the said over head lines. 























Section Date Zone 
Kengeri (Incl.)-Ramanagaram (Incl.) (Both UP and DOWN Lines) 25.03.2011 South Western Railway, Hubli 
Bangarpet Jn. (Excl.)- Marikuppam (Incl) 25.03.2011 South Western Railway, Hubli 





Chief Project Manager 
Railway Electrification 
Secunderabad. 
INDIAN RAILWAYS 
RAILWAY ELECTRIFICATION 
INTRODUCTION OF AC 25KV TRACTION 
Proforma 10-02 
"WARNING TO ROAD USERS" 
It is notified for information of the public that in connection with the introduction of 25KV AC Electric Traction over the 
following sections of South Western Railway, height gauges have been erected at all the level crossings with clear height of 4.67 
Meters above Road level with a view to prevent loads of excessive height from coming in to contact or dangerous proximity to "LIVE" 


traction wires. 





Section Date Zone 
Kengeri (Incl.)-Ramanagaram (Incl.) (Both UP and DOWN Lines) 25.03.2011 South Western Railway, Hubli 
Bangarpet Jn. (Excl.)- Marikuppam (Incl.) 25.03.2011 South Western Railway, Hubli 























ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೧೧ 





Public are hereby notified to observe the height specified above for the purpose of loading vehicles and to see that the 
loads carried in road vehicles do not infringe the height gauges under any circumstances. 
The dangers of a load of excessive height are following: 
1) Danger to the height gauge and consequent obstruction to the road as well as the Railway line. 
2) Danger to the material or equipment carried or the vehicle itself. 
3) Danger of fire and risk of life due to contact with dangerous proximity to the conductors. 
Chief Project Manager 
Railway Electrification 
Secunderabad. 
ಭಾರತೀಯ ರೈಲ್ವೆ 
ರೈಲ್ವೆ ವಿದ್ಯುದೀಕರಣ 
ಪ್ರಪತ್ರ 10-01 
ಸಾರ್ವಜನಿಕ ಸೂಚನೆ 
ಕೆಳಗೆ ತಿಳಿಸಲಾಗಿರುವ ದಕ್ಷಿಣ ನೈಯತ್ಯ ರೈಲ್ವೆ ವಿಭಾಗದ ಮುಂದೆ ತಿಳಿಸಿರುವ ದಿನಾಂಕದಂದು ಅಥವಾ ನಂತರ 25,000 ವೋಲ್ಟ್‌ 50 ಗ, 
ಎ.ಸಿ. ಓವರ್‌ ಹೆಡ್‌ ಲೈನ್‌ಗಳನ್ನು ಜೀವಂತ (6791012260) ಮಾಡಲಾಗುವುದು ಎಂದು ಈ ಮೂಲಕ ರೈಲ್ವೆ ಲೈನುಗಳ ಮತ್ತು ರೈಲ್ವೆ ಆವರಣದ ಎಲ್ಲಾ 
ಬಳಕೆದಾರರಿಗೆ ಸೂಚನೆ ನೀಡಲಾಗಿದೆ. ಕೆಳಗೆ ನಮೂದಿಸಿರುವ ದಿನಾಂಕದಿಂದ ಮತ್ತು ಮುಂದೆ ಓವರ್‌ ಹೆಡ್‌ ಟ್ರ್ಯಾಕ್ಟನ್‌ ಲೈನುಗಳು ಎಲ್ಲಾ ಕಾಲದಲ್ಲೂ 
ಸಜೀವವಾಗಿರುತ್ತವೆ ಎಂದು ತಿಳಿಯುವುದು ಮತ್ತು ಯಾವುದೇ ವ್ಯಕ್ತಿ ಅನಧಿಕೃತವಾಗಿ ಈ ಕೆಳಗೆ ನಮೂದಿಸಿರುವ ಓವರ್‌ ಹೆಡ್‌ ಲೈನ್‌ ಸಮೀಪ 
ಹೋಗಬಾರದು ಮತ್ತು ಲೈನ್‌ ಹತ್ತಿರದಲ್ಲಿ ಯಾವುದೇ ಕೆಲಸ ಮಾಡಬಾರದು. 























ವಿಭಾಗ ದಿನಾಂಕ ವಲಯ 
ಕೆಂಗೇರಿ (ಸೇರಿ) ರಾಮನಗರಂ (ಸೇರಿ) (ಎರಡೂ ಅಪ್‌ 25.03.2011 ದಕ್ಷಿಣ ನೈಯತ್ಯ ರೈಲ್ವೆ ವಲಯ, ಹುಬ್ಬಳ್ಳಿ 
ಮತ್ತು ಡೌನ್‌ ಲೈನುಗಳು) 
ಬಂಗಾರಪೇಟೆ (ಹೊರತುಪಡಿಸಿ) ಮಾರಿಕುಪಂ (ಸೇರಿ) 25.03.2011 ದಕ್ಷಿಣ ನೈಖುತ್ತ ರೈಲ್ವೆ ವಲಯ, ಹುಬ್ಬಳ್ಳಿ 





ಮುಖ್ಯ ಯೋಜನಾ ವ್ಯವಸ್ಥಾಪಕರು 
ರೈಲ್ವೆ ವಿದ್ಯುದೀಕರಣ 
ಸಿಕಂದರಾಬಾದ್‌. 
ಭಾರತೀಯ ರೈಲ್ವೆ 
ರೈಲ್ವೆ ವಿದ್ಯುದೀಕರಣ 
ಎ.ಸಿ. 25 ಕೆ.ವಿ. ಟ್ರ್ಯಾಕ್ಷನ್‌ ಪ್ರಾರಂಭ 
ಪ್ರಪತ್ರ 10-02 
ರಸ್ತೆ ಬಳಕೆದಾರರಿಗೆ ಎಚ್ಚರಿಕೆ 
ಕೆಳಗೆ ತಿಳಿಸಲಾಗಿರುವ ದಕ್ಷಿಣ ನೈಯತ್ಯ ರೈಲ್ವೆ ವಿಭಾಗಗಳಲ್ಲಿ 25 ಕೆ.ವಿ. ಎ.ಸಿ. ವಿದ್ಯುತ್‌ ಟ್ರ್ಯಾಕ್ಷನ್‌ ಪ್ರಾರಂಭಿಸುವ ಸಂಬಂಧವಾಗಿ ಕೆಂಗೇರಿ 
(ಸೇರಿ)- ರಾಮನಗರಂ (ಸೇರಿ) ಮತ್ತು ಬಂಗಾರಪೇಟೆ (ಹೊರತುಪಡಿಸಿ)-ಮಾರಿಕುಪ್ಪಂ (ಸೇರಿ) ಈ ವಿಭಾಗಗಳಲ್ಲಿ ಮಿತಿ ಮೀರಿದ ಎತ್ತರವಾದ 
ಲೋಡ್‌ಗಳು ಜೀವಂತ ಟ್ರ್ಯಾಕ್ಟನ್‌ ವೈರ್‌ಗಳಿಗೆ ಅಪಾಯಕರ ಅಂತರದಲ್ಲಿ ಸಮೀಪಿಸದಂತೆ ಅಥವಾ ಲೆವಲ್‌ ಕ್ರಾಸಿಂಗ್‌ಗಳಲ್ಲಿ ರಸ್ತೆ ಮಟ್ಟದಿಂದ 4.67 
ಮೀ. ನಿರ್ದಿಷ್ಟ ಎತ್ತರದಲ್ಲಿ ಹೈಟ್‌ ಗೇಜ್‌ಗಳನ್ನು ಅಳವಡಿಸಲಾಗಿದೆ ಎಂದು ಸಾರ್ವಜನಿಕ ತಿಳುವಳಿಕೆಗಾಗಿ ಈ ಸೂಚನೆ ನೀಡಲಾಗಿದೆ. 























ವಿಭಾಗ ದಿನಾಂಕ ವಲಯ 
ಕೆಂಗೇರಿ (ಸೇರಿ) ರಾಮನಗರಂ (ಸೇರಿ) (ಎರಡೂ ಅಪ್‌ 25.03.2011 ದಕ್ಷಿಣ ನೈಯತ್ಯ ರೈಲ್ವೆ ವಲಯ, ಹುಬ್ಬಳ್ಳಿ 
ಮತ್ತು ಡೌನ್‌ ಲೈನುಗಳು) 
ಬಂಗಾರಪೇಟೆ (ಹೊರತುಪಡಿಸಿ) ಮಾರಿಕುಪಂ (ಸೇರಿ) 25.03.2011 ದಕ್ಷಿಣ ನೈಖುತ್ತ ರೈಲ್ವೆ ವಲಯ, ಹುಬ್ಬಳ್ಳಿ 





ವಾಹನಗಳಿಗೆ ಲೋಡ್‌ ತುಂಬಿಸುವಾಗ ಮತ್ತು ಸಾಗಿಸುವಾಗ ಮೇಲೆ ತಿಳಿಸಿರುವ ಎತ್ತರವನ್ನು ಪಾಲಿಸಬೇಕು ಮತ್ತು ಯಾವುದೇ 
ಸಂದರ್ಭದಲ್ಲೂ ಹೈಟ್‌ ಗೇಜ್‌ನ್ನು ಅತಿಕ್ರಮಿಸಬಾರದು ಎಂದು ಸಾರ್ವಜನಿಕರಿಗೆ ಈ ಮೂಲಕ ಸೂಚನೆ ನೀಡಲಾಗಿದೆ. 
ಮಿತಿಮೀರಿದ ಎತ್ತರವಾದ ಲೋಡ್‌ನಿಂದ ಉಂಟಾಗುವ ಅಪಾಯಗಳು ಕೆಳಕಂಡಂತಿವೆ: 
* ಹೈಟ್‌ ಗೇಜಿಗೆ ಧಕ್ಕೆ ಮತ್ತು ತತ್ಕಾರಣ ರಸ್ತೆ ಮತ್ತು ರೈಲ್ವೆ ಲೈನ್‌ಗಳಿಗೆ ಅಡಚಣೆ. 
* ವಾಹನದಲ್ಲಿ ಸಾಗಿಸುವ ಪದಾರ್ಥ ಅಥವಾ ಉಪಕರಣ ಅಥವಾ ವಾಹನಕ್ಕೆ ಅಪಾಯ. 
* ವಾಹಕಗಳ ಅಪಾಯಕರ ಸಾಮೀಪ್ಯ ಅಥವಾ ಸಂಪರ್ಕದಿಂದ ಬೆಂಕಿ ಅಪಘಾತ ಅಥವಾ ಪ್ರಾಣಾಪಾಯ. 
ಮುಖ್ಯ ಯೋಜನಾ ವ್ಯವಸ್ಥಾಪಕರು 
ಪಿಡಿ-29 ರೈಲ್ವೆ ವಿದ್ಯುದೀಕರಣ 
ಸಿಕಂದರಾಬಾದ್‌. 


೧೧೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ-ವಿಭಾಗ, ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ:ಎಸ್‌.ಆರ್‌.ನಂ.154/2010, ದಿನಾಂಕ:1ನೇ ಸೆಪ್ಟೆಂಬರ್‌, 2010 


ಅರ್ಜಿದಾರರು ಪ್ರತಿವಾದಿಗಳು 
ರಾಮೇಶ್ವರ ಸಿಂಗ್‌, 1 ಶ್ರೀ ಕಿಶೋರಕುಮಾರ ರಾಜಬಿಹಾರಿ ಸಿಂಗ್‌, 
ಮತ್ತು ಇನ್ನೊಬ್ಬರು ಸಾ:ಕನಮಡಿ, ತಾ:ಜಿ: ವಿಜಾಪುರ. ಪ್ರೋ: ಕೆ.ಕೆ. ಫ್ಯಾಬ್ರಿಕ್‌ ಅಂಡ್‌ ಎರೆಕ್ಟರ್‌, ಕುಲದೀಪ ಬಂಗ್ಲೋ, 


ಯಶವಂತನಗರ, ಸಾಂಗ್ಲಿ. ಮಹಾರಾಷ್ಟ್ರ 
2) ಚಿಂಚವಾಡೆ ಅಂಡ್‌ ಅಸೋಸಿಯೆಟ್ಸ್‌, ಎಫ್‌-62, ಎಂ.ಐ.ಡಿ.ಸಿ. 
ಕುಪವಾಡ, ಸಾಂಗ್ಲಿ, ಮಹಾರಾಷ್ಟ. 
ಪ್ರಕಟಣೆ 
ಮೇಲ್ಮಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ರಣದೀರ ಸಿಂಗ್‌ ತಂದೆ ರಾಮೇಶ್ವರ ಸಿಂಗ್‌ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:28.08.2010 ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಮತ್ತು 
ಕಾರ್ಮಿಕ ಅಧಿಕಾರಿ, ಉಪ-ವಿಭಾಗ-2, ವಿಜಾಪುರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ-ವಿಭಾಗ, ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ:ಎಸ್‌.ಆರ್‌.ನಂ.155/2010, ದಿನಾಂಕ:1ನೇ ಸೆಪ್ಟೆಂಬರ್‌, 2010 


ಅರ್ಜಿದಾರರು ಪ್ರತಿವಾದಿಗಳು 
ದಿನೇಶ್ವರ ಸಿಂಗ್‌, 1) ಶ್ರೀ ಕಿಶೋರಕುಮಾರ ರಾಜಬಿಹಾರಿ ಸಿಂಗ್‌, 
ಮತ್ತು ಇನ್ನೊಬ್ಬರು ಸಾ:ಕನಮಡಿ, ತಾ:ಜಿ: ವಿಜಾಪುರ. ಪ್ರೋ: ಕೆ.ಕೆ. ಫ್ಯಾಬ್ರಿಕ್‌ ಅಂಡ್‌ ಎರೆಕ್ಟರ್‌, ಕುಲದೀಪ ಬಂಗ್ಲೋ, 


ಯಶವಂತನಗರ, ಸಾಂಗ್ಲಿ, ಮಹಾರಾಷ್ಟ್ರ 
2) ಚಿಂಚವಾಡೆ ಅಂಡ್‌ ಅಸೋಸಿಯೆಟ್ಸ್‌, ಎಫ್‌-62, ಎಂ.ಐ.ಡಿ.ಸಿ. 
ಕುಪವಾಡ, ಸಾಂಗ್ಲಿ, ಮಹಾರಾಷ್ಟ. 
ಪ್ರಕಟಣೆ 
ಮೇಲ್ಮಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಸಂಚಿತ ಕುಮಾರ ತಂದೆ ದಿನೇಶ್ವರ್‌ ಸಿ೦ಗ್‌ ಇವರು 
ಪ್ರತಿವಾದಿಗಳ ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:28.08.2010 ರಂದು ಅಪಘಾತಕ್ಕೀಡಾಗಿ 
ಮೃತನಾಗಿರುತ್ತಾನೆಂದು, ಅಲ್ಲದೇ ತಾವು ಮೃತರ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು 
ಪ್ರತಿವಾದಿಗಳಿ೦ದ ಕೊಡಿಸಿಕೊಡಬೇಕೆಂದು ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ, 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಮತ್ತು 


ಕಾರ್ಮಿಕ ಅಧಿಕಾರಿ, ಉಪ-ವಿಭಾಗ-2, ವಿಜಾಪುರ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೧೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಠ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ-ವಿಭಾಗ, ನಂ.2, ವಿಜಾಪುರ 
ಸಂಖ್ಯೆ: ಕಾ.ಅ.ಬಿ-2:ಕಾ.ನ.ಪ:ಮಪ್ರ:ಎಸ್‌.ಆರ್‌.ನಂ.156/2010, ದಿನಾಂಕ:1ನೇ ಸೆಪ್ಟೆಂಬರ್‌, 2010 


ಅರ್ಜಿದಾರರು ಪ್ರತಿವಾದಿಗಳು 
ರಾಜಮಂಗಲ್‌ ಗಿರಿ, 1 ಶ್ರೀ ಕಿಶೋರಕುಮಾರ ರಾಜಬಿಹಾರಿ ಸಿಂಗ್‌, 
ಮತ್ತು ಇನ್ನೊಬ್ಬರು, ಸಾ:ಕನಮಡಿ, ತಾ:ಜಿ:ವಿಜಾಪುರ ಪ್ರೋ: ಕೆ.ಕೆ. ಫ್ಯಾಬ್ರಿಕ್‌ ಅಂಡ್‌ ಎರೆಕ್ಟರ್‌, ಕುಲದೀಪ ಬಂಗ್ಲೋ, 


ಯಶವಂತನಗರ, ಸಾಂಗ್ಲಿ. ಮಹಾರಾಷ್ಟ್ರ 
2) ಚಿಂಚವಾಡೆ ಅಂಡ್‌ ಅಸೋಸಿಯೆಟ್ಸ್‌, ಎಫ್‌-62, ಎಂ.ಐ.ಡಿ.ಸಿ. 
ಕುಪವಾಡ, ಸಾಂಗ್ಲಿ, ಮಹಾರಾಷ್ಟ. 
ಪ್ರಕಟಣೆ 
ಮೇಲ್ಮಾಣಿಸಿದ ಅರ್ಜಿದಾರರು ಈ ನ್ಯಾಯಾಲಯದಲ್ಲಿ ಅರ್ಜಿಯೊಂದನ್ನು ಸಲ್ಲಿಸಿ, ಶ್ರೀ ಸುಜೀತ ರಾಜಮಂಗಲ ಗಿರಿ ಇವರು ಪ್ರತಿವಾದಿಗಳ 
ಬಳಿ ಕೆಲಸ ನಿರ್ವಹಿಸುವಾಗ ಮತ್ತು ಕೆಲಸದ ಪರಿಣಾಮದಿಂದಾಗಿ ದಿನಾಂಕ:28.08.2010 ರಂದು ಅಪಘಾತಕ್ಕೀಡಾಗಿ ಮೃತನಾಗಿರುತ್ತಾನೆಂದು, ಅಲ್ಲದೇ 
ತಾವು ಮೃತ ಅವಲಂಬಿತರಾಗಿರುವುದರಿಂದ ಕಾಯ್ದೆಯನ್ವಯ ತಮಗೆ ಬರಬೇಕಾದ ಪರಿಹಾರದ ಹಣವನ್ನು ಪ್ರತಿವಾದಿಗಳಿಂದ ಕೊಡಿಸಿಕೊಡಬೇಕೆಂದು 
ವಿನಂತಿಸಿರುತ್ತಾರೆ. 
ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ. 
ಹಾಗೂ ಅರ್ಜಿದಾರರಲ್ಲದೇ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೇ, ಅಂಥವರು ಈ 
ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಪರ ಆಕ್ಷೇಪಣೆಯಾಗಲೀ ಅಥವಾ ಅರ್ಜಿಯಾಗಲೀ ಈ 
ನ್ಯಾಯಾಲಯದಲ್ಲಿ ಸಲ್ಲಿಸಬೇಕು. ಹಾಗೂ ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಮತ್ತು ಅರ್ಜಿಗಳು ಬಾರದೇ ಇದ್ದಲ್ಲಿ ಮೇಲ್ಕಂಡ 
ಅರ್ಜಿದಾರರ ಕ್ಲೈಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಜರುಗಿಸಲಾಗುವುದು. ತದನಂತರ ಬಂದ ಅರ್ಜಿಗಳನ್ನು ಮತ್ತು ಆಕ್ಷೇಪಣೆಗಳನ್ನು 
ಸ್ವೀಕರಿಸಲಾಗುವುದಿಲ್ಲ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಮತ್ತು 
ಪಿ.ಆರ್‌.1447 ಕಾರ್ಮಿಕ ಅಧಿಕಾರಿ, ಉಪ-ವಿಭಾಗ-2, ವಿಜಾಪುರ. 
ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಉಪಧನ ಪಾವತಿ ಕಾಯ್ದೆಯಡಿ ನಿಯಂತ್ರಣಾಧಿಕಾರಿಯವರ ನ್ಯಾಯಾಲಯ, 
ವಿಭಾಗ-4, ಬೆ೦ಗಳೂರು 
ಸಂಖ್ಯೆ: ಪಿಜೆಎ/ಸಿಆರ್‌ 65/2009-10, 
ಅರ್ಜಿದಾರರು ಪ್ರತಿವಾದಿಗಳು 
1 ಶ್ರೀಮತಿ ಜೀನತ್‌ ಉನ್ನೀಸಾ ಕೆ.ಎಸ್‌.ಆರ್‌.ಟಿ.ಸಿ. ಬೆಂಗಳೂರು ಸೆಂಟಲ್‌ ಡಿವಿಜನ್‌, ಶಾಂತಿನಗರ, 
2) ಶವಾರ್‌ ಬೇಗಂ ಬೆಂಗಳೂರು-560 027. 
3) ಜುನೈದ್‌ ಖಾನ್‌ 
ನಂ.5, 6ನೇ ಕ್ರಾಸ್‌, 1ನೇ ಮೈನ್‌. ರೆಹಮತನಗರ, ಆರ್‌.ಟಿ. ನಗರ 
ಪೋಸ್ಟ್‌, ಬೆಂಗಳೂರು-560 032 
ಪ್ರಕಟಣೆ 
ಈ ಮೂಲಕ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ತಿಳಿಯಪಡಿಸುವುದೇನೆಂದರೆ, ಮೇಲ್ಕಂಡ ಅರ್ಜಿದಾರರು ಈ ಪ್ರಾಧಿಕಾರದ 
ನ್ಯಾಯಾಲಯದಲ್ಲಿ ದಿನಾಂಕ:12.11.2009 ರಂದು ಉಪಧನ ಪಾವತಿ ಕಾಯ್ದೆ-1972 ಹಾಗೂ ಅದರಡಿಯ ಕರ್ನಾಟಕ ನಿಯಮಾವಳಿಗಳು-1973 
ರಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ, ಸದರಿ ಅರ್ಜಿಯಲ್ಲಿ ತಮ್ಮ ತಂದೆಯವರಾದ ದಿವಂಗತ ಶ್ರೀ ಅಹಮದ್‌ ಷರೀಫ್‌ ಇವರು ಮೇಲ್ಕಂಡ ಪ್ರತಿವಾದಿ 
ಸಂಸ್ಥೆಯಲ್ಲಿ 27 ವರ್ಷಗಳ ಸೇವೆ ಸಲ್ಲಿಸಿ ದಿನಾಂಕ:30.04.2007 ರಂದು ನಿವೃತ್ತಿ ಹೊಂದಿರುತ್ತಾರೆ. ದಿನಾ೦ಕ:16.10.2007 ರಂದು ಮರಣ ಹೊಂದಿದ್ದು, 
ಪ್ರತಿವಾದಿಗಳಿಂದ ಕಾನೂನು ಪ್ರಕಾರ ಬರಬೇಕಾದ ಉಪಧನವನ್ನು ಕೊಡಿಸಿಕೊಡಬೇಕೆಂದು ಪ್ರಾರ್ಥಿಸಿರುತ್ತಾರೆ. 
ಸದರಿ ಪ್ರಕರಣದ ವಿಚಾರಣೆಯು ಈ ನ್ಯಾಯಾಲಯದಲ್ಲಿ ಪ್ರಸಕ್ತದಲ್ಲಿ ನಡೆಯುತ್ತಿದ್ದು, ಈ ಬಗ್ಗೆ ಆದೇಶ ಹೊರಡಿಸಬೇಕಾಗಿರುವುದರಿಂದ, 
ಮೇಲೆ ಸೂಚಿಸಿರುವ ಪ್ರಕರಣದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ, ಬೇರೆ ಯಾರಾದರೂ ಸದರಿ ಕಾರ್ಮಿಕರಿಗೆ ಸಂಬಂಧಿಸಿದ ಶಾಸನಬದ್ಧ 
ವಾರಸುದಾರರು/ ಜೀವಂತ ಕುಟುಂಬ ಸದಸ್ಯರು ಎಂದು ಪರಿಗಣಿಸಲು ಪ್ರಾರ್ಥಿಸುವುದಾದಲ್ಲಿ, ಅಂತಹವರು ಈ ಪ್ರಕಟಣೆಯನ್ನು ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಿದ ಮೂವತ್ತು (30) ದಿನಗಳೊಳಗಾಗಿ ತಮ್ಮ ಲಿಖಿತ ಆಕ್ಷೇಪಣೆಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಸೂಕ್ತ ಮೂಲದಾಖಲೆಗಳು ಹಾಗೂ 
ಇತರೆ ಸಾಕ್ಟ್ಯಾಧಾರಗಳೊಂದಿಗೆ, ಈ ಪ್ರಾಧಿಕಾರದ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದೆಂದು ಈ ಮೂಲಕ ಸೂಚಿಸಲಾಗಿದೆ. 
ಈ ರಾಜ್ಯಪತ್ರದಲ್ಲಿ ಎಧಿಸಿರುವ ಮೇಲ್ಕಂಡ ಅವಧಿ ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲವೆಂದು ಈ ಮೂಲಕ 


ಡಾ: ಶ್ರೀಪಾದ ಎಸ್‌.ಬಿ. 
ಪಿ.ಆರ್‌.1733 ಸಹಾಯಕ ಕಾರ್ಮಿಕ ಆಯುಕ್ತರು 
ಮತ್ತು ನಿಯಂತ್ರಣಾಧಿಕಾರಿಗಳು, ಉಪಧನ ಪಾವತಿ 
ಕಾಯ್ದೆ, ವಿಭಾಗ-4, ಬೆ೦ಗಳೂರು. 


೧೧೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 





URBAN DEVELOPMENT DEPARTMENT 
NOTIFICATION 
No.UDD/548/MNX/2010, Bangalore, Dated:4" October, 2010 
In exercise of the powers conferred by sub-section(1) of Section-48 of the Land Acquisition Act-1894 (Central Act-1894) the Government of Karnataka hereby withdraw from the acquisition the 
lands specified below in respect of which the Preliminary Notification was published in the Karnataka Gazette Dated:03-02-2003 in Part-lll at pages from 1 to 179 vide Notification 
No.BDA/COMMR/ALAO/LA9/104/2002-03, Dated:03-02-2003 and Final Notification No.UDD 193 MNX 2004 Dated:23-02-2004 was published in the Karnataka Gazette (Special) Dated:23-02-2004 in 


Part-lll under Sub-section(1) of Section-19 of BDA Act-1976 (Karnataka Act-12 of 1976) for formation of the layout Called "ARKAVATHI LAYOUT". 

































































SCHEDULE 
DISTRICT:BANGALORE TALUK: BANGALORE-EAST HOBLI:K.R. PURAM VILLAGE: RACHENAHALLI 
Sl. Name of the Khatedar/ Sy. Dry/ Total Kharab Remaining Assessment Extent Extent with| East West North South 
No. Anubhavadar No. Wet/ Extent Extent Acquired drawn Sy.No Sy. No Sy.No Sy.No 
Sri/Smt. Garden 
A-G A-G A-G Rs.Ps. A.G. A-G 
1 2 3 4 5 6 7 8 9 10 11 12 13 14 
1. Inneshappa bin 90/2 Dry 2-27 0-02 2-25 2-77 2-27 2-25 90/3 90/1 118 Road 
Doddayagappa 
Total Extent With Drawn 2-25 
TOTAL EXTENT WITH DRAWN 02 Acres 25 Guntas Only (Two Acres and Twenty Five Guntas Only) 
By Order and in the name of the Governor of Karnataka, 
M.S.PREMACHANDRA 
PR-368 Under Secretary to Government, 


Urban Development Department. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೧೫ 





ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. 
ಭೂಸ್ವಾಧೀನ ಕಾಯ್ದೆ ಕಲಂ. 4(1) ಕರ್ನಾಟಕ ತಿದ್ದುಪಡಿ ಕಾಯ್ದೆ 33/91 ರ ಅನ್ವಯ ಅಧಿಸೂಚನೆ 
ಕ್ರಮಾಂಕ: ಕಗೃಮಂ./ಭೂಸ್ವಾವಿ./ಶಿ/ಶಿಕಾರಿಪುರ/02 12010-11 ದಿನಾಂಕ:25ನೇ ಮಾರ್ಚಿ, 2011 
ಈ ಅಧಿಸೂಚನೆಯ ಅನುಬಂಧದಲ್ಲಿ ನಮೂದಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ, ಕರ್ನಾಟಕ ಗೃಹ ಮಂಡಳಿಯು ನಿವೇಶನ / ಮನೆಗಳನ್ನು ಕಟ್ಟಲು ಬೇಕಾಗುವುದೆಂದು ಗೃಹ ಆಯುಕ್ತರು, ಕರ್ನಾಟಕ 
ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. ಇವರಿಗೆ ಕಂಡು ಬಂದಿದೆ. 
1991ನೇ ಸಾಲಿನ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ, 1894 ನೇ ಸಾಲಿನ ಭೂಸ್ವಾಧೀನ ಅಧಿನಿಯಮ 4(2) ನೆಯ ಪ್ರಕರಣದಲ್ಲಿ ವಿಹಿತವಾದ ಅಧಿಕಾರವನ್ನು ಉಪಯೋಗಿಸಲು ಗೃಹ 
ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. ಇವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಅಧಿಕಾರ ನೀಡಲಾಗಿದೆ. 
ಸದರಿ ಜಮೀನಿನಲ್ಲಿ ಆಸಕ್ತಿ ಯುಳ್ಳ ಯಾವೊಬ್ಬ ವ್ಯಕ್ತಿ ಯೂ ಭೂಸ್ವಾಧೀನದ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದಲ್ಲಿ » ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳೊಳಗಾಗಿ 
1991 ನೇ ಇಸವಿ ಕರ್ನಾಟಕ ಭೂಸ್ವಾಧೀನ ಅಧಿನಿಯಮ ಕಾಯ್ದೆ 33 ರಲ್ಲಿ ತಿದ್ದುಪಡಿಯಾದ 1894 ನೇ ಸಾಲಿನ ಭೂ ಸಂಗ್ರಹಣ ಅಧಿನಿಯಮದ 3 ರ ಪ್ರಕರಣದ ಮೇರೆಗೆ ಗೃಹ ಆಯುಕ್ತರು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, 
ಬೆಂಗಳೂರು.ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ ಮಾಡಲಾದ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. ಇವರಿಗೆ ಲಿಖಿತ ಮೂಲಕ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 
ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರರು ಅಥವಾ ಬೇರೆ ಯಾವುದೇ ಅಧಿಕಾರಿಗೆ ಅಡಚಣೆಗಳನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲಿ 
ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿ ಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚ! ರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು 
ಅಥವಾ ಯಾವೊಂದು ವೆಚ್ಚ ಅಭಿವೃದ್ಧಿಗಳನ್ನು ಈ ಅಧಿಸೂಚನೆ ಪ್ರಕಟವಾದ ನಂತರ ಗೃಹ ಆಯುಕ್ತರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರೀ ಜಮೀನಿನ 
ಅಂತಹ ಭೂ ಪರಬಾರೆಯ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24 ನೇ ಪ್ರಕರಣದ ಮೇರೆಗೆ ಉಪೇಕ್ಷಿಸಲಾಗುವುದು. 


ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಕಾವೇರಿ ಭವನ, ಬೆಂಗಳೂರು. ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

















ಜಿಲ್ಲೆ $ ಶಿವಮೊಗ್ಗ ತಾಲ್ಲೂಕು: ಶಿಕಾರಿಪುರ ಹೋಬಳಿ: ಕಸಬಾ ಗ್ರಾಮ: ಹಳಿಯೂರು 
ಒಟು 
ಕ್ರ. ಚಕ್ಕುಬಂದಿ ಮ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ ತರಹೆ ವಿಸ್ತೀರ್ಣ 
ಸಂ. 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ ರೂ. ಪೈ 
1 2 3 4 5 6 7 8 9 10 1] 
ಮಂಜಪ್ಪ ಬಿನ್‌ ಮಲ್ಲರಪ್ಪ 
1 ಮಂಜಪ್ಪ ಬಿನ್‌ ಮಲ್ಲರಪ್ಪ ಪಾರಿವಾಳದ 180/1 ಖುಷ್ಕಿ ಸ ನಂ.181 ಸ.ನಂ.180/2 ಸ.ನಂ.179 ಕೆರೆ 2-00 8.00 
ಪಾರಿವಾಳದ 
ಸಲೀಂ ಬಿ. ಕೋಂ ಇಸಾಕ್‌ಸಾಬ್‌ 
ಜಬೀನಾ ಬಿನ್‌ ಇಸಾಕ್‌ ಸಾಬ್‌ 
ಸಲೀಂ ಬಿ, ಜಬೀನಾ, ಫರ್ಜಾನ, 
2 ಫರ್ಜಾನ ಬಿನ್‌ ಇಸಾಕ್‌ ಸಾಬ್‌ 180/2 ಖುಷ್ಕಿ ಸ.ನಂ.180/1 ಕೆರೆ ಸ.ನಂ 179 ಕೆರೆ 2-04 9.00 
ಇರ್ಫಾನ, ಇಂತಿಯಾಜ್‌ 
ಇರ್ಫಾನ ಬಿನ್‌ ಇಸಾಕ್‌ ಸಾಬ್‌ 
ಇಂತಿಯಾಜ್‌ ಬಿನ್‌ ಇಸಾಕ್‌ ಸಾಬ್‌ 



















































































೧೧೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
ಒಟ್ಟು 
ಕ್ಷ ಚಕ್ಕುಬಂದಿ ಸ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ ತರಹೆ ವಿಸ್ತೀರ್ಣ 
ಸಂ. 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ ರೂ. ಪೈ 
1 2 3 4 5 6 1 8 9 10 1] 
ಫಾತಿಮಾಭೀ ಕೋಂ ಮಹಮದ್‌ 
3 ಫಾತಿಮಾಭೀ 181 ಖುಷ್ಕಿ ಸ.ನಂ 178 ಸ.ನಂ 269 ಸ.ನಂ 180 ಸ.ನಂ 182 3-27 8.00 
ಖಾಸಿಂಸಾಬ್‌ 
ಕೋದಂಡರಾವ್‌ ಬಿನ್‌ 
4 ಕೋದಂಡರಾವ್‌ ಬಿನ್‌ ಶಿವಾಜಿರಾವ್‌ 182/1 ಖುಷ್ಕಿ ಸ.ನಂ 186 ಸ.ನಂ 269 ಸ.ನಂ 181 ಸ.ನಂ. 182/2 1-28 4.88 
ಶಿವಾಜಿರಾವ್‌ 
ಎಸ್‌.ಬಿ. ನಾಗರಾಜಪ್ಪ ಬಿನ್‌ ಎಸ್‌. ಸ.ನಂ. 
5 ಎಸ್‌.ಬಿ. ನಾಗರಾಜಪ್ಪ 182/2 ಖುಷ್ಕಿ ಸ.ನಂ 186 ಸ.ನಂ 269 ಸ.ನಂ.183/1 1-31 5.12 
ಭೀಮರಾವ್‌ 182/1 
ಅಬ್ದುಲ್‌ ಅಜೀಜ್‌ ಸಾಬ್‌ ಬಿನ್‌ ಅಬುಲ್‌ ಅಜೀಜ್‌ ಸಾಬ್‌ ಬಿನ್‌ ಸ.ನಂ. 
6 ಇ ಣು 183/1 ಖುಷ್ಕಿ ಸ.ನ. 186 ಸ.ನಂ 269 ಸ.ನಂ.183/2 1-22 4.00 
ರಜಾಕ್‌ಸಾಬ್‌ ರಜಾಕ್‌ಸಾಬ್‌ 182/2 
ಸ.ನಂ. 
7 ನಾಗಪ್ಪ ಗೊಲ್ಲರ ನಾಗಪ್ಪ ಗೊಲ್ಲರ 183/2 ಖುಷ್ಕಿ ಸ.ನ. 186 ಸ.ನಂ 269 ki ಸ.ನಂ.184 1-24 5.00 
ಅಬುಲ್‌ ಘನಿಸಾಬ್‌ ಬಿನ್‌ 
8 ಅಬ್ದುಲ್‌ ಘನಿಸಾಬ್‌ ಬಿನ್‌ ಇಮಾಂಸಾಬ್‌ 184 ಖುಷ್ಕಿ ಸ.ನಂ 186 ಸ.ನಂ 269 ಸ.ನಂ 183 ಸ.ನಂ 185/1 3-21 10.00 
ಇಮಾಂಸಾಬ್‌ 
“ಸೈಯದ್‌ ಅಹಮದ್‌ ಸಾಬ್‌ ಬಿನ್‌ ಕರೀಂ ಸೈಯದ್‌ ಅಹಮದ್‌ ಸಾಬ್‌ ಬಿನ್‌ A 
9 ನ ಚ್ಟ 185/1 ಖುಷ್ಕಿ ಸ.ನಂ 189 ಸ.ನಂ 269 ಸ.ನಂ 184 ಸ.ನಂ 185/2 1-34 5.00 
ಸಾಬ್‌ ರೀಂ ಸಾಬ್‌ ಆಕ್ಲಾಯರ್‌ 
ವ 
ಷೇಕಹಸನ್‌ ಸಾಬ್‌ ಬಿನ್‌ 
10 ಷೇಕಹಸನ್‌ ಸಾಬ್‌ ಬಿನ್‌ ರಹೀಂಸಾಬ್‌ 3 185/2 ಖುಷ್ಕಿ ಸ.ನಂ 189 ಸ.ನಂ 269 ಸ.ನಂ 185/1 ಸ.ನಂ 189/2 1-36 5.00 
ಹೀಂಸಾಬ್‌ 
ಮೊಹಮದ್‌ ರುಕ್ರಿಯ ಬಿನ್‌ ಮಹಮದ್‌ 
1] ಮೊಹಮದ್‌ ರುಕ್ರಿಯ 189/೧ ಖುಷ್ಕಿ ಸ.ನಂ 188 ಸ.ನಂ 269 ಸ.ನಂ.185 ಸ.ನಂ 189/ಪ1 2-26 9.00 
ಇಸ್ಮಾಯಿಲ್‌ ಗುತ್ತೆದಾರ್‌ 
ಮೆಹರುನ್ನಿಸ ಕೋಂ ಮಹಮದ್‌ 
12 ಮೆಹರುನ್ನಿಸ 189/೧1 ಖುಷ್ಕಿ ಸ.ನಂ 188 ಸ.ನಂ 269 ಸ.ನಂ 189೨ ಸ.ನಂ 189/ಪ3 1-12 3.00 
ಖಾಸಿಂಸಾಬ್‌ 
ಮಹಮದ್‌ ಹುಸೇನ್‌ ಸಾಬ್‌ ಬಿನ್‌ ಸ.ನಂ 
13 ಮಹಮದ್‌ ಹುಸೇನ್‌ ಸಾಬ್‌ 189/೧3 ಖುಷ್ಕಿ ಸ.ನಂ 188 ಸ.ನಂ 269 ಸ.ನಂ 190 1-10 3.00 
ಯಿಮಾಂಸಾಬ್‌ 189/2 1 
ಲೀಲಾಬಾಯಿ ಕೋಂ ದಿ. 
14 ಲೀಲಾಬಾಯಿ ಕೋಂ ದಿ. ಭುಜಂಗಾರಾವ್‌ ಚಿ 190/1 ಖುಷ್ಕಿ ಸ.ನಂ 191 ಸ.ನಂ 269 ಸ.ನಂ 189 ಸ.ನಂ 190/2 1-38 10.00 
ನುಜಂಗಾರಾವ್‌ 






















































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೧೭ 
ಒಟು 
ಕ್ಷ ಚಕ್ಕುಬಂದಿ ಸ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ ತರಹೆ ವಿಸ್ತೀರ್ಣ 
ಸಂ. 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ ರೂ. ಪೈ 
1 2 3 4 5 6 7 8 9 10 1] 
ರಮೇಶಸಿಂಗ್‌ ರಮೇಶಸಿಂಗ್‌ 
15 ಲಕ್ಷ್ಮೀನಾರಾಯಣಸಿಂಗ್‌ ಬಿನ್‌ ದಿ., ಲಕ್ಷ್ಮೀನಾರಾಯಣಸಿಂಗ್‌ ಬಿನ್‌ ದಿ., | 190/2 ಖುಷ್ಕಿ ಸ.ನಂ 191 ಸ.ನಂ 269 ಸ.ನಂ 190/1 ಸ.ನಂ 197 2-34 1/2 14.69 
ಮಂಜುಸಿಂಗ್‌ ಮಂಜುಸಿಂಗ್‌ 
ಸ.ನಂ. 
16 ವೈ. (ಶ್ರೀನಿವಾಸ ಬಿನ್‌ ಯಲ್ಲಪ್ಪ ವೈ. (ಶ್ರೀನಿವಾಸ 190/3 ಖುಷ್ಕಿ ಸ.ನಂ. 190/2 | ಸ.ನಂ. 190/2 > ಸ.ನಂ. 197 0-05 1/2 0.70 
ಜಿ.ಹೆಚ್‌. ಪರಮೇಶ್ವರಪ್ಪ ಬಿನ್‌ ಜಿ. ಜಿ.ಹೆಚ್‌. ಪರಮೇಶ್ವರಪ್ಪ ಬಿನ್‌ 
17 ಮ 5 197/೧ ಖುಷ್ಕಿ 3-00 5.00 
ಹಾಲಪ್ಪ ಜಿ. ಹಾಲಪ್ಪ 
ಪಿ. ನಾಗರತ್ನಮ್ಮ ಕೋಂ ಮಾರುತಿ 
18 ಪಿ. ನಾಗರತ್ನಮ್ಮ ಕೋಂ ಮಾರುತಿ ರಾವ್‌ 197/೧1 ತರಿ ಸ.ನಂ. 193 ಸ.ನಂ 269 ಸ.ನ.190 ಸ.ನಂ.197/2 1-00 2.00 
ರಾವ್‌ 
ಲೀಲಾವತಿ ಕೋಂ ಜಿ.ಹೆಚ್‌. ಲೀಲಾವತಿ ಕೋಂ ಜಿ.ಹೆಚ್‌. 
19 197/೧4 ಖುಷ್ಕಿ 3-00 5.25 
ಪರಮೇಶ್ವರಪ್ಪ ಪರಮೇಶ್ವರಪ್ಪ 
ಹೆಚ್‌.ವಿ. ನವೀನಕುಮಾರ್‌ ಬಿನ್‌ ಹೆಚ್‌. 
20 ಹೆಚ್‌.ವಿ. ನವೀನಕುಮಾರ್‌ 197/2 ಖುಷ್ಕಿ ಸ.ನಂ.193 ಸ.ನಂ.197/3 | ಸ.ನಂ.197/1 ಸ.ನಂ.196 2-07 0.74 
ವೃಷಭೇಂದ್ರಸ್ವಾಮಿ ಭೂ.ಪ. 
ಹೆಚ್‌. ವೃಷಬೇಂದ್ರಸ್ವಾಮಿ (ಹಳ್ಳದ ಹೆಚ್‌. ವೃಷಬೇಂದ್ರಸ್ವಾಮಿ 2-00 
2] 197/3 ಖುಷ್ಕಿ ಸ.ನಂ.197/1 ಸ.ನಂ.269 ಸ.ನಂ.197/1 ಸ.ನಂ.298 4.40 
ರಸ್ತಾಪುರ ಮಠದ) ಬಿನ್‌ ಕೊಟ್ರಪ್ಪಯ್ಯ (ಹಳ್ಳದ ರಸ್ತಾಪುರ ಮಠದ) 0-05 ಖ 
ವಾಹಬ್‌ಸಾಬ್‌ ಬಿನ್‌ ದೊಡ ಜಮಾಲ್‌ ವಾಹಬ್‌ಸಾಬ್‌ ಬಿನ್‌ ಸ.ನಂ. 269 
22 ಇ 198 ತರಿ ಸ.ನಂ. 197 ಸ.ನಂ. 197 ಸ.ನಂ. 199 2-07 7.00 
ಸಾಬ್‌ ದೊಡ್ಡಜಮಾಲ್‌ ಸಾಬ್‌ ಕೆರೆ 
ಸ.ನಂ. 269 
23 ಡಿ.ಬಿ.ವೀರಪ್ಪ ಬಿನ್‌ ಬಸವಣ್ಯಪ್ಪ ಡಿ.ಬಿ.ವೀರಪ್ಪ ಬಿನ್‌ ಬಸವಣ್ಯಪ್ಪ 199/1 ತರಿ ಸ.ನಂ. 199/2 43 ಸ.ನಂ. 198 ಸ.ನಂ. 200 0-12 1.00 
ಎನ್‌.ಜಿ. ರಾಮಲಿಂಗಪ್ಪ ಬಿನ್‌ 
ಎನ್‌.ಜಿ. ರಾಮಲಿಂಗಪ್ಪ ಬಿನ್‌ ನಂದಿಬಸಪ್ಪ 199/2೧ ತರಿ 1-06 5.00 
24 ನಂದಿಬಸಪ್ಪ ಸ.ನಂ. 203 ಸ.ನಂ. 199/1 ಸ.ನಂ. 198 ಸ.ನಂ. 200 
ಗಂಗಮ್ಮ ಕೋಂ ಬಸವಣ್ಯಪ್ಪ 199/21 ಖುಷ್ಕಿ 1-06 5.00 
ಗಂಗಮ್ಮ ಕೋಂ ಬಸವಣ್ಯಪ್ಪ 
ಉಮೇಶ ಬಿನ್‌ ಬಸವಣ್ಯಪ 
25 ಚ ಕ ಉಮೇಶ, ಸತೀಶ 200/1 ತರಿ ಸ.ನಂ. 203 269 ಕೆರೆ 199 200/2 3-07 20.01 
ಸತೀಶ ಬಿನ್‌ ಬಸವಣ್ಯಪ್ಪ 







































































೧೧೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
ಒಟು 
ಕ್ಷ ಚಕ್ಕುಬಂದಿ ಸ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ ತರಹೆ ವಿಸ್ತೀರ್ಣ 
ಸಂ. 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ ರೂ. ಪೈ 
1 2 3 4 5 6 7 8 9 10 1] 
26 ಎಂ. ಪ್ರಭಾಕರ ಬಿನ್‌ ಗಿರಿಯಪ್ಪ ಎಂ. ಪ್ರಭಾಕರ ಬಿನ್‌ ಗಿರಿಯಪ್ಪ 200/2 ತರಿ ಸ.ನಂ. 203 269 ಕೆರೆ 200/1 201 1-37 12.00 
ಜಾಹೀರಾಬಿ ಕೋಂ ದಿ॥ ಅಬುಲ್‌ 
ಜಾಹೀರಾಬಿ ಕೋಂ ದಿ॥ ಅಬುಲ್‌ ಈ 
ಬ ನಬೀಸಾಬ್‌ ಕುತುಬುದ್ದೀನ್‌ 
ನಬೀಸಾಬ್‌ ಕುತುಬುದೀನ್‌ ಬಿನ್‌ ದಿ॥ ಲ 201/P 1-00 
ಈ ಬಿನ್‌ ದಿ॥ ಅಬ್ದುಲ್‌ ನಬೀಸಾಬ್‌ 246 
ಅಬ್ದುಲ್‌ ನಬೀಸಾಬ್‌ ಈ 201/P1 1-00 
27 ವ ಮೆಹಬೂಬ್‌ಸಾಬ್‌ ಬಿನ್‌ ದಿ॥ ತರಿ ಸ.ನಂ. 203 208 200 202 20.00 
ಮೆಹಬೂಬ್‌ಸಾಬ್‌ ಬಿನ್‌ ದಿ॥। ಅಬುಲ್‌ 201/೧2 1-00 
ಇ ಅಬ್ದುಲ್‌ ನಬೀಸಾಬ್‌ 207 
ನಬೀಸಾಬ್‌ ದಸ್ತಗಿರಿಸಾಬ್‌ ಬಿನ್‌ ಣು 201/P3 1-09 
ದಸಗಿರಿಸಾಬ್‌ ಬಿನ್‌ ದಿ॥ ಅಬ್ದುಲ್‌ 
ದಿ॥ ಅಬ್ದುಲ್‌ ನಬೀಸಾಬ್‌ 
i; ನಬೀಸಾಬ್‌ 
ಬುಡನ್‌ ಬಿ ಹಯಾತ್‌ ಬಿ ಕೋಂ 
ಬುಡನ್‌ ಬಿ ಹಯಾತ್‌ ಬಿ, 205 
28 ರಾಜಾಖಾನ್‌ ರಹಿಂಖಾನ್‌ ಬಿನ್‌ 202 ತರಿ ಸ.ನಂ. 203 201 204 2-34 14.00 
ರಹಿಂಖಾನ್‌ 206 
ಖಾಸಿಂ ಖಾನ್‌ 
ಹರಿಜೋಯ್ಸ ವಗ್ಗೆರೆ 
i 2-00 
29 ಕೃಷ್ಣಜೋಯ್ಸ್‌ — 205 ತರಿ ಸ.ನಂ. 202 ಸ.ನಂ. 203 ಸ.ನಂ. 206 ಸ.ನಂ. 204 18 10.00 
ಲಿಂಗಾಜೋಯ್ಸ್‌ 
ಮುನೀರ್‌ ಅಹಮದ್‌ ಬಿನ್‌ ಸಾಬ್ಲಾನ್‌ 
ಘ್‌ ಮುನೀರ್‌ ಅಹಮದ್‌ 206/೧1 2-06 
ಸಾಬ್‌ ಶಾಮರಾವ್‌ ಬಿನ್‌ ಸ.ನಂ. 201 & 
30 ಶಾಮರಾವ್‌ ಬಿನ್‌ ಅಪ್ಪಾಜಿರಾವ್‌ 206/P ತರಿ ಸ.ನಂ. 203 ಸ.ನಂ. 207 ಸ.ನಂ. 205 1-02 1/2 20.00 
ಅಪ್ಪಾಜಿರಾವ್‌ 202 
ಪ್ರಕಾಶರಾವ್‌ 206/೧2 1-02 1/2 
ಪ್ರಕಾಶರಾವ್‌ ಬಿನ್‌ ಶಿವಾಜಿರಾವ್‌ 
ಚಿಕ್ಕಜೋಯ್ಸ್‌ ಬಿನ್‌ 3-01 
31 ಚಿಕ್ಕಜೋಯ್ಸ್‌ ಬಿನ್‌ ನರಸಿಂಹಜೋಯ್ಸ್‌ 207 ತರಿ ಸ.ನಂ. 201 ಸ.ನಂ. 203 ಸ.ನಂ. 208 ಸ.ನಂ. 206 15.00 
ನರಸಿಂಹಜೋಯ್ಸ್‌ 0-01ಖ 
ಬುಡೇನ್‌ಸಾಬ್‌ ಬಿನ್‌ 1-34 
32 ಬುಡೇನ್‌ಸಾಬ್‌ ಬಿನ್‌ ಹುಸೇನ್‌ಸಾಬ್‌ 208/1 ತರಿ ಸ.ನಂ. 202 ಸ.ನಂ. 204 ಸ.ನಂ. 209 ಸ.ನಂ. 207 9.00 
ಹುಸೇನ್‌ಸಾಬ್‌ 0-01 ಖ 
ಅಬುಲ್‌ ರಹಿಮಾನ್‌ಸಾಬ್‌ ಬಿನ್‌ 
ಈ ಅಬ್ದುಲ್‌ ರಹಿಮಾನ್‌ಸಾಬ್‌ ಬಿನ್‌ 
33 ಖಾಸಿಂಸಾಬ್‌ ಮೂರ್‌ ಜಾನ್‌ ಬಿ ko 208/2 ತರಿ ಸ.ನಂ. 203 ಸ.ನಂ. 205 ಸ.ನಂ. 210 ಸ.ನಂ. 208 1-32 9.00 
ಖಾಸಿಂಸಾಬ್‌ 
ಕೋಂ ಅಬ್ದುಲ್‌ ರಹೀಮಾನ್‌ಸಾಬ್‌ 










































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ೧೧೧೯ 
ಒಟು 
ಕ್ಷ ಚಕ್ಕುಬಂದಿ ಸ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ ತರಹೆ ವಿಸ್ತೀರ್ಣ 
ಸಂ. 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ ರೂ. ಪೈ 
1 2 3 4 5 6 7 8 9 10 1] 
1-15 
246/1 ಸ.ನಂ. 201, 
ಕೆ.ಎ.ನಟರಾಜನ್‌ ಬಿನ್‌ ಕೆ.ಎ.ನಟರಾಜನ್‌ ಬಿನ್‌ ಸ.ನಂ. 247 1-15 
34 246/2 ತರಿ 269 & ಸ.ನಂ. 245 ಸ.ನಂ. 208 25.99 
ಕೆ.ವಿ. ಆರ್ಮುಗಂಮೊದಲಿಯಾರ್‌ ಕೆ.ವಿ.ಆರ್ಮುಗಂಮೊದಲಿಯಾರ್‌ & 245 1-15 
246/3 ಕೆರೆ 
0-01 ಖ 
ಸ.ನಂ. 
35 ಬಿ.ದಿವಾಕರ ಬಿನ್‌ ಹೊಳೆಯಪ್ಪ ಬಸನಗೌಡ, ಬಿ.ದಿವಾಕರ 247/1 ತರಿ ಸ.ನಂ. 247/4 ಸ.ನಂ. 249 ಸ.ನಂ. 246 0-27 4.25 
247/3 
ಬಿ.ಪಿ. ಶಿವನಗೌಡ, ಬಿ.ಪಿ. ಸ.ನಂ. 269 & 
36 ಬಿ.ಪಿ. ಶಿವನಗೌಡ ಬಿನ್‌ ಪುಟ್ಟಪ್ಪಗೌಡ 247/2 ತರಿ ಸ.ನಂ. 247/3 | ಸ.ನಂ. 248 ಸ.ನಂ. 247/4 0-28 4.41 
ಮೋಹನ್‌ ಕೆರೆ 
37 ಬಿ.ಪಿ. ಮೋಹನ್‌ ಬಿನ್‌ ಪುಟ್ಟಪ್ಪಗೌಡ ಬಿ.ಪಿ. ಮೋಹನ್‌ 247/3 ತರಿ ಸ.ನಂ. 247/2 ಸ.ನಂ. 249 ಸ.ನಂ. 248 ಸ.ನಂ. 247/1 0-28 4.41 
ಸ.ನಂ. 269 ಸ.ನಂ. 
38 ಬಸನಗೌಡ ಬಿನ್‌ ಹೊಳಿಯಪ್ಪ ಬಸನಗೌಡ 247/4 ತರಿ ಸ.ನಂ. 247/1 ಸ.ನಂ. 246 0-29 4.57 
& ಕೆರೆ 247/2 
ಹುಸೇನ್‌ ಸಾಬ್‌ ಬಿನ್‌ ಇಮಾಂಸಾಬ್‌ , 
ಮಹ್ಮದ್‌ ಹಯತ್‌ ಸಾಬ್‌ ಬಿನ್‌ 
ಮಹ್ಮದ್‌ ಹಯತ್‌ ಸಾಬ್‌ ಬಿನ್‌ 
ಇಮಾಂಸಾಬ್‌ , ಪಾತಿಮಾಬೀ | 248/೧, ೧1, ಸ.ನಂ. 269 & 
39 ಇಮಾಂಸಾಬ್‌ , ತರಿ ಸ.ನಂ. 249 ಸ.ನಂ. 248 ಸ.ನಂ. 247 4-18 12.38 
ಕೋಂ ದಿ॥ ಮಹ್ಮದ್‌ P3 ಕೆರೆ 
ಪಾತಿಮಾಬೀ ಕೋಂ ದಿ॥ ಮಹ್ಮದ್‌ 
ಹಯಾತ್‌ಸಾಬ್‌ 
ಹಯಾತ್‌ಸಾಬ್‌ 
ಬಿ.ಪಿ. ಉಮೇಶ ಬಿನ್‌ ಪುಟ್ಟಪ್ಪಗೌಡ 
ಜ್‌ ಬಿ.ಪಿ. ಉಮೇಶ, 
ಪಿ.ಎಂ.ಶಿವಾನಂದಪ್ಪ ಬಿನ್‌ ಪಿ. ಸ.ನಂ. 1-05 
40 ಪಿ.ಎಂ.ಶಿವಾನಂದಪ್ಪ, 249/1 ತರಿ ಸ.ನಂ. 247 ಸ.ನಂ. 245 3.50 
ಮಹೇಶ್ವರಪ್ಪ ಬಿ.ತಿರುಪತಿ ರಾವ್‌ 249/2 0-01ಖ 
ಬಿ.ತಿರುಪತಿ ರಾವ್‌ 
ಬಿನ್‌ ರಾವುಲು 
41 ನಿರಂಜನ ಬಿನ್‌ ಹೊಳಿಯಪ್ಪ ನಿರಂಜನ 249/2 ತರಿ ಸ.ನಂ. 248 ಸ.ನಂ. 245 ಸ.ನಂ. 250 ಸ.ನಂ. 249/1 1-12 4.00 
ಹಳಕಟ್ಟಿ ರುದ್ರಪ್ಪ ಬಿನ್‌ ಹಳಕಟ್ಟಿ 
ಹಳಕಟ್ಟಿ ರುದ್ರಪ್ಪ ಸ.ನಂ. 269 & 3-24 
42 ಬಸವಣ್ಯಪ್ಪ ಹಳಕಟ್ಟಿ 251 ತರಿ ಸ.ನಂ. 250 ಸ.ನಂ. 252 ಸ.ನಂ. 248 22.00 
ಹಳಕಟ್ಟಿ ಮಂಜುನಾಥಪ್ಪ ಕೆರೆ 0-01 ಖ 
ಮಂಜುನಾಥಪ್ಪ ಬಿನ್‌ ಹಳಕಟ್ಟಿ ರುದ್ರಪ್ಪ 









































































































































೧೧೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೩೧, ೨೦೧೧ ಭಾಗ-೩ 
ಒಟ್ಟು 
ಕ್ರ. ಚಕ್ಕುಬಂದಿ ಆಕಾರ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸರ್ವೆ ನಂ ತರಹೆ ವಿಸ್ತೀರ್ಣ 
ಸಂ. 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎ-ಗುಂ ರೂ. ಪೈ 
1 2 3 4 5 6 7 8 9 10 1] 
ಸುಬ್ಬಜೋಯಿಸ್‌ 
ಸುಬ್ಬಜೋಯಿಸ್‌ ಇ 252/೧ ಸ.ನಂ. 269 & 1-32 
43 ಈ ಸಿರಾಜುದೀನ್‌ ಬಿನ್‌ ಅಹಮದ್‌ ತರಿ ಸ.ನಂ. 260 ಸ.ನಂ. 253 ಸ.ನಂ. 252 22.00 
ಸಿರಾಜುದ್ದೀನ್‌ ಬಿನ್‌ ಅಹಮದ್‌ ಷರೀಫ್‌ ಇ 252/೧1 ಕೆರೆ 1-32 
(ಲ ಷರೀಫ್‌ 
ಸ.ನಂ. 269 & 3-21 
44 ಸರಸಮ್ಮ ಕೋಂ ಕರಿಬಸಪ್ಪ ಸರಸಮ್ಮ ಕೋಂ ಕರಿಬಸಪ್ಪ 253 ತರಿ ಸ.ನಂ. 260 ಸ.ನಂ. 254 ಸ.ನಂ. 252 15.00 
$ ಕೆರೆ 0-01 ಖ 
ಸಾಲೂರು ರಾಮಣ್ಣ ಬಿನ್‌ ಹುಚ್ಚಪ್ಪ ಸಾಲೂರು ರಾಮಣ್ಣ ಬಿನ್‌ ಸ.ನಂ. 269 & 
45 4 5. ಈ 254 ತರಿ ಸ.ನಂ. 260 ಸ.ನಂ. 255 ಸ.ನಂ. 253 1-37 9.00 
ಹಳಿಯೂರು ಹುಚ್ಚ ಪ್ಪ ಹಳಿಯೂರು ಕೆರೆ 
ಅಬುಲ್‌ ಘನಿಸಾಬ್‌ ಬಿನ್‌ ಸ.ನಂ. 269 & 
46 ಅಬ್ದುಲ್‌ ಘನಿಸಾಬ್‌ ಬಿನ್‌ ಇಮಾಂಸಾಬ್‌ ಲ್ಸ 255 ತರಿ ಸ.ನಂ. 260 ಸ.ನಂ. 256 ಸ.ನಂ. 254 2-07 10.00 
ಇ ಇಮಾಂಸಾಬ್‌ ಕೆರೆ 
ಅಬ್ದುಲ್‌ ಘನಿಸಾಬ್‌ ಬಿನ್‌ ಸ.ನಂ. 269 & ಸ.ನಂ. 
47 ಅಬುಲ್‌ ಘನಿಸಾಬ್‌ ಬಿನ್‌ ಇಮಾಂಸಾಬ್‌ 256/1 ತರಿ ಸ.ನಂ. 260 ಸ.ನಂ. 255 1-01 5.00 
ಈ ಇಮಾಂಸಾಬ್‌ ಕೆರೆ 256/2 
ಸ.ನಂ. 269 & ಸ.ನಂ. 1-04 
48 ಸುರೇಶ್‌ರಾವ್‌ ಬಿನ್‌ ರಾಮರಾವ್‌ ಕದಮ್‌ | ಸುರೇಶ್‌ರಾವ್‌ 256/2 ತರಿ ಸ.ನಂ. 260 ಸ.ನಂ. 256/1 5.00 
ಕೆರೆ 256/3 0-01ಖ 
ಸ.ನಂ. 269 & ಸ.ನಂ. ಸ.ನಂ. 259 
40 ಶಿವಮೂರ್ತಿ ಬಿನ್‌ ರಂಗಪ್ಪ ಸೀತಮ್ಮ, ಶಿವಮೂರ್ತಿ 256/3A ತರಿ ಸ.ನಂ. 256/2 0-14 2.00 
ಕೆರೆ 256/3B & 269 
ಸ.ನಂ. 
50 ಶಿವಮೂರ್ತಿ ಬಿನ್‌ ರಂಗಪ್ಪ ಸೀತಮ್ಮ, ಶಿವಮೂರ್ತಿ 256/38 ತರಿ py ಸ.ನಂ. 260 ಸ.ನಂ. 257 ಸ.ನಂ. 256/2 0-22 3.47 
ದತ್ತಾತ್ರೇಯ ರಾವ್‌ ಬಿನ್‌ ಸ.ನಂ. 269 & | ಸ.ನಂ. 259& ಸ.ನಂ. 269 1-17 
51 ದತ್ತಾತ್ರೇಯ ರಾವ್‌ ಬಿನ್‌ ಕೃಷ್ಣರಾವ್‌ ವ 257 ತರಿ ಸ.ನಂ. 256 15.00 
ತ್ವ ಚ ಕೃಷ್ಣರಾವ್‌ ಕೆರೆ 260 & ಕೆರೆ 0-03 ಖ 
ಘೋಷ್ಟಾರೆ 
ಒಟ್ಟು 
ಗಾಮ ಖುಷಿ ತರಿ ಖರಾಬು ವಿಸೀರ್ಣ 
ಬ ಕ 0 
ಎ-ಗುಂ 
ಹಳಿಯೂರು 43-06 62-33 0-16 106-15 
ಗೃಹ ಆಯುಕ್ತರು 
ಪಿಡಿ-34 ಇ 


ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು. 





